ಸತ್ಕಲೋಕದಲ್ಲಿರುವ . ಸುಪ್ರಶಾಂತವಾದ ದಿವ್ಯ 
ಧಾಮದ ಸುಂದರವೂ ಭವ್ಯವೂ ಆದ ಕಮಲಾಸನದ 
ಮೇಲೆ ಕುಳಿತು ಹಗಲಿಡೀ ಸೃಷ್ಟಿ ಕಾರ್ಯವನ್ನು 
ಮಾಡಿ ಮಾಡಿ ಬ್ರಹ್ಮದೇವನು ತುಂಬಾ 
ಬಳಲಿದನು. ಕಲ್ಬಾಂತವು ಸೆಮಾಪಿಸಿ ಸಂಜೆಯಾಗಿ 
ಕತ್ತಲೆ ತಲೆಹಾಕುವಾಗ ಅವನನ್ನು ನಿದ್ರೆಮತ್ತಿನ 
ತೂಕಡಿಕೆ ಆಕ್ರಮಿಸಿತು. ಆ ತೂಕಡಿಕೆಯಿಂದ ಅವನು 
ಆಗಾಗ ಆಕಳಿಸುತ್ತಿರಲು, ಆ ಗಾಳಿಯಿಂದ ಪರ್ವತ 
ಶಿಖರಗಳು ಸುರುಟಿ ಚಿರುಟಿ ಅಗ್ನಿಕಣಗಳು 
ಹೊರಗೆ ಹಾರುತ್ತಿದ್ದುವು. ಅವನಿಗೆ ಪೂರ್ತಿ ನಿದ್ದೆ 
ಬಂದು ಕಣ್ಣುಮುಚ್ಚಿಕೊಂಡಾಗ ಆಕಾಶದಲ್ಲಿ ಗುಂಪು 
ಗುಂಪಾಗಿ ಸೇರಿಕೊಂಡಿದ್ದ ಪ್ರಳಯ ಮೇಘಗಳು 
ಸುತ್ತೂ ಹರಡಿ ಆನೆಗಳ ಸೊಂಡಿಲು- ಗಾತ್ರದ 
ವರ್ಷಧಾರೆಗಳನ್ನು ಸುರಿಸಿ ಲೋಕವನ್ನೆಲ್ಲಾ ಪೂರ್ತಿ 
'ಜಲಮಯ ಮಾಡಿದುವು. ಬ್ರಹ್ಮನಿಗೆ ಗಾಢನಿದ್ರೆ. 

ಬ್ರಹ್ಮನಿಗೆ ನಿದ್ರೆಬರುಪಿ ರಾತ್ರಿಯ ಕಾಲವು 
ಲೋಕಗಳಿಗೆಲ್ಲಾ ಪ್ರಳಯಕಾಲವಾಯಿತು. 


ಅನಂತರ ನೂತನ . ಕಲ್ಬಾರಂಭದ ಸಮಯವು 
ಸಮಾಪಿಸತೊಡಗಿತು. ಮತ್ತೆ ಹೊಸ ಜಗತ್ತು 
ಹುಟ್ಟಲಿದ್ದು, ಬೆಳಕು ಪಸರಿಸಲಿರುವ ಸಮಯದಲ್ಲಿ 
ಸರಸ್ವತೀದೇವಿ ವೀಣೆಯನ್ನೆ ತ್ತಿಕೊಂಡು ಸ್ವರಾಲಾಪನೆ 
ಮಾಡುತ್ತ, ಎಲ್ಲೆಲ್ಲಿಯೂ ಭೂಪಾಳರಾಗವನ್ನು 
ಹರಡಿಸಿಕೊಂಡಿರಲು, ಬ್ರಹ್ಮದೇವನು ಎಚ್ಚರಕ್ಕೆ 
ಬಂದು ಸರಸ್ವತಿಯನ್ನು ನೋಡಿ ತಲೆದೂಗಿದನು. 
ತನ್ನ ನಾಲ್ಕು ಮುಖಗಳಿಂದಲೂ ನಾಲ್ಕು ದಿಕ್ಕು 
ಗಳನ್ನೂ ಪರೀಕ್ಷಿಸಿ ನೋಡಿದನು. ಕಃ 

ಕೆಳಭಾಗದಲ್ಲಿ ಜಗತ್ತು ಪೂರಾ ನೀರಿನ 
ಮಯವಾಗಿ, ಆ ನೀರಿನ ಮೇಲೆ ದೊಡ್ಡ ದೊಡ್ಡ 
ಪರ್ವತಗಳಂತಹ ತೆರೆಗಳು ಅಲ್ಲಕಲ್ಲೋಲ 
ಗೊಂಡಿದ್ದುವು.. ಆ ಮಹಾ ಮಹಾ ತರಂಗಗಳ 
ನಡುವೆ ಒಂದು ಕಡೆಯಲ್ಲಿ ಬೆಳ್ಳಗಿನ: ಕಾಂತಿರೇಖೆ, 
ಲಾಸ್ಕವಾಡುವುದನ್ನು ಬ್ರಹ್ಮನು ನೋಡಿದನು. 
ಆ ಕಾಂತಿಯ ನಡುವೆ ತರಂಗಗಳ ಮೇಲೆ ತೇಲುತ್ತಾ | 
ದೊಡ್ಡದೊಂದು ಅರಳಿಯೆಲೆಯಿರುವುದು ಕಂಡಿತು. | 


೧. ಐಟಪತ್ರ. 


ಚಾಲ ಗಣಪತಿ 


ನೋಡ ನೋಡುತ್ತಿರಲು 
ಚಂದ್ರಬಿಂಬದಂತಹ ಬಾಲಕನು ಮಲಗಿಕೊಂಡು, 
ಬಲಗಾಲಿನ ಹೆಬ್ಬೆರಳನ್ನು ಬಾಯೊಳಗಿಟ್ಟು 
ಚಪ್ಪರಿಸುತ್ತಿರುವುದನ್ನು ನೋಡಿದನು. ಸ 

ಬ್ರಹ್ಮನು ಕೈಜೋಡಿಸಿ ಕಣ್ಣುಮುಚ್ಚಿ ಆ ಪರ 
ಬ್ರಹ್ಮನ ಬಾಲರೂಪವನ್ನು ಧ್ಯಾನಿಸಿ ಕಣ್ಣು 
ತೆರೆದನು. ಆಗ ಕಂಡ ದೃಶ್ಯ ಚಿತ್ರವಾಗಿತ್ತು. 

ಮೊದಲು ನೋಡಿದ ಬಾಲರೂಪನು ವಿಶ್ವ 
ವಿರಾಟ್‌ ಸ್ವರೂಪನಾದ ಪರಬ್ರಹ್ಮನೇ ಎಂದು 
ಬ್ರಹ್ಮನಿಗೆ ಅನುಭವಪೂರ್ಪಕವಾಗಿ ಗೊತ್ತಿರುವ 
ಸಂಗತಿ. ಆದರೆ ಈಗ ಆ ಹುಡುಗನ ತಲೆ ಆನೆಯ 
ತಲೆಯನ್ನು ಹೋಲುತ್ತ, ಪುಟ್ಟ ಸೊಂಡಿಲಿನಿಂದ 
ಬಲದ ಪಾದವನ್ನು ಹಿಡಿದು ಬಾಯೊಳಗೆ 
ಇಟ್ಟುಕೊಳ್ಳುವಂತೆ ಕಾಣುತ್ತಿತ್ತು. 

ಆ ಮುಖವು ಪ್ರಸನ್ನವಾಗಿತ್ತು. ಬಾಲಕನು 
ಚಂದ್ರಬಿಂಬದಂತೆಯೇ ಹೊಳೆಯುತ್ತಿದ್ದನು. ಆತನಿಗೆ 


ಅದರ ಮೇಲಿ 


- ಶಾಯಿಯಾದ 


: ಪ್ರೋಕ್ಷಿಸಿದಂತೆ ನದಿಗಳು ಹುಟ್ಟಿದುವು. ಸಸ್ಯಗಳೂ, 


ನಾಲ್ಕು ಕೈಗಳಿದ್ದುವು. ಇದೇನು ಎಚಿತ್ರವೆಂದು 
ಬ್ರಹ್ಮನು ಆಶ್ಚರ್ಯವಡುತ್ತಿದ್ದಂತೆಯೇ ವಟಪತ್ರ 
ಆ ಗಜಮುಖದ ಬಾಲಕನು 
ಅದೃಶ್ಯನಾಗಿ, ಆ ಪ್ರದೇಶದಲ್ಲಿ ಎತ್ತರವಾಗಿ ಎದ್ದ 
ಮಣ್ಣಿನ ರಾಶಿ ಕಂಡುಬಂತು. 

ಬ್ರಹ್ಮನು ತಾನು ಕಂಡ ವಿಚಿತ್ರ ಬಾಲಕನ 
ರೂಪವು ಅದೇನೋ ಭ್ರಮೆಯೆಂದುಕೊಂಡು ತನ್ನ 
ಸೃಷ್ಟಿಕಾರ್ಯಕ್ಕೆ ತೊಡಗಿದನು. ಕ್ರಮಕ್ರಮವಾಗಿ 
ನೀರಿನಿಂದ ವಿಸ್ತಾರವಾದ ಭೂಭಾಗಗಳು ಏಳುತ್ತಾ, 
ಉಳಿದ ನೀರು ಸಮುದ್ರ ಭಾಗಗಳಾಗಿಯೂ, 
ಗಡ್ಡೆಗಟ್ಟಿದ ಪರ್ವತಗಳಾಗಿಯೂ ಏರ್ಪಟ್ಟುವು. 
ಬ್ರಹ್ಮನು ಸಂಕಲ್ಪಿಸಿಕೊಂಡಂತೆ ಭೂಭಾಗದಲ್ಲಿ 
ಗುಡ್ಡಬೆಟ್ಟಗಳಿದ್ದುವು. ಅವನು. ಒಂದೊಂದನ್ನೂ 
ಸಂಕಲ್ಪಿಸಿ... ಕಮಂಡಲುವಿನ ನೀರು ತೆಗೆದು 


ಗಿಡಮರ ಬಳ್ಳಿಗಳೂ, ಖನಿಜಗಳೂ, ಬೇರೆ ಬೇರೆ 
ದ್ರವ್ಯಗಳೂ ಬ್ರಹ್ಮನಿಂದ  ಸಂಕಲ್ಪಿಸಲ್ಪಟ್ಟು 
ಹುಟ್ಟಿದುವು. ಅನಂತರ ಜೀವರಾಶಿಗಳನ್ನು ಸೃಷ್ಟಿಸಲು 
ತೊಡಗಿದನು. ಮೊದಲು ಸಮುದ್ರದಲ್ಲಿ ನದಿಗಳಲ್ಲಿ 
ಮಾನು ಮೊದಲಾದ ಜಲಚರಗಳನ್ನು ಸೃಷ್ಟಿಸಿದನು. 
ಭೂಮಿಯ ಮೇಲೆ ಜಂತುಜಾಲಗಳನ್ನೂ, ಕ್ರಿಮಿ 
ಕೀಟಕಾದಿಗಳನ್ನೂ,  ಖೇಚರಗಳನ್ನೂ ಸೃಷ್ಟಿ 
ಮಾಡಿದನು. ಅದೆಲ್ಲ ಆಗಿ ಕಳಕಳಿಸುವ ಜಗತ್ತಿನಲ್ಲಿ 
ಮನುಷ್ಯರನ್ನು ಸಂಕಲ್ಪಿಸಿ ಕಮಂಡಲೋದಕವನ್ನು 
ನಾಲ್ಕು ಸುತ್ತಲೂ ಪ್ರೋಕ್ಷಿಸಿದನು. 

ಆಗ ಸರಸ್ವತೀದೇವಿ ವೀಣೆ ಬಾರಿಸಿ 
ಕೊಂಡೇ ಇದ್ದಳು. ಆ ವೀಣೆಯಿಂದ ಹೊರಟ 
ಸ್ವರಗಳೇ ಜಗತ್ತಿನ ಪ್ರಾಣಿಕೋಟಿಗಳಲ್ಲಿ ನಾನಾವಿಧ 
ವಾಗಿ ಧ್ವನಿಸಿಕೊಂಡಿದ್ದುವು. ಹೀಗಿರಲು ಒಂದು 
ಗತಿಯಲ್ಲಿ ಯಾವ ಕಾರಣದಿಂದಲೋ ಅವಳ ವೀಣೆ. 
ಯಿಂದ ಅಪಶ್ರುತಿ ಹೊರಡತೊಡಗಿತು. ಸರಸ್ವತಿ 


೫೨ 


ಚಂದಮಾಮ 


ಬೆರಗಾಗಿ ಅತ್ತಿತ್ತ ನೋಡಿದಳು. ಬ್ರಹ್ಮನು ತನ್ನ 
ಅರ್ಧಾಂಗಿಯ ತಬ್ಬಿಬ್ಬುತನ ವನ್ನು ನೋಡಿ 
ಅರ್ಥವಾಗದೆ, ಅವಳು ತೋರಿಸಿ ''ದುತೆ 
ಕಮಲಾಸನದಿಂದ ಬಗ್ಗಿ ಕೆಳಗೆ ನೋಡಿ, ತಾನೂ 
ಗಾಬರಿಯಾಗಿ ಹೋದನು ! 


ಅಗಲಿಸಿಕೊಂಡು ಆಕಾಶದಲ್ಲಿ ಕೊಡೆಯಂತೆ ಹರಡುತ್ತ, 
ತಮ್ಮ ಬುಡಕ್ಕೆ ಸೂರ್ಯರಶ್ಮಿ ಬೀಳದಂತೆ ಚಲಿಸಿ 
ಕೊಂಡಿದ್ದುವು. ಇದೆಂತಹ ವಿಪರೀತ | 
. ಸೀದಾಹರಿದು ಸಾಗರ ಸೇರಬೇಕಾಗಿದ್ದ ನದಿಗಳು 
ಸಾಗರಕ್ಕಿಂತ ಎತ್ತರವಾದ ಪ್ರದೇಶಕ್ಕೆ ಏರಲು 
ನೋಡುತ್ತಿದ್ದುವು. ವೃಕ್ಷಗಳು ತಲೆಕೆಳಗಾಗಿ, ಬೇರು 
ಗಳು ಆಕಾಶವನ್ನು ಬದೆಯುತ್ತಿದ್ದುವು.' 

ಸಮುದ್ರ ತರಂಗಗಳ , ಮೇಲೆ - ಜಲಚರಗಳು 


ಆಕಾಶಕ್ಕೀ ಏರುತ್ತಿದ್ದುವು. ಬೀಳುತ್ತಿದ್ದುವು. ಕೆಲವು 
ರೆಕ್ಕೆ ಬಂದ ಪಕ್ಷಿಗಳ ಹಾಗೆ ಹಾರುತ್ತಿದ್ದವು. 


ಪರ್ಪಥಗಳು ಆಚೀಚೆ ಮಾಲುತ್ತ, ಶಿಖರಗಳನ್ನು" 


ತೇಲುತ್ತ ಕುಪ್ಪಳಿಸಿ ಹಾರುತ್ತಿದ್ದುವು. ಕೆಲವು ನೆಟ್ಟಗೆ ` 


ಇಷ್ಟೇ , ಅಲ್ಲ, ಪ್ರಾಣಿಕೋಟಿಗಳು ಕೂಡಾ 
ತುಂಬಾ ಅನರ್ಥವಾಗಿದ್ದುವು, ಕೆಲವಕ್ಕೆ ತಲೆಗಳೇ 
ಇಲ್ಲ, ಕೆಲವು ಪ್ರಾಣಿಗಳಿಗೆ 'ಹಿಂದಿನ ಕಾಲುಗಳಿಲ್ಲ. 
ಒಂದೇ ಕಾಲಿನ ಪ್ರಾಣಿಗಳು ಕೆಲವು. ಮೂರು 
ಕಾಲಿನ ಪ್ರಾಣಿಗಳೂ, ಕಿವಿ, ಕಣ್ಣುಗಳೆಲ್ಲಾ ಇದ್ದು 
ಬಾಯಿಯೇ ಇಲ್ಲದ" ಜೀವಿಗಳೂ, ತಲೆಯಲ್ಲಿ 
ಬಾಲವಿರುವಂಥವೂ, ಬಾಲಕ್ಕೆ, ತಲೆ ಅಂಟಿಕೊಂಡ 
ಜುಂತುಗಳೂ ಕಾಣುತ್ತಿದ್ದುವು. ಪಕ್ಷಿಗಳು ರಕ್ಕೆ 
ಗಳಿಲ್ಲದೆ ಕುಪ್ಪಳಿಸುತ್ತಿದ್ದುವು, ಅನೇಕ ಪಕ್ಷಿಗಳು 
ಹೊರಳಾಡಿಕೊಂಡಿದ್ದುವು. 

ಮನುಷ್ಯರಲ್ಲಿ 'ಕೆಲವರೆಗೆ ಎರಡು ತಲೆಗಳಿದ್ದುವು.. 
ಅವುಗಳಲ್ಲಿ. ಒಂದು ತಲೆ ಹೆಣ್ಣಿನದು. ಎರಡನೆಯದು 
ಮಾಸೆ ಮೊಳೆತ ಗಂಡಿನದು. ಶರೀರವೂ ಯದ್ವಾ 
ತದ್ವಾ ಅಗಿತ್ತು. 

ಹಲವು: ಗಂಡು ' ಮನುಷ್ಯರು ಗೇಣುದ್ದ 
ಮೊಳದುಡ್ಡವಾಗಿದ್ದರು. ಸ್ತ್ರೀಯರು 'ದೊಡ್ಡ ಆನೆಗಳ 
ಹಾಗೆ, : ತಾಳೇ ಮರಗಳ ಹಾಗೆ ಕಾಣುತ್ತಿದ್ದರು. 


ಬೆನ್ನಿಗೆ: ತಲೆಗಳನ್ನು ಅಂಟಿಸಿಕೊಂಡಂತಿರುವವರೂ, 
ನಾಲ್ಕು, ಮೂರು, `ಒಂದು ಕಾಲುಳ್ಳವರೂ, 
ಹೊಟ್ಟೆಯಲ್ಲೇ ದೊಡ್ಡ: ಬಾಯಿಯುಳ್ಳೆ ಕಬಂಧ 
ಗಾತ್ರರೂ ಕರ್ಕಶವಾಗಿ ಆಕ್ರಂದನ ಮಾಡಿಕೊಂಡಿದ್ದರು. 
ಅನೇಕ ಬಗೆಯ ಮೃಗಗಳು ತಲೆಯೆತ್ತಿ 
ಗೋಳಿಡುತ್ತಿದ್ದುವು. ಮತ್ತೆ ಹಲವು ಮೂಕವಾಗಿ 
ಆಕಾಶವನ್ನು ನೋಡುತ್ತಿದ್ದುವು. ಸೃಷ್ಟಿಕರ್ತನಾದ 
ಬ್ರಹ್ಮನನ್ನು ಎಲ್ಲವೂ ನಿಂದಿಸುತ್ತಿರುವಂತೆ, ಕೋಪ 
ದಿಂದ ಕೈಕಾಲು ಬಡಿದುಕೊಳ್ಳುವಂತೆ ಕಾಣುತ್ತಿದ್ದುವು 
ಒಬ್ಬ ಗೇಣುದ್ದದ ಗಂಡಸು, ತಾಳೇ ಮರದ 
ಹಾಗೆ ವಿಕೃತಾಕಾರಿಣಿಯಾದ. ಸ್ತ್ರೀಯನ್ನು 
ತೋರಿಸುತ್ತ “ಓ | ಬ್ರಹ್ಮದೇವಾ! ಇಂತಹ 
ಸ್ತ್ರೀಯೊಂದಿಗೆ ನಾನು ಹೇಗೆ ಸಂಸಾರ ಸಾಗರದಲ್ಲಿ - 
ಈಜಾಡಿಯೇನು? ನಮಗೆಲ್ಲಾ ಇಂಥಾ ದುರ್ಗತಿ 
ಯನ್ನು ಏಕೆ ತಂದಿಟ್ಟೆ?” ಎಂದು ಆಕಾಶಕ್ಕೆ ತಲೆ 
ಚಾಚಿ ಕೂಗುತ್ತಿದ್ದರು. 
LL | 


“ನಾಲ್ಕು ತಲೆಗಳನ್ನು ಇಟ್ಟುಕೊಂಡು, ಅಸಲು 
ತಲೆ ಎಂಬುದೇ ಇಲ್ಲದ ಓ ಬ್ರಹ್ಮದೇವಾ | 
ನಮ್ಮನ್ನೆಲ್ಲಾ ಹೀಗೆ ಹುಟ್ಟಿಸಿದೆಯಲ್ಲಾ! ಹೇಗೆ 
ಸಾಯಬೇಕು ನಾವು?” ಎಂದು ವಿಕೃತಾಕಾರಿಗಳಾದ 
ಮನುಷ್ಯರು ಮಾಡುವ ಆಕ್ರಂದನಗಳು ಬ್ರಹ್ಮನ 
ಕರ್ಣಗಳನ್ನು ನೋಯಿಸಿದುವು. 

ಬ್ರಹ್ಮನ ನಾಲ್ಕು ತಲೆಗಳೂ ಗಿರ್ರನೆ ತಿರುಗಿದುವು. 
ಅವನ ಎಂಟು ಕಣ್ಣುಗಳಿಗೂ ಕತ್ತಲಿಟ್ಟಿತು. ಏನೂ 
ತೋರದೆ ಬ್ರಹ್ಮನು ಸರಸ್ವತಿಯ ಮುಖವನ್ನು 
ನೋಡಿದನು. ಬಿಳಿಚಿಕೊಂಡ ಬ್ರಹ್ಮನ ನಾಲ್ಕು 
ಮುಖಗಳನ್ನೂ ನೋಡಿ, ಸರಸ್ವತಿ ಸರಸಭಾವನೆಯ 
ಮುಗುಳ್ನಗುವನ್ನು ಮಾತ್ರ ಸೂಸಿದಳು. 


“ಇದೇಕೆ ಹೀಗಾಯಿತು? ಸಕ್ರಮವಾದ 
ಸೃಷ್ಟಿಯನ್ನು ಮಾಡಲಿಕ್ಕಾಗಿಯೇ,  ಸತ್ನಂಕಲ್ಪ 
ದಿಂದಲೇ ನಡೆಸಿದ್ದೇನಲ್ಲ? ಹೀಗೆ ವಿಪರೀತ 


ಪಾಯಿತು ಏತರಿಂದ?” ಎಂದು ತನಗೆ ತಾನೇ 
ಹೇಳಿಕೊಂಡಂತೆ, ತಲೆಗಳನ್ನು ಮೇಲೆತ್ತಿ ಗಟ್ಟಿಯಾಗಿ 
ಬ್ರಹ್ಮನು ಕೂಗಿದನು. ಅವನ ಪ್ರಶ್ನೆ ದಶ ದಿಶೆ 
ಗಳಲ್ಲಿಯೂ ಮಾರ್ಮೊಳಗಿತು. 

ಒಂದೂ ತೋರದೆ, : ಭ್ರಮಾವೀಕ್ಷಣದಿಂದ ದಿಕ್ಕು 
ಗಳನ್ನು ನೋಡುವ ಬ್ರಹ್ಮನಿಗೆ, ದೊಡ್ಡದೊಂದು 
ಪ್ರಕಾಶವು ಕಾಣಲು ತೊಡಗಿತು. ಆ ಪ್ರಕಾಶದಲ್ಲಿ 
ಅದ್ಭುತವಾದೊಂದು ಮೂರ್ತಿ. ಗೋಚರವಾಯಿತು. 
ಆ ಮೂರ್ತಿಯನ್ನು ನೋಡುತ್ತಿದ್ದಂತೆ ಮೊತ್ತ 
ಮೊದಲು ತಾನು ವಟಪತ್ರ  ಶಾಯಿಯಾದ 
ಅದ್ಭುತ ಬಾಲಕನನ್ನು ನೋಡಿದ್ದು ನೆನಪಾಯಿತು 
ಬ್ರಹ್ಮನಿಗೆ. ಅದನ್ನು ತಾನು ಏನೋ ಭ್ರಮೆಯೆಂದು 
ಕೊಂಡು ನಿರ್ಲಕ್ಷ್ಯಮಾಡಿದ್ದು ತಪ್ಪಾಯಿತೇನೋ? 

ಆ ಪ್ರಕಾಶದ ನಡುವೆ ಗೋಚರವಾದ ಮೂರ್ತಿಗೆ 
ಆನೆಯ ತಲೆಯಿದ್ದಿತು. ನಾಲ್ಕು ಕೈಗಳಲ್ಲಿ ಅಂಕುಶ, 
ಕಲಶ, ಪರಶು, ಪಾಶಗಳನ್ನು ಧರಿಸಿಕೊಂಡಿದ್ದನು. 


೫೪ 


ಚಂದಮಾಮ 


ಪೂರ್ಣಚಂದ್ರನಂತೆಯೇ ಪ್ರಕಾಶಿಸುತ್ತಿದ್ದನು. ಬೆಳ್ಳ 


ಹರಡಿ ರಪರಪವೆಂದು ಹಾರಾಡಿಕೊಂಡಿತ್ತು 

ಆ ಮೂರ್ತಿಯನ್ನು ನೋಡಿ ಸರಸತಿ 
ನವೋತ್ಸಾಹದಿಂದ ಓಂಕಾರನಾದವನ್ನು ಎಬ್ಬಿಸಿ 
ವೀಣೆ 'ಮಾಂಟತೊಡಗಿದಳು. ದಶದಿತೆಗಳಲ್ಲಿಯೂ 
ಆ ಓಯಾರವು ಪ್ರತಿಧ್ವನಿಸತೊಡಗಿತು. ಸರಸ್ವತೀ 
ದೇವಿಯ ಬೆರಳುಗಳು ತನ್ನಂತಾನೇ ನಾದ ನಾಮ 
ಕ್ರಿಯಾರಾಗವನ್ನು ಮಾಂಟುತ್ತಾ, ಮಾಯಾಮಾಳಿವ 
| ಗೌಳ ರಾಗಕ್ಕೆ ಮಾರ್ಪಡುತ್ತಾ, ಹಂಸಧ್ವನಿ ರಾಗ 
ವನ್ನು ಆಸ್ರಮಿಸಿಕೊಂಡುವು. 

ಗಜಾನನನಾಗಿ ಸಾಕ್ಷಾತ್ಮರಿಸಿದ ಆ ದಿವ್ಯಮೂರ್ತಿ, 
ವಟಪತ್ರದ ಮೇಲೆ ನಿಂತುಕೊಂಡು ಬ್ರಹ್ಮನನ್ನು 
ಅಭಯಮುದ್ರೆಯಿಂದ -ಆಶೀರ್ವದಿಸಿದನು. ಅವನ 


ದಿಂಗಳಂತಹ ಶಾಂತಪ್ರಕಾಶವು ಆವರಿಸಿಕೊಂಡಿದ್ದಿತು. 

“ ಬ್ರಹ್ಮದೇವಾ ! ಮೊದಲು ನೀನು ನನ್ನನ್ನು 
ಕಂಡೂ ಕುರುಡನಾದೆ! ಈಗ ತಪ್ಪು ತಿಳಿದು 
ಪಶ್ಚಾತ್ತಾಪ ತೋರಿದೆ. ಅಂತಲೇ ಹಶಿಸಿದ್ದೇನೆ” 
ಎಂದು ಗಜ ಮುಖನಿಂದ ಮಾತುಗಳು ದುರಿದುವು. 

ಬ್ರಹ್ಮನು ನಾಲ್ಕು ಕೈಗಳನ್ನೂ ಇಜ್ಜೋಡಾಗಿ 
ಜೋಡಿಸಿ ನಮಸ್ಕರಿಸುತ್ತ “ಮಹಾನುಭಾವಾ? 
ಅದ್ಭುತ ಮೂರ್ತಿಯಾದ ನೀನು ಯಾರು? ನೀನು 
ಯಾರೆಂದು ತಿಳಿಯಲು ಅಶಕ್ತನಾದ ಈ ಅಜ್ಞಾನಿ 
ಯನ್ನು ಅನುಗ್ರಹಿಸು." ನೀನೇ ಈ ಸೃಷ್ಟಿ 
ವಿಕಾರಗಳನ್ನು ಹೋಗಲಾಡಿಸಬೇಕು.” ಎಂದು 
ಪ್ರಾರ್ಥಿಸಿದನು. 

“ ಅಪ್ಪಾ, ಬ್ರಹ್ಮದೇವಾ ! ಸಂಕಲ್ಪದ ಹಿಂದೆಯೇ 
ವಿಕಲ್ಪವೂ ಬೆಂಬತ್ತಿಕೊಂಡಿರುತ್ತದೆ. ಅದುವೇ 
ವಿಘ್ನ. ಆ ವಿಘ್ನವನ್ನು ಅಡ್ಡಗಟ್ಟಿ ತಡೆದು ಸಂಕಲ್ಪಿತ 
ಕಾರ್ಯವನ್ನು ನೆರವೇರಿಸುವವನಾದ.. ನಾನು 


ಚಂದಮಾಮ 


ಗಾಗಿರುವ ಅವನ ಉತ್ತರೀಯವು ಆಕಾಶದಲ್ಲೆಲ್ಲು 


ಸುತ್ತಲೂ ಶರತ್ಕಾಲದ: ಹುಣ್ಣಿಮೆಯದಿನದ ಬೆಳು 


ವನ್ನು ವಹಿಸಿ, ವಿಕಲ್ಪವನ್ನು ನನ್ನ ಕೊಡಲಿಯಿಂದ 
ಛೇದಿಸಿ, ಸಂಕಲ್ಪಿಸಿದ ಕಾರ್ಯವನ್ನು ತುಂಬಿದ 
ಕಲಶದ ಹಾಗೆ ಜಯಪ್ರದವಾಗಿಸುವ: ಎಫ್ನ 
ವಿನಾಯಕನಾಗಿರುವವನು ನಾನು, ಈ ಶ್ವೇತ 
ವರಾಹಕಲ್ಪದಲ್ಲಿ ನನ್ನನ್ನು ನೆನೆದೆ ಯಾವ 
ಕಾರ್ಯವೂ ಸುಗಮವಾಗಿ ಈಡೇರಲಾರದೆಂಬು 
ದನ್ನು ಸೂಚಿಸಲಿಕ್ಕೇ ಈ ಕಲ್ಪೋದಯ ಕಾಲದಲ್ಲಿ 
ನನ್ನ ಬಾಲರೂಪದಿಂದ ನಿನಗೆ ದರ್ಶನವಿತ್ತೆ. ನೀನು 
ನಿದ್ದೆಯ "ಮಂಪರಿನಲ್ಲಿ ಲಕ್ಷಿಸದೆ ಹೋದೆ. ನಿನ್ನ 
ಸೃಷ್ಟಿಯ  ಮೂಲವಸ್ತುಗಳಾದ ಪಂಚಭೂತ 
ಗಳೆನಿಸುವ, ಪೃಥ್ವಿ, ನೀರು, ಅಗ್ನಿ, ವಾಯು, ಆಕಾಶ 
ವೆಂಬ, ಭೂತಗಣಗಳಿಗೆ ನಾನೇ ಅಧಿಪಕಿಯಾಗಿರು 
ವೆನು. ಆಹಾರಧಾನ್ಯಗಳನ್ನು ಕೊಟ್ಟು ಫಲಿಸುವ 
ಸಸ್ಯಗಳನ್ನು ನಾಶನಮಾಡುವ ಮದೋನ್ಮತ್ರವಾದ 
'ಆನೆಗಳಂತಹ ವಿಘ್ನಗಳನ್ನು ನನ್ನ" ಹದನಾದ 


ಅಂಕುಶದಿಂದ ಹದ್ದುಮಾರದಂತೆ ಮಾಡಿ, ಅವು 
ಗಳನ್ನು ನನ್ನ ಬಲವಾದ ಪಾಶದಿಂದ ಎಳೆದು 
ಕಟ್ಟುವ ನನ್ನನ್ನು ವಿಫ್ಲೇಶ್ವರನೆಂದೇ ಕರೆ 1” ಎಂದು 
ವಿಘ್ನೇಶ್ವರನು ಮೇಘ ಗಂಭೀರಧ್ವನಿಯಿಂದ ಹೇಳಿ 
ದನು, ಆಗ ಬ್ರಹ್ಮನು ವಿಫ್ಲೇಶ್ವರನಿಗೆ ಕೈಮುಗಿದು, 
“ದೇವಾ, ವಿಘ್ನೇಶ್ವರ! ನಾನು ಸೃಷ್ಟಿಸಿದ 
ಸವ್ಯವಾದುವೆಲ್ಲಾ ಅಪಸವ್ಯವಾಗಿ ' ಹೋದುವು. 
ಇಷ್ಟೊಂದು ವಿಪರೀತವಾಗಲು ನೀನೇ ಕಾರಣ 
ನೆನ್ನುವೆಯಾ? ಈಗ ನೋಡಲಾಗದಂತಹ ವಿವಿಧ 
ವಶ್ರೆತೆಗಳೆಲ್ಲಾ ಹೋಗಿ ಸೃಷ್ಟಿಗಳು ಸರಿಯಾಗುವ 
ಮಾರ್ಗ ಹೇಗೆ? ” ಎಂದು ಕೇಳಿದನು. 
“ಬಹ್ಮದೇವಾ ! ವಿಘ್ನಗಳೆಂದರೆ ಏನೆಂದು ನಿನಗೆ. 
ತಿಳಿಯಬೇಕೆಂತಲೇ ಹೀಗೆಲ್ಲಾ ನಡೆಯಿತು. ಆಗ 
ನನ್ನನ್ನು ಕುರಿತು ನೀನು ಆಲೋಜಿಸಲೇ ಇಲ್ಲ. 
ನನ್ನನ್ನು ಕುರಿತು ಆಲೋಚಿಸುವುದೆಂದರೆ ವಿಘ್ನ 
ಗಳನ್ನು ಕುರಿತು ಮುಂಜಾಗ್ರತೆ ತೆಗೆದುಕೊಳ್ಳು 


ವುದೆಂದೇ ಅರ್ಥ. ಅಜ್ಞಾನವನ್ನು ಎಳೆದುಕೊಳ್ಳುವ 
ನಾನು ಅಜ್ಞಾನ ಸ್ವರೂಪನು. ನಿನ್ನಿಂದ ತೊಡಗಿ, 
ಬುದ್ಧಿಯಿರುವ ಪ್ರತಿ ಜೀಪೆಯೂ ಕಾರ್ಯರಂಗಕ್ಕೆ 
ಇಳಿಯುವ ಮೊದಲು, ವಿಘ್ನವು ಬಾರದಣಿ 
ಜಯಪ್ರದವಾಗಲು ತಕ್ಕ ಜಾಗ್ರತೆಯನ್ನೂ, ಜ್ಞಾನ 


"ವನ್ನೂ ಪಡೆದಿರಲೇ ಬೇಕು. ಆನೆ ತನ್ನ ಅಡಿಗಳನ್ನು 


ತೆಗೆದಿಡುವುದಕ್ಕೆ ಮೊದಲು, ನೆಲದ ಗಟ್ಟಿತನವನ್ನು 
ತಿಳಿದುಕೊಂಡೇ ನಡೆಯುತ್ತದೆ. ಪ್ರಾಣಿಗಳಲ್ಲಿ ಆನೆಯ 
ಬುದ್ಧಿಬಲವು ಅದರ ಹಾಗೆಯೇ ಬಹಳ ದೊಡ್ಡದು. 
ಆನೆಯ ಹಾಗೆ ವಿಶೇಷ ಮೇಧಸ್ಸಿನೊಂದಿಗೆ ಕೂಡಿರ 
ಬೇಕೆಂತಲೇ ನಾನು .ಗಜಾನನನಾಗಿದ್ದೇನೆ. ನೀನು 
ನಿದ್ದೆಯಲ್ಲಿದ್ದ ಕಾಲದಲ್ಲಿ ಸೋಮಕಾಸುರನು ಬಂದು 
ನಿನ್ನ ನಾಲ್ಕು ವೇದಗಳನ್ನೂ ಅಪಹರಿಸಿಕೊಂಡು 
ಹೋಗಿ. ಸಮುದ್ರದ ಅಡಿಯಲ್ಲಿ ಅಡಗಿಸಿಟ್ಟನು. 
ಮಹಾವಿಷ್ಣು ಮತ್ತ್ಯಾವತಾರವನ್ನೆ ತ್ತಿ ಸೋಮ 
ಕಾಸುರನನ್ನು ಸಂಹರಿಸಿ ನಿನ್ನ ವೇದಗಳನ್ನು 
ಭದ್ರವಾಗಿ ತಂದು ವಟಪತ್ರದ ಮೇಲೆ ಮಲಗಿದ್ದ 
ನನ್ನ ಹತ್ತಿರ ಇಟ್ಟಿದ್ದಾನೆ. ಇಕೋ, ಅವುಗಳನ್ನು 
ತಿರುಗಿ ಪಡೆದು ಸೃಷ್ಟಿಕಾರ್ಯವನ್ನು ನಿರ್ವಹಿಸು” 
ಎಂದು ಹೆಳಿ ವಿಫ್ನೇಶ್ವರನು ಬ್ರಹ್ಮನಿಗೆ 
ಚತುರ್ವೇದಗಳನ್ನು ಕೊಟ್ಟನು. 

ಬ್ರಹ್ಮನು ಅವುಗಳನ್ನು ಪಡೆದುಕೊಂಡು, 
ಪರಮ್ನಾನಂದದಿಂದ ವಿಫ್ನೇಶ್ವರನನ್ನು ಸ್ಪುತಿಸುತ್ತ, 
“ಓ ದಯಾನಿಧಿಯೇ ! ಈ ವೇದಗಳನ್ನೂ ನಾನು 
ಮರೆತಿದ್ದೆ. ಇನ್ನು ಮೇಲೆ ಪ್ರತಿಕಲ್ಪಾಂತದಲ್ಲಿಯೂ 
ಸೃಷ್ಟಿ ಸಂಕಲ್ಪ ಮಾಡುವ ಮೊದಲು ನಿನ್ನನ್ನು 
ಧ್ಯಾನಿಸಿ, ಮನಸಾರೆ ಪೂಜಿಸಿ ಆಮೇಲೆಯೇ 
ಕಾರ್ಯರಂಗಕ್ಕೆ ಇಳಿಯುವ". ಹಾಗೆ ವರವನ್ನು 
ಅನುಗ್ರಹಿಸು. ಈ ವಕ್ರಸೃಷ್ಟಿಯನ್ನು ಉಪಸಂಹರಿ 
ಸುವಹಾಗೆ ಮಾಡು ಗಣೇಶಾ |” ಎಂದು ಬೇಡಿದನು. 
ವಿಘ್ನೇಶ್ವರನ ಪ್ರಭಾವದಿಂದ ಅದುವರೆಗೆ ನಡೆದ 


ಸೃಷ್ಟಿಯ ವಕ್ರ ಅಕ್ರಮಗಳೆಲ್ಲ ಕ್ಷಣಮಾತ್ರದಲ್ಲಿ 
ಮಾಯವಾಗಿ ಹೋದುವು, ಆಗ ವಿಫ್ಲೇಶ್ವರನು 
ಮತ್ತೆ ಬ್ರಹ್ಮನನ್ನು ಕುರಿತು, “ ಓ | ಬ್ರಹ್ಮದೇವಾ | 
ನಿನ್ನ ಮೂಲಕ ವಿಶ್ವವೆಲ್ಲಾ ಕೇಳಲಿ | ವಕ್ರತೆಗಳನ್ನು 
ತುಂಡು ತುಂಡು ಮಾಡುವವನು ನಾನಾದುದರಿಂದ 
ನಾನು ವಕ್ರತುಂಡನೆಂಬ ಸಾರ್ಥಕ ನಾಮಧೇಯದವ 
ನಾಗಿ, ನನ್ನ ಸೊಂಡಿಲನ್ನು ವಕ್ರವಾಗಿಯೇ ಇಟ್ಟು 
ಕೊಳ್ಳುತ್ತೇನೆ. ಪಕ್ರತುಂಡನಾದ ' ನನ್ನನ್ನು ಧ್ಯಾನಿಸಿ 
ತಲೆಹಾಕುವ ಯಾವ ಕಾರ್ಯವಾದರೂ ಹಾಳು 
ಬೀಳಲಾರದು. ನೀನು ಕೇಳಿಕೊಂಡ ಹಾಗೆ ವರ 
ಕೊಟ್ಟಿದ್ದೇನೆ. ನನ್ನನ್ನು _ ಸ್ಮರಿಸು. ಸೃಷ್ಟಿಕಾರ್ಯ 
ನಡೆಸು. ಸೃಷ್ಟಿ ಮಾಡುವುದೂ ಒಂದು ಕಲೆ. ಆ 
ಕಲೆಗೆ ಯಾವ ಅಸಮಂಜಸಗಳೂ ಬಾರದಂತೆ, 
“ಜಗತ್ತು ನೀನು ಎಣಿಸಿಕೊಂಡಂತೆಯೇ ಲೆಕ್ಕತಪ್ಪದೆ, 
ಕ್ರಮತಪ್ಪದೆ ಕಲಾನಿಲಯವಾಗಿ ಬೆಳಗಿಕೊಂಡಿರುತ್ತದೆ. 
ನಿನಗೆ ಹೇಗೆ ಸಮಾಪುದವನಾದೆನೋ, ಹಾಗೆಯೇ 
ಜಗತ್ತಿನಲ್ಲಿರುವ ಎಲ್ಲರಿಗೂ ಈ ಶ್ವೇತ ವರಾಹ 
ಕಲ್ಪದಲ್ಲಿ ನಾನು, ಎಟಕುವವನಾಗಿದ್ದು ಪ್ರಥಮ 
ಪೂಜೆಗಳನ್ನು .. ಸ್ವೀಕರಿಸುವವನಾಗಿ, ವಿಘ್ನೇಶ್ವರ 
ನೆಂದು ವಿಘ್ನಗಳಿಂದ ' ಕಾಪಾಡುತ್ತಾ ಇರುವೆನು. 
ಸಂಕಲ್ಪಸಿದ್ಧಿಯನ್ನು . ಸಾಧಿಸುವಂತಹ ಸಿದ್ಧಿ 
ವಿನಾಯಕನಾಗಿರುವೆನು." ಸಕಲ ಗಣಗಳಿಗೂ 


ಅಧಿಪತಿಯಾಗಿ ಗಣಪತಿಯೆನಿಸುವಂತಿ ಶಿವ 
ಪಾರ್ಪತಿಯರಿಗೆ ಪುತ್ರನಾಗಿ ಅವತಾರವೆತ್ತು 
ತ್ತೇನೆ 1”. ಎಂದು ಹೇಳಿ ಬ್ರಹ್ಮನನ್ನು ಹರಸಿ 


ಅಂತರ್ಧಾನನಾದನು. 

ಆ ಕೂಡಲೇ ಸರಸ್ವತೀದೇವಿ ಹಿಂದೋಳವನ್ನು 
ಪ್ರಾರಂಭಿಸಿ ಶ್ರೀರಾಗದಿಂದ ಮಹಾಕಾಶವೆಲ್ಲಾ 
ತುಂಬಿ' ಪುಲಕಿತವಾಗುವ ಹಾಗೆ ವೀಣೆಯಿಂದ ನಾದ 
ವೆಬ್ಬಿಸಿದಳು. ಬ್ರಹ್ಮನು “ ವಿಘ್ನೇಶ್ವರಾಯನಮಃ ” 
ಎಂದು ಸೃಷ್ಟಿಯನ್ನು ಪ್ರಾರಂಭಿಸಿದಾಗ, ಸೃಷ್ಟಿ 
ಮತ್ತಿಷ್ಟು ಅಂದವಾಗಿ ನಿರ್ವಿಘ್ನವಾಗಿ ಸಾಗ 
ತೊಡಗಿತು. ಘನಗಂಭೀರವಾದ ಪರ್ವತ ಪಂಕ್ತಿಗಳೂ, 
ಅಮೃತ ಜಲಗಳಿಂದ ನದಿ ಸರೋವರಗಳೂ, ಸುಂದರ 
ವನಗಳೂ ಬಣ್ಣ ಬಣ್ಣಗಳ ಚಿತ್ರಗಳಂತಹ ಪ್ರಾಣಿ 
ಗಳೂ, ಪಕ್ಷಿಗಳೂ, ಶಾರೀರಕವಾಗಿ, ಮಾನಸಿಕವಾಗಿ 
ಬಲವನ್ನೂ ಉನ್ನತಿಯನ್ನೂ ಪಡೆಯಲಾಗುವಂತಹ 
ಮನುಷ್ಯರೂ ತುಂಬುತ್ತ ಬ್ರಹ್ಮಸೃಷ್ಟಿಯೊಂದು 
ಕಲಾನಿಲಯವೇ ಆಯಿತು. ವಾಗ್ದೇವಿಯಾದ 
ಸರಸ್ವತಿ ತನ್ನ ವಾಣಿಯನ್ನು ಸಂಗೀತದಂತೆ ಪ್ರಾಣಿ 
ಕೋಟಿಗಳಿಗೆ ಪ್ರಸಾದಿಸಿದಳು. 
ಸುಲಕ್ಷಣವಾಗಿ ಬೆಳೆಯತೊಡಗಿತು. ಬೀಳಲು 
ಹರಡುವ ಆಲದ ಮರದ ಹಾಗೆ ಜಗತ್ತು 
ವಿಶಾಲವಾಗತೊಡಗಿತು. 


ಜೀವಕೋಟಿ | 


ಒ೦ದು ಸಾರಿ ದೇವತೆಗಳೂ ರಾಕ್ಷಸರೂ ತಮ್ಮೊಳ 
ಗಿನ ದ್ವೇಷವನ್ನು ಬಿಟ್ಟು, ಒಗ್ಗಟ್ಟಾಗಿ ಕ್ಷೀರ ಸಾಗರ 


ವನ್ನು ಮಥನ ಮಾಡಿ ಅಮೃತವನ್ನು ಸಾಧಿಸಿ 
ಕೊಂಡರು. ಅಮೃತವನ್ನು ಸಾಧಿಸುವಾಗ ಒಗ್ಗಟ್ಟಾ 
ಗಿದ್ದ ರಾಕ್ಷಸ ದೇವತೆಗಳೊಳಗೆ ಅದನ್ನು ಹಂಚಿ 
ಕೊಳ್ಳುವ ವಿಷಯದಲ್ಲಿ ಜಗಳವೆದ್ದಾಗ. ಮಹಾ 
ವಿಷ್ಣು ಜಗನ್ಮೋಕವಾದ ರೂಪದ ಮೋಹಿನೀ 
ಅವತಾರ ತಾಳಿ, ರಾಕ್ಷಸರನ್ನು ವಂಚಿಸಿ, ಅಮೃತವು 
ದೇವತೆಗಳೆ ಪಾಲಿಗೇ ಸಿಗುವಂತೆ ಮಾಡಿದನ್ನು 
ಅದರಿಂದ ರಾಕ್ಷಸರು ದೇವತೆಗಳಿಗೆ ನಿರಂತರ ದ್ವೇಷಿ 
ಗಳಾದರು. 

ಅಮೃತಪಾನದಿಂದ ಅಮರರೆನಿಸಿಕೊಂಡ ದೇವತೆ 
ಗಳು ಗರ್ವದಿಂದ ತಿರುಗಾಡಲು ತೊಡಗಿದರು. 
ರಾಕ್ಷಸರು. ಒಳಗೊಳಗೇ: ಕುದಿಯತೊಡಗಿದರು. 
ಏನು ಮಾಡಿದರೂ ಅಮೃತಪಾನದಿಂದ ಅಮರರಾದ 
ದೇವತೆಗಳನ್ನು ಪೀಡಿಸಬಹದೇ ಹೊರತು, ಕೊಲ್ಲಲು 
ಸಾಧ್ಯವಿರಲಿಲ್ಲ. ಆದರೂ ದೇವತೆಗಳನ್ನು ಗತಿಯಿಲ್ಲ 


'ಬೇಕೆಂಬುದು ನನ್ನ ವಿಧಿ ವರವೇ 


ದವರನ್ನಾಗಿ ಮಾಡಿ, ದಾನವರಿಗೆ ನಡೆದ 
ಅನ್ಯಾಯಕ್ಕಾಗಿ ದೇವತೆಗಳ ಮೇಲೆ ಹಗೆ ತೀರಿಸಿ 
ಕೊಳ್ಳಲೇ!ಬೇಕೆಂಬ ನಿಶ್ಚಯದಲ್ಲಿ ತಾರಕಾಸುರನು 
ಘೋರವಾದ ತಪಸ್ಸಿಗೆ ಕುಳಿತನು. ಅವನು 
ಬ್ರಹ್ಮನನ್ನು ಧ್ಯಾನಿಸುತ್ತ ತಪಸ್ಸು. ಮಾಡು 
ತ್ತಿರಲು, ಬ್ರಹ್ಮನು ಅವನ ಮುಂದೆ ಪ್ರತ್ಯಕ್ಷ 
ನಾದನು. 

ಅವನನ್ನು ನೋಡಿ ತಾರಕಾಸುರನ ತನಗೆ ಸಾವೇ 
ಬಾರದಂತೆ ವರ ಬೇಕೆಂದು ಕೇಳಿದನು. 

“ ಹುಟ್ಟಿದವನು. ಒಂದು ದಿನ ಸಾಯಲೇ 
ಆಗಿದೆ. 
ಆದುದರಿಂದ ಬೇರೊಂದು ವರವನ್ನು ಕೇಳು” 
ಎಂದನು ಬ್ರಹ್ಮ. 

ತಾರಕಾಸುರನು' ಚೆನ್ನಾಗಿ ಆಲೋಚನ ಮಾಡಿ 
ಶಿವನ ಮಗನಿಂದಲ್ಲದೆ ಬೇರೆ ಯಾರಿಂದಲೂ ಯಾವ 
ವಿಧದಿಂದಲೂ ತನಗೆ ಸಾವು ಬಾರದಂತೆ ವರವನ್ನು 
ಕೇಳಿ ಪಡೆದನು. 


೨. ಚಿತ್ರಗಣಪಕಿ 


ಶಿವನ 


ಆಗ ಶಿವನಿಗೆ ಹೆಂಡತಿಯೇ ಇರಲಿಲ್ಲ. 
ಹೆಂಡತಿಯಾಗಿದ್ದ ಸತೀದೇವಿ ದಕ್ಷಯಜ್ಞದಲ್ಲಿ ಅವ 
ಮಾನಿತಳಾಗಿ ತನ್ನ ಯೋಗಾಗ್ನಿಯಿಂದ ಭಸ್ಮೀ 
ಭೂತಳಾಗಿ ಹೋಗಿದ್ದಳು. ಸಂತಾನವಿಲ್ಲದೆ, ಪತ್ನೀ 
ವಿಯೋಗಗೊಂಡ `ಶಿವನು ಮಹಾ ವೈರಾಗ್ಯವಂತ 


ನಾಗಿ, ಉನ್ಮತ್ತನಂತೆ. ತಿರುಗಿ ತಿರುಗಿ: ಕಡೆಗೆ 
ಹಿಮಾಲಯ ಪರ್ವತಗಳಲ್ಲಿ ಒಂದುಕಡೆ ತಪಸ್ಸು 
ಮಾಡುತ್ತ ಕುಳಿತುಬಿಟ್ಟಿದ್ದನು. ಈ ಸಂಗತಿ ಗೊತ್ತಿದ್ದೇ 
ತಾರಕಾಸುರನು ಹಾಗೆ ವರ ಕೇಳಿ ಪಡೆದಿದ್ದನು, 
ಶಿವನು-ಇನ್ನು ಮದುವೆಯಾಗಲಿಕ್ಕೂ ಇಲ್ಲ, ಮಗ 
ಹುಟ್ಟಲಿಕ್ಕೂ ಇಲ್ಲ ಎಂಬುದು ತಾರಕಾಸುರನ ಗಟ್ಟಿ 
ನಂಬುಗೆ. 

ಅನಂತರ ತಾರಕಾಸುರನು ನಿರ್ಭೀತನಾಗಿ 
ರಾಕ್ಷಸೆರನ್ನೆಲ್ಲಾ ಒಟ್ಟುಗೂಡಿಸಿ ವಿಜೃಂಭಿಸುತ್ತ 
ದೇವತೆಗಳಿಗೆ ಮಹಾ ಕಂಟಕಪ್ರಾಯನಾದನು. 
ಮೂರು ಲೋಕಗಳನ್ನೂ ಆಕ್ರಮಿಸಿಕೊಂಡು ಹಗೆ 


ತೀರಿಸಿಕೊಳ್ಳುವ ಹುಮ್ಮಸ್ಸಿನಲ್ಲಿ ದೇವತೆಗಳಿಗೆ ಚಿತ್ರ. 
ಹಿಂಸೆ ಕೊಡತೊಡಗಿದನು. , ಈ ಹಿಂಸೆಯನ್ನು ಅನು 
ಭವಿಸುವುದಕ್ಕಿಂತ ಸಾಯುವುದೇ ಮೇಲೆನಿಸಿ ತಾವೇಕೆ 
ಅಮೃತಪಾನ ಮಾಡಿದೆವೋ ಎಂದು. ದೇವತೆಗಳಿಗೆ 
ತೋರ ತೊಡಗಿತು. ಕಡೆಗೆ ಅವರೆಲ್ಲಾ ಕೂಡಿ 
ಯೋಚಿಸಿ, ಉಪಾಯಗಾಣದೆ, ಸತ್ಯಲೋಕಕ್ಕೆ 
ಹೋಗಿ, ಬ್ರಹ್ಮನೊಂದಿಗೆ ತಮ್ಮ ಗೋಳನ್ನು 
ಹೇಳಿಕೊಂಡು ಕಾಪಾಡುವಂತೆ ಪ್ರಾರ್ಥಿಸಿದರು. 

“ ಯಾವುದಕ್ಕೂ ಮೊದಲು ಶಿವನಿಗೆ ಮಗ 
ಹುಟ್ಟಬೇಕು. , ಅವನಿಂದಲೇ ತಾರಕಾಸುರನು ಸಾಯ 
ಬೇಕಾಗಿದೆ... ಬೇರೆ ಯಾವ ಉಪಾಯವೇನಿಲ್ಲ. 
ಆವನು ನನ್ನಿಂದ `ಆ ರೀತಿಯಾಗಿ ವರ ಪಡೆದ 
ದ್ದಾನೆ. ಶಿವಕುಮಾರ ನೊಬ್ಬನಿಂದ ಹೊರತು ಅವನು 
ಸಾಯಲು ಸಾಧ್ಯವಿಲ್ಲ. ಶಿವನು ಏರಾಗಿಯಾಗಿರು 
ವುದರಿಂದ ಅವನಿಗೆ ಪುತ್ರೋದಯವಾಗುವ ಬಗೆ 
ಹೇಗೋ ನಾನು ಹೇಳಲು ಸಾಧ್ಯವಿಲ್ಲ. ನಡೆಯಿರಿ, 
ವಿಷ್ಣುವಿನ ಬಳಿಗೆ ಹೋಗಿ ಕೇಳೋಣ. ಉಪಾಯ 
ಮಾಡುವುದರಲ್ಲಿ ಅವನೇ ಸಮರ್ಥನು” ಎಂದು 
ಬ್ರಹ್ಮನು ದೇವತೆಗಳನ್ನು ಕರೆದುಕೊಂಡು ಮಹಾ 
ವಿಷ್ಣುವಿನ ಬಳಿಗೆ ಹೋದನು. 

ವಿಷ್ಣು ದೇವತೆಗಳ ಸಮಸ್ಯೆಯನ್ನು ಕೇಳಿ 
ಹೀಗೆಂದನು: “ ಎಲ್ಲದಕ್ಕೂ ಮೊದಲು ವಿರಾಗಿ 
ಯಾದ ಶಿವನಿಗೆ ಮದುವೆಯಾಗಬೇಕು. ದಕ್ಷಯಜ್ಞ 
ದಲ್ಲಿ ದೇಹವನ್ನು ಬಿಟ್ಟ ಸತೀದೇವಿ ಹಿಮವಂತನ 
ಮಗಳಾಗಿ ಹುಟ್ಟಿ ಬೆಳೆಯುತ್ತಾ ಇದ್ದಾಳೆ. ಆ ಪರ್ವತ 
ಕುಮಾರಿಗೆ ಶಿವನೊಂದಿಗೆ ಮದುವೆಯಾಗುವ ಹಾಗೆ 
ಪ್ರಯತ್ನಿಸಿರಿ ಶಿವನ ವೈರಾಗ್ಯ ಹೋಗುವಂತೆ ಮಾಡ 
ಬೇಕಾದುದನ್ನು ಮಾಡಿರಿ. ಆಮೇಲೆ ನಿಮ್ಮ ಸಮಸ್ಯೆ 
ತೀರುತ್ತದೆ”. 

ವಿಷ್ಣುವಿನ ಮಾತಿನಂತೆ ಮಾಡಲು ನಿಶ್ಚಯಿಸಿದ 
ದೇವತೆಗಳು, ಮೊದಲು ನಾರದನನ್ನು ಹಿಮವಂತನ 


೫೨ 


ಚಂದಮಾಮ 


ಮನೆಗೆ ಕಳುಹಿಸಿದರು. 'ಹಿಮವಂತನೊಂದಿಗೆ 
ಪಾರ್ವತಿಗೆ ತಿಳಿಯುವ ಹಾಗೆ ನಾರದನು ಶಿವನ 
ವೃತ್ತಾಂತವನ್ನು ಹೇಳಿ, ಹಿಮವಂತನನ್ನು ತಪ್ಪ್ಸಿ 
ನಲ್ಲಿರುವ ಶಿವನ ಬಳಿಗೆ ಕಳುಹಿಸಿದನು. ಹಿಮವಂತನು 
ಶಿವನನ್ನು ಪೂಜಿಸಿ ಅವನ ತಪಸ್ಸಿಗೆ ಅನುಕೂಲ 
ವಾಗುವಂತೆ ತನ್ನ ಕುಮಾರಿ ಪಾರ್ವತಿ ಸೇವೆ 
ಮಾಡಲು ಶಿವನ ಅನುಮತಿಯನ್ನು ಪ್ರಾರ್ಥಿಸಿದನು. 

ಶಿವನು ಮೌನವಾಗಿದ್ದರೂ ಅದನ್ನೇ. ಅಂಗೀಕಾರ 
ಪೆಂದುಕೊಂಡು ಹಿಮವಂತನು, ಮಗಳನ್ನು ಶಿವನ 
ಪರಿಚರ್ಯಗಳಿಗೆ ಬಿಟ್ಟು ಹಿಂದಿರುಗಿದನು. ಇದು 
ಪಾರ್ವತಿಗೂ ಹಿತಕರವಾಗಿತ್ತು. 

ಚಿಕ್ಕಂದಿನಿಂದಲೇ ಪಾರ್ವತಿಗೆ ಶಿವನೆಂದರೆ ಬಹಳ 
ಇಷ್ಟ. ಬಾಲ ಪಾರ್ವತಿಗೆ ನಾರದನು ಆಗಾಗ ಬಂದು 
ಅನೇಕ ಕಥೆಗಳೊಂದಿಗೆ ಶಿವನ ಮಹಿಮೆಗಳನ್ನು ಕುರಿತು 
ಕೂಡಾ ಹೇಳುತ್ತ” ಬಂದಿದ್ದನು. ಪಾರ್ವತಿ ಕೂಡಾ 
ಶಿವನ ಹೆಸರನ್ನು ಕೇಳಿದಕೂಡಲೇ ಕಿವಿಗಳನ್ನು 
ಆಗಲಿಸಿಕೂಂಡು ಶಿವನ ಗುಣಗಣಗಳನ್ನೂ, ಮಹಿಮೆ 
ಗಳನ್ನೂ ಬಿಂಬಿಸುವ ಕಥೆಗಳನ್ನು ಕೇಳಲು ಕುತೂಹಲ 
ಪಡುತ್ತಿದ್ದಳು. ಮದುವೆಯಾದರೆ ಶಿವನನ್ನೇ ಮದುವೆ. 
ಯಾಗಬೇಕೆಂದೇ ನಿಶ್ಚಯಪಡಿಸಿಕೊಂಡಿದ್ದಳು. ಅಂತಹ 


ಮನೋರಮಣನೇ ಪ್ರತ್ಯಕ್ಷ ತಪಸ್ಸಿನಲ್ಲಿರುವಾಗ, ` 


ಅವನ ಪರಿಚರ್ಯೆ ಮಾಡುವ ಸಂದರ್ಭ ಬಂದುದು 
ತನ್ನೆ ಭಾಗ್ಯವೆಂದೇ ಭಾವಿಸಿದಳು. 
ಅವಳು. ಬೆಳಂಜಾಮದಲ್ಲಿ ಶಿವನು ತಪಸ್ಸು 


ಮಾಡುತ್ತಿರುವ ಪರಿಸರ ಪ್ರಾಂತವನ್ನು ನವಿಲು, 


ಗರಿಯ ಹಿಡಿಸೂಡಿಯಿಂದ - ಗುಡಿಸಿ ಗಂಧ ಬೆರೆತ 
ಹಿಮಾನಿಜಲವನ್ನು ಸಿಂಪಡಿಸಿ ಮುತ್ತಿನ ರಂಗವಲ್ಲಿ 
ಬರೆದು ಅಲಂಕರಿಸುತ್ತಿದ್ದಳು. ಬಂಗಾರದ ಸರಿಗೆ 
ಗಳಿಂದ ನೇಯಲ್ಪಟ್ಟು ಮುತ್ತು ರತ್ನಗಳನ್ನು 
ಹೊದಿಸಿದ ಬುಟ್ಟಿಯಲ್ಲಿ ಶಿವನಿಗೆ ಇಷ್ಟವಾದ 


ಫಲಪುಷ್ಪಗಳನ್ನೂ ಬಿಲ್ವ ಪತ್ರೆಗಳನ್ನೂ ಬಿಳೀ, 


ಕಮಲಗಳನ್ನೂ ಸಂಗ್ರಹಿಸಿ. ತಂದು, ಅವನ 
ಬದಿಯಲ್ಲಿರಿಸುವಳು. ಬಂಗಾರದ ಕಮಂಡಲುವಿನಲ್ಲಿ 
ಹಿಮ ಶಿಖರಗಳಿಂದ ಜಾರುವ ಸ್ಫಟಿಕ ಜಲವನ್ನು 
ತುಂಬಿಸಿ ಜಪಮಾಲೆಯನ್ನು ಕಮಂಡಲುವಿನೊಂದಿಗೆ 
ಸೇರಿಸಿ ಇಟ್ಟಿರುವಳು. ಶಿವನನ್ನು ಆಕರ್ಷಿಸಲು ತಾನು 
ಬಗೆ' ಬಗೆಯಾಗಿ ` ಅಲಂಕಾರ, ಮಾಡಿಕೊಂಡು 
ಹೋಗುವಳು. ಕಿನ್ನರಿಯನ್ನು ಮಾಠಿಖುತ್ತ ಶಿವನಿಗೆ 
ಇಷ್ಟವಾದ ಭೈರವಿ, ಮುಖಾರಿ, ಕೇದಾರ, ಶಿವರಂಜನಿ 
ಮೊದಲಾದ ರಾಗಗಳನ್ನು ಹೊರಡಿಸುತ್ತ, ಸುತ್ತಲಿನ . 
ವಾತಾವರಣವನ್ನು ಇಂಪಾವ ನಾದಗಳಿಂದ 
ತುಂಬಿಸುವಳು, ಶಿವನ ದೃಷ್ಟಿ ತನ್ನ ಮೇಲೆ ಬೀಳ 
ಬೇಕೆಂದು ಆಗಾಗ ಪ್ರಯತ್ನಿಸುವಳು. ಒಂದೊಂದು 
ದಿನ ಒಂದೊಂದು ಬಗೆಯ ಅಲಂಕಾರಗಳಿಂದ 
ಶಿವ ಸೇವೆಗೆ ಬರುವಳು, ' ಒಟ್ಟಿನ ಮೇಲೆ ಈ 
ಬಗೆಯ ಶಿವನ ಸಾನ್ನಿಧ್ಯವು ಅವಳಿಗೆ ತುಂಬಾ 
ಸಂತೋಷಪ್ರದವಾಗಿದ್ದಿತು. 


ಚಂದಮಾಮ 


೫೩ 


ತಪೋನಿಷ್ಠೆಯಲ್ಲಿ ಮಗ್ನನಾಗಿದ್ದ ಶಿವನು ಒಂದು 
ಸಾರಿ ಕೂಡಾ ತನ್ನನ್ನು ನೋಡಲಾರನೇ? ಅವನ 
ತಣ್ಣಗಿನ ದೃಷ್ಟಿ ತನ್ನ ಮೇಲೆ ಒಂದುಸಾರಿ ಬೀಳ 
ಬಾರದೆ? ಹೀಗೆಂದುಕೊಂಡು ಬಹಳ ತಾಳ್ಮೆಯಿಂದ 
ಶಿವನ ಮುಂದೆಯೇ ಎಷ್ಟೋ ಹೊತ್ತಿನವರೆಗೆ 
ಸುಮ್ಮನೆ ಕುಳಿತು ಬಿಡುವಳು ಪಾರ್ವತಿ. ಕಡೆಕಡೆಗೆ 
ಶಿವನು ತನ್ನ ಕಡೆಗೆ ನೋಡುವುದೇ ಇಲ್ಲವೆಂದು 
ಅವಳಿಗೆ ನಿಸ್ಪೃಹೆ ಬರಲು ತೊಡಗಿತು. . ಶಿವನ 
ದೃಢಮನಸ್ಸನ್ನು ಚಲಿಸುವಂತೆ ಮಾಡವುದೆಂದರೆ 
ಸಾಮಾನ್ಯ ಕೆಲಸವೇ ? ಅದಕ್ಕೆ ಮನ್ಮಥನ ಅಗತ್ಯವಿದೆ. 
ಯೆಂದು ಇದನ್ನೆಲ್ಲಾ ನೋಡುತ್ತಿದ್ದ, ದೇವೇಂದ್ರನಿಗೆ 
ಗೊತ್ತಾಯಿತು. ಅಂತೆಯೇ ದೇವೇಂದ್ರನು ಮನ್ಮಥ 
ನನ್ನು ಕರೆದು ಸಿಂಹಾಸನದ ಮೇಲೆ ಕೂಡಿಸಿ ಅವನನ್ನು 
ಶ್ಲಾಘಿಸುತ್ತಾ ಪೂಜಿಸಿ, ಅವನಿಂದ ` " ಆಗಬೇಕಾದ. 
ಕಾರ್ಯವನ್ನು ಹೇಳಿ ಕಳುಹಿಸಿಕೊಟ್ಟನು. ಮನ್ಮಥನು 
ಉತ್ಸಾಹದಿಂದ ಕಬ್ಬಿನ ಬಿಲ್ಲನ್ನೂ ಹೂಬಾಣಗಳು 


೫೪ 


ತುಂಬಿದ ಬತ್ತಳಿಕೆಯನ್ನೂ ತೆಗೆದುಕೊಂಡು ರತೀ 
ದೇವಿಯೊಂದಿಗೆ, ಗಿಳಿಯ ರಥದ ಮೇಲೇರಿಕೊಂಡು 
ಈಶ್ವರನು ತಪಸ್ಸು ಮಾಡುತ್ತಿದ್ದ ಹಿಮಾಲಯ ಶಿಖರ 
ಗಳ ನಡುವಿನ ಕಣಿವೆಯೊಳಗೆ ಪ್ರವೇಶ ಮಾಡಿದನು. 

ಮನ್ಮಥನ ಪ್ರವೇಶದಿಂದ ಆ ಕಣಿವೆಯೊಳಗೆ 
ಒಮ್ಮೆಗೇ ವಸಂತಯತು ವಿಕಸಿತವಾಯಿತು. ಅತ್ಯಂತ 
ರಮಣೀಯವಾದ ಆ ಪ್ರದೇಶದಲ್ಲಿ ಕೋಗಿಲೆಗಳ 
ಕುಹೂರವವೂ, ತುಂಬಿಗಳ ರೋಂಕಾರವೂ 
ಹೊರಟುವು. ಪ್ರದೇಶವೆಲ್ಲಾ ಸುಗಂಧಮಯ 
ವಾಯಿತು, ರಸಮಯವಾಯಿತು. 

ತನ್ನ ಸುತ್ತಮುತ್ತಲೂ ಏನೋ ಆಹ್ಲಾದದ ಗಾಳಿ 
ಮಂದವಾಗಿ ಬೀಸುವುದನ್ನು ತಿಳಿದು ಶಿವನು ಕಣ್ಣು 
ತೆರೆದು ನೋಡಿದನು. ಅಕಾಲ ವಸಂತಾಗಮನಕ್ಕೆ 
'ಆಶ್ಚರ್ಯಪಡುತ್ತ ತನ್ನ ತಪಸ್ಸು ಇದರಿಂದ 
ಹಾಳಾದುದಕ್ಕೆ , ಕೋಪಗೊಂಡನು ಶಿವ. ಅದೇ 
ಸಮಯಕ್ಕೆ ಪಾರ್ವತಿ ಜಪಮಾಲೆಯನ್ನೆ ತ್ತಿ ಶಿವನಿಗೆ 
ನೀಡುತ್ತಿರಲು ಹೂಹೊದರಿನ ಹಿಂದಿನಿಂದ 
ಮನ್ಮಥನು -ಶಿವನ ಹೃದಯಕ್ಕೆ , ಗುರಿ ಹಿಡಿದು 
ನೀಲೋತ್ಸಲ ಬಾಣವನ್ನು ಪ್ರಯೋಗಿಸಿದನು. ಅದು 
“ತಗಲಿದ ಕೂಡಲೇ : ಶಿವನು ಮೆಟ್ಟಿಬಿದ್ದು ಕಣ್ಣು 
ಗಳನ್ನು ಆರಳಿಸಿದೆನು. ತನ್ನ ಮುಂದೆ ಕುಳಿತು 
ತನ್ನನ್ನೇ ನೋಡುವ ಪಾರ್ವತಿಯ ಮುಖ ಬಿಂಬವು 
ಶಿವನಿಗೆ ಅತ್ಯಂತ ಮನೋಹರವಾಗಿ ತೋರಿತು. 
ಒಂದು ಕ್ಷಣ ಬೆರಗಾದನು. 

ಮರುಕ್ಷಣದಲ್ಲಿ ತನ್ನ ತಪೋಭಂಗಕ್ಕೆ ಶಿವನು 
ನಿಬ್ಬೆರಗಾಗಿ ಕೋಪಗೊಂಡು ತನ್ನ ಮೂರನೇ 
ಕಣ್ಣನ್ನು ತೆರೆದು ಮನ್ಮಥನನ್ನು ನೋಡಿದನು. ಶಿವನ 
ಫಾಲನೇತ್ರದ ಜ್ವಾಲಾದೃಷ್ಟಿಯೊಂದಿಗೆ ಎದ್ಧಬೆಂಕ 
ಮನ್ಮಥನನ್ನು ಆ ಕ್ಷಣದಲ್ಲೇ ಭಸ್ಮ ಮೂಡಿಬಿಟ್ಟಿತು. 
ಶಿವನು ಧಿಗ್ಗನೆದ್ದು ಹಿಂದಿರುಗಿ ನೋಡದೆಯೇ ಚರ 
ಚರನೆ ತನ್ನ ಕೈಲಾಸ ಶಿಖರಕ್ಕೆ ಹೋಗಿಬಿಟ್ಟನ್ನು 


ಇದನ್ನೆಲ್ಲಾ ಹೊಂಚಿ ನೋಡುತ್ತಿದ್ದ ದೇವತೆಗಳು 
ಹೆದರಿಕೊಂಡು ಏನೂ ತೋರದಾದರು. ಮನ್ಮಥ 
ನೊಂದಿಗಿದ್ದ ರಶೀದೇವಿಯಂತೂ ತನ್ನ ಪತಿಯ 
ಭಸ್ಮರಾಶಿಯ ಮೇಲೆ ಅಳುತ್ತಾ ಕುಳಿತಳು. ಶಿವನ 
ತಪಸ್ಸನ್ನು ಭಂಗಪಡಿಸಲು ತನ್ನ ಪತಿಯನ್ನು ಕಳು 
ಹಿಸಿದ ದೇವೇಂದ್ರನ ಮೇಲೆ ಶಾಪಹಾಕಿಕೊಂಡು 
ಅವಳು ರೋದಿಸುತ್ತಿರಲ್ಲು ದೇವತೆಗಳು ಓಡಿ 
ಹೋಗಿ ಈ ಸಮಾಚಾರವನ್ನು ಬ್ರಹ್ಮನಿಗೆ ತಿಳಿಸಿದರು. 
ಬ್ರಹ್ಮ ಇಂದ್ರ ಮೊದಲಾದ ದೇವತೆಗಳು ಅವಳ 
ಬಳಿಗೆ ಬಂದು ಪಾರ್ವತೀ ಶಂಕರರ ಕಲ್ಯಾಣವು 
ನಡೆಯುವಾಗ ಮನ್ಮಥನು. ಮತ್ತೆ ಬದುಕಿಬರುವ 
ನೆಂದು ಅವಳಿಗೆ ಸಮಾಧಾನ ಹೇಳಿದರು. ಅದನ್ನು 
ನಂಬಿಕೊಂಡು ಅವಳು ಸಹಗಮನದ ಯೋಚನೆ 
ಬಿಟ್ಟು ಆ ಭಸ್ಮ ರಾಶಿಯನ್ನು ಕಾಪಾಡಿಕೊಂಡು 
ಅಲ್ಲಿಯೇ ಕುಳಿತಳು. A 
ಶಿವನು ತನ್ನ ಪಾಡಿಗೆ ಹೊರಟು ಹೋದುದರಿಂದ 
ಪಾರ್ವತಿಗೆ ತನ್ನ ಸೌಂದರ್ಯದಲ್ಲಿ ನಂಬಿಗೆ 
ಹೋಯಿತು. ತನ್ನ ಶರೀರ ಲಾವಣ್ಯದ ಮೇಲೆ 
ಜಿಗುಪ್ಸೆ ಹುಟ್ಟಿತು, ' ಶಿವನನ್ನು ರಂಜಸಲು 
ತನ್ನಿಂದಾಗದೇ ಹೋಡ ಮೇಲೆ ತನ್ನ ಶರೀರ 
ಸೌಂದರ್ಯವು ವ್ಯರ್ಥವೆನಿಸಿತು. ತಾನು 'ಕೂಡಾ 
ತಪಸ್ಸಿನಲ್ಲಿದ್ದು ರಿವರಂಜನಿಯಾಗಬಹುದೋ 
ನೋಡೋಣವೆನಿಸಿತು. ಅವಳ ತಾಯಿ ಮೇನಕೆ 
ಎಷ್ಟು ಹೇಳಿದರೂ ಪಾರ್ವತಿ ಕೇಳಲಿಲ್ಲ. ಅವಳು 
ಕೆಲವು ಎಲೆಗಳನ್ನು ಮಾತ್ರವೇ ತಿನ್ನುತ್ತ ಶರೀರ 
ಪನ್ನು ಕೃಶಗೊಳಿಸಿಕೊಳ್ಳುತ್ತ ತಪಸ್ಸಿಗೆ ಪ್ರಾರಂಭಿ 
ಸಿದಳು. ಜಯ, ವಿಜಯ ಎಂಬ ಇಬ್ಬರು ಅವಳ 
ಗೆಳತಿಯರು. ಅವಳಿಗೆ ಜಕೆಯಾಗಿರುತ್ತೆ, ಅವಳ 
ಯೋಗಕ್ಷೇಮಗಳನ್ನು . ಮೇನಕಾ ಹಿಮವಂತರಿಗೆ 
ತಿಳಿಸುತ್ತ ಅಲ್ಲಿಯೇ ಇದ್ದರು. ಕೆಲವು ದಿನಗಳ 
ಮೇಲೆ ಪಾರ್ವತಿಯ ತಪೋನಿಷ್ಠೆ ತುಂಬಾ ಬಲ 


ಚಂದಮಾಮ 


ವಾಯಿತು. 


ಪರ್ಣಗಳನ್ನು ಕೂಡಾ ತಿನ್ನುವುದನ್ನು 
ಬಿಟ್ಟಳು. ಆದುದರಿಂದ ಅವಳು -" ಅಪರ್ಣಾ” 
ಎಂಬ ಹೆಸರನ್ನು ಪಡೆದಳು; ಗ್ಯ 

ಶಿವನು. ಪ್ರಥಮಾವೇಶದಲ್ಲಿ ಮನ್ಮಥನನ್ನು ಭಸ್ಮ 
ಮಾಡಿದನೇ ಹೊರತು . ಮನ್ಮಥನ ಬಾಣಗಳ 
ಪ್ರಭಾವವು ಸುಮ್ಮನೆ ಹೋಗಲಿಲ್ಲ. ಪಾರ್ವತಿಯ 
ತಪಸ್ಸು ಕೂಡಾ ಸಾರ್ಥಕವೇ' ಆಯಿತು. ಶಿವನು 
ಒಂದು ಬಗೆಯ ಕುತೂಹಲದಿಂದ ಪಾರ್ವತಿಯನ್ನು 
ನೆನೆಯ ತೊಡಗಿದನು. : ಅವಳು ತಪಸ್ಸಿನಲ್ಲಿರುವ 
ಸಂಗತಿ ತಿಳಿದು, ವೇಷ ಬದಲಾಯಿಸಿಕೊಂಡು 
ಪಾರ್ವತಿಯ ಬಳಿಗೆ ಬಂದನು, ಪಾರ್ವತಿಯ ಮನಸ್ಸು 
ಹೇಗೆಂದು ಪರೀಕ್ಷಿಸಲು ತೊಡಗಿದನು. ಅವಳನ್ನು 
ಮನಸಾರೆ ಮೆಚ್ಚಿಕೊಳ್ಳುತ್ತ ಮದುವೆಯಾಗುವುದೇ 
ಸರಿಯೆಂಬ ನಿಶ್ಚಯಕ್ಕೆ ಬಂದನು, 

ಆಮೇಲೆ ಶಿವನು ಸಪ್ತರ್ಷಿಗಳನ್ನು ಕರೆದು 
ಹಿಮವಂತನ ಕಡೆಗೆ ಮಬುವೆಯ ರಾಯಭಾರ 


ನಡೆಸಲು ಹೇಳಿದನು. ಶಿವನಂಥ ಮಹಾದೇವನಿಗೆ 
ಕನ್ಯಾದಾತನಾಗುವ ಭಾಗ್ಯ ಬಂದುದನ್ನರಿತು ಹಿಮ 
ವಂತನು ಸಂತೋಷಾತಿಯದಿಂದ ತನ್ನ ಶಿಖರಗಳನ್ನು . 
ಇನ್ನಿಷ್ಟು ಏರಿಸಿಕೊಂಡನು, ಬೇಗದಲ್ಲೇ ವಿವಾಹಕ್ಕೆ 
ಹುಷಿಗಳು ಮುಹೂರ್ತವಿಟ್ಟರು. 

ಶಿವನು ಮದುಮಗನಾಗಿ ಪ್ರಮಥ ಗಣಗಳನ್ನು 


ಮುಂದಿಟ್ಟುಕೊಂಡು ಹಿಮವಂತನ ಮನೆಗೆ 
ಹೋದನು. ಹಿಮಾಲಯ ಪರ್ವತ ಶಿಖರಗಳೇ 
ಮದುವೆ ಚೆಪ್ಪರಕ್ಕೆ ಸ್ತಂಭಗಳಾದುವು. ಬ್ರಹ್ಮ, 
ವಿಷ್ಣು, ದೇವೇಂದ್ರ : ಮೊದಲಾದ ದೇವತೆಗಳೂ, 
ಸಪ್ತರ್ಪಿಗಳನ್ನನುಸರಿಸಿ ಸಾವಿರಾರು 'ಯಷಿಗಳೂ, 
ನಾರದಾದಿ ಮುನಿಪುಂಗವರೂ ಹಿಮಾಲಯದ 
ವಿವಾಹ ಮಂಟಪವನ್ನು ಅಲಂಕರಿಸಿದರು. 
ಎಲ್ಲೆಲ್ಲಿಯೂ ಸಂಭ್ರಮವೇ ಸಂಭ್ರಮ. 

ಹಿರಿಯ ಮುತ್ತೈದೆಯಾದ ಅರುಂಧತಿ: ಶಿವನ 
ಫಾಲನೇತ್ರದ ರೆಪ್ಪೆಯ ಮೇಲೆ ಕಲ್ಯಾಣ ತಿಲಕ 


೫೬ 


ಕೊಂಡು ಬಂದು ಶಿವನೊಂದಿಗೆ, 


ವನ್ನು ಉದ್ದಕ್ಕೆ. ತಿದ್ದಿದಳು. ಅತ್ಯಾಕರ್ಷಕವಾದ 
ಮದುಮಗನ ಅಲಂಕಾರದಲ್ಲಿ ಶಿವನು ಪರಮ 
ಸುಂದರನಾಗಿ ಕಂಡನು. ಎಲ್ಲರೂ ಅವನನ್ನು 
ಸುಂದರೇಶ್ವರನೆಂದು ಕರೆದರು. ' 

ಸರ್ವಾಲಂಕಾರಗಳಿಂದ ಶೋಭಿತೆಯಾಗಿ ಬೆಳಗುವ 
ಮದುಮಗಳು ಪಾರ್ವತಿಯನ್ನು ವಿಷ್ಣು ಕರೆದು 
“ನೀನು 
ಸುಂದರೇಶ್ವರನಾದರೆ, ನನ್ನ ತಂಗಿ ಮಾನಾಕ್ಷೀ 
ದೇವಿಯಾಗಿದ್ದಾಳೆ” ಎನ್ನುತ್ತ ಪಾರ್ವತಿಯ ಬಲಗೈ 
ಯನ್ನು ಶಿವನ ಬಲಗೈಯಲ್ಲಿ ಇರಿಸಿ, ಇಬ್ಬರನ್ನೂ 
ಮದುವೆಯ ಹಸೆಗಳಲ್ಲಿ ಕೂಡಿಸಿದನು. ವಿಧ್ಯುಕ್ತ 
ಕಾರ್ಯಗಳು ನಡೆದುವು. 

ಶಿವ ಪಾರ್ವತಿಯರ ವಿವಾಹ ಮಹೋತ್ಸವವು 
ಮಹಾ ವೈಭವದಿಂದ ನೆರವೇರಿತು. 

ಹಿಮಾಲಯದಲ್ಲಿ ಶಿವ ಪಾರ್ವತಿಯರು ತಪಸ್ಸು 
ಮಾಡಿದ ಪ್ರದೇಶದಲ್ಲೇ ದೇವಶಿಲ್ಪಿ ವಿಶ್ವಕರ್ಮನು 
ನವ ದಂಪತಿಗಳಾದ ಪಾರ್ವತೀ 'ಪರಮೇಶ್ವರರಿಗೆ 
ದಿವ್ಯವಾದ ಅಂತಃಪುರ ಮಂದಿರವನ್ನು ನಿರ್ಮಿಸಿ 
ಕೊಟ್ಟನು. 

ಮಂಗಳ ವಾದ್ಯಗಳು ಅಂಬರವನ್ನಡರುತ್ತಿರಲು 
ದೇವತೆಗಳು ಪುಷ್ಪವೃಷ್ಟಿ ಸುರಿಸುತ್ತಿರಲು, ಶಿವನು 
ಪಾರ್ವತಿಯ ಕೈ ಹಿಡಿದುಕೊಂಡು ಎಲ್ಲರ ಮಧ್ಯ 
ದಲ್ಲಿ ನಡೆಯುತ್ತಾ ಮಂದಿರದ ಕಡೆಗೆ ಹೊರಟರು. 
ಮಂದಿರಕ್ಕೆ ಹೋಗುವ ದಾರಿಯಲ್ಲಿಯೇ ಮನ್ಮಥನ 
ಭಸ್ಮರಾಶಿ ಇದ್ದಿತು. 

ಆ ಬೂದಿಯ ರಾಶಿಯನ್ನು ಅಂಟಿಕೊಂಡು 
ರತೀದೇವಿ ದುಃಖಾರ್ತಳಾಗಿ ಶುಭಕಾಲ ನಿರೀಕ್ಷೆ 
ಮಾಡುತ್ತ ಕುಳಿತಿದ್ದಳು. 

ಪತಿ ಭಿಕ್ಷೆ ಬೇಡುವವಳಾಗಿ ಕುಳಿತಿರುವ ರತಿಯ 
ಬಳಿಗೆ ಶಿವ ಪಾರ್ವತಿಯರು ಹೋಗಿ, “ ದೀರ್ಫ 
ಸುಮಂಗಲಿಯಾಗಿರು” ' ಎಂದು ಅವಳನ್ನು: ಹರ 


ಚಂದಮಾಮ 


ಸಿದರು. ಶಿವನು ಪುನಃ ತನ್ನ ಮೂರನೇ ಕಣ್ಣನ್ನು 
ತೆರೆದು ತಣ್ಣಗಿನ 
ಬೀರಲು, ಭಸ್ಮರಾಶಿ ಮಾಯವಾಗಿ ಮನ್ಮಥನು 
ನಿಜರೂಪದಿಂದ ಎದ್ದು, ಕಬ್ಬಿನ ಬಿಲ್ಲನ್ನು ರುಮ್ಮೆನ್ನಿಸಿ 


ಒಮ್ಮೆ ಎಲ್ಲರ ಕಣ್ಣಿಗೂ ಕಂಡು ಕೂಡಲೇ ಮಾಯ (( 


ವಾಗಿ ಹೋದನು. 

ಆಗ ಶಿವನು ರತೀ ದೇವಿಯೊಂದಿಗೆ * ಸುಭಗೇ! 
ನಿನ್ನ ಪತಿಯ ಶಕ್ತಿ ಆಪಾರ. ಕಣ್ಣಿದಿರು ಕಾಣುವವ 
ನಾಗಿದ್ದರೆ ಲೋಕವು. ತಾಳುವಂತಿಲ್ಲ ಅಂತಲೇ 
ಅವನು ಲೋಗರ ದೃಷ್ಟಿಗೆ ಅನಂಗನೆನಿಸಿ. ಅದೃಶ್ಯ 
ನಾಗಿರುವುದೇ ಒಳ್ಳೆಯದು. ನಿನಗೆ ಸದಾ ಕಾಣುವವ 
ನಾಗಿರುವನು, ನಿಮಗಿಬ್ಬರಿಗೂ ನಿತ್ಯ ಮಂಗಳ 
ವಾಗಿರಲಿ” ಎಂದು ಹರಸಿದನು. _ ರತಿಯು. 
ಸಂತೋಷದಿಂದ ಅದೃಶ್ಥಳಾಗಿ ಅನಂಗನೊಂದಿಗೆ 
ಸೇರಿದಳು. 

ಪಾರ್ವತೀ ಪರಮೇಶ್ವರರು ಅಂತಃಪುರವನ್ನು 
ಪ್ರವೇಶಿಸಿದರು. . ಅರುಂಧತಿ ನೂತನ ದಂಪತಿಗಳಿಗೆ 
ಓಕುಳಿ ಸುತ್ತಿ ದೃಷ್ಟಿ ತೆಗೆದಳು. ಕರ್ಪೂರಾರತಿ 
ಬೆಳಗಿದಳು. ಆಗ ವಿಶ್ವಕರ್ಮನು: ನಿಲುವೆತ್ತರದ, 
ಒಂದು ಫಲಕವನ್ನು ನವದಂಪತಿಗಳ ಇದಿರಿನಲ್ಲಿ 
ನಿಲ್ಲಿಸಿಟ್ಟು "ಇದೊಂದು :ದೊಡ್ಡ ಆಪೂರ್ವ ಚಿತ್ರ 
ಪಟ. ಈ ಚಿತ್ರದಲ್ಲಿ ಇಬ್ಬರ ಚಿತ್ರಗಳಿವೆ. ಅವರಲ್ಲಿ 
ಯಾರ ಸೌಂದರ್ಯ ಹೆಚ್ಚೆಂದು ನಮಗೆ ಗೊತ್ತಾಗುವು 
ದಿಲ್ಲ. ಅದನ್ನು ಹೇಳುವವರು ನೀವಿಬ್ಬರೇ ಎಂಬ 
ನಂಬುಗೆಯಲ್ಲಿ ನಿಮ್ಮ ಮುಂದೆ ಇರಿಸಿದ್ದೇನೆ. ಹೇಳಿರಿ” 
ಎಂದು ಅದರ ತೆರೆಯನ್ನು ತೊಲಗಿಸಿದರು. 

ಆದೊಂದು ನಿಲ್ಲುಗನ್ನಡಿ. : ಅದರಲ್ಲಿ ತಮ್ಮ ಪ್ರತಿ 
ಬಿಂಬಗಳನ್ನು ನೋಡಿ ಶಿವಪಾರ್ವಶಿಯರು ಪರಸ್ಪರ: 
ನೋಡಿಕೊಂಡು ಮುಗುಳು ನಕ್ಕರು, “ಈ ಮುಗುಳು 
ನಗು ಉತ್ತರವಲ್ಲ. ಬಾಯಿ ತೆರೆದು ಕೇಳಿಸುವಂತೆ 
ಹೇಳಬೇಕು” ಎಂದನು ನಾರದ, 


ಬೆಳುದಿಂಗಳ ಕಾಂತಿಯನ್ನು" 


ಶಿವನು ಕಿಶುನಗೆಯೊಂದಿಗೆ ಪಾರ್ವತಿಯನ್ನು 
ನೋಡುತ್ತ, “ಜಗ ಜಗ ಹೊಳೆಯುವ ಮೂಗುತಿಯ 
ಚಿತ್ರಾಂಗಿಯ ಸೌಂದರ್ಯವೇ ಹೆಚ್ಚು!" ಎಂದನು. 

ನಾಚಿಕೆಯಿಂದ ಕೆಂಪೇರಿದ ಗಲ್ಲಗಳಿಂದ ಪಾರ್ವತಿ 
ಮೆಲ್ಲನಿಯಿಂದ "ಈ ಮೂಗಣ್ಣಿನ. ಪುರುಷನ | 
ಸೌಂದರ್ಯಕ್ಕೆ ಮೂರು ಲೋಕದಲ್ಲೂ ಸಾಟಿ ನಾ 
ಕಾಣೆನಪ್ಪ" ಎಂದಳು. 

ಎಲ್ಲರೂ ಪಾರ್ವತೀ ಪರಮೇಶ್ವರರ ಮೇಲೆ 
ಪುಷ್ಪಾರ್ಚನೆ ಮಾಡಿ ಹೊರಟು. ಹೋದರು. 
ದಂಪತಿಗಳಿಬ್ಬರೂ ಮೆತ್ತಗಿನ ತೂಗುಯ್ಯಾಲೆಯಲ್ಲಿ 
ಹೋಗಿ ಕುಳಿತರು. 

ಶಿವರ ಇದಿರಿನ ಗೋಡೆಯ ಮೇಲೆ ಮನೋಹರ 
ವಾದ ಚಿತ್ರವೊಂದಿದ್ದಿತು. ಚಿತ್ರದ ಮಧ್ಯದಲ್ಲಿ ಅಂದ 
ವಾದ ಆನೆಗಳ ಜತೆಯೊಂದು ನಾಟ್ಕವಾಡುತ್ತಿರು 
ವಂತೆ ಮುಂಗಾಲುಗಳನ್ನೆ ಶ್ರಿ ಇದಿರಿದಿರಾಗಿ ಸೊಂಡಿಲು 
ಗಳನ್ನು ಒಂದರೊಡನೊಂದು ಬಳಸಿಕೊಂಡುತಿದ್ದುವು. 


ಜಂದಮಾನು 


೫೭ 


ಅದನ್ನು ನೋಡುತ್ತಿದ್ದ ಪಾರ್ವತಿಗೆ ಬ್ರಹ್ಮನಿಗೆ ಜ್ಞಾನ 
ಬೋಧೆ ಮಾಡಿದ ಬಾಲ ವಿಘ್ನೇಶ್ವರನ ನೆನಪಾಯಿತು. 

ತೋರಣ ಕಟ್ಟಿದಂತಿರುವ ಆ ಎರಡು ಆನೆಗಳ 
ನಧ್ಯದಲ್ಲಿ ಕಾಣುವ ಸರೋವರದ ನಡುವಿನಲ್ಲಿ 
ದೊಡ್ಡದೊಂದು ಪದ್ಮ 
ಚಿತ್ರದಲ್ಲಿರುವ ಆನೆಗಳ ಜೋಡಿಯ ಮೇಲೆ ನಿವ 
್ಮ 
ಚಿತ್ರವಿರುವಲ್ಲಿ ಬೆಳುದಿಂಗಳ ಪ್ರಕಾಶವು ಬೆಳಗ 
ತೊಡಗಿ ಕ್ರಮವಾಗಿ ದೊಡ್ಡದಾಯಿತು, ಆ ಬೆಳಕಿ 
ನಲ್ಲಿ ಶಶಿವರ್ಣದಿಂದ ಹೊಳೆಯುವ ವಿಘ್ನೇಶ್ವರನ 
ದರ್ಶನ ಅವರಿಗಾಯಿತು. 

ವಿಘ್ನೇಶ್ವರನ ಮುಖವು ಆನೆಯದೇ ಆಗಿದ್ದರೂ 
ಆ ಮುಖದಲ್ಲಿ ದಿವ್ಯತ್ವ ಸೂಸುತ್ತಿತ್ತು... ಪ್ರಸನ್ನತೆ 
ತುಂಬಿತ್ತು. ಅವನ ದೃಷ್ಟಿಗಳು ಶಾಂತವಾಗಿ 
ಮೇಧಸ್ಸನ್ನೂ ಶಕ್ತಿಯನ್ನೂ . ಕೊಡುವಂತಿದ್ದುವು. 
ಅವನ ಹೊಟ್ಟೆ ದೊಡ್ಡದಾಗಿ ಹೊಳೆಯುತ್ತಿತ್ತು. 
ಅಭಯ ಹಸ್ತನಾಗಿ ಶೋಭಿಸುವ ವಿಫ್ನೇಶ್ವರನು 
ಪಾರ್ವತಿಗೆ ಮುದ್ದಿನ: ಮೂಟೆಯಂತೆ ಕಂಡನು. 

ಅವನನ್ನು ನೋಡುತಿದ್ದಂತೆ ಪಾರ್ವತೀ 
ಪರಮೇಶ್ವರರಿಗೆ ತಮ್ಮಲ್ಲಿ ಏನೋ ಅನಿರ್ವಚನೀಯ 
ವಾದ ಆನಂದ ಉಕ್ಕುವಂತೆ ತೆಸೇರಿತು. ಆನಂದದ 
ಪಾರವಶ್ಯತೆಯಿಂದ .ಯಾವ ಮಾತೂ ಆಡಲಾಗದೆ 


ವಿಘ್ನೇಶ್ವರನ ಮೂರ್ತಿಯನ್ನು ರೆಪ್ಪೆಬಡಿಯದೆ 
ನೋಡುತ್ತಿದ್ದರು. ವಿಘ್ನೇಶ್ವರನು ಎಡಬದಿಗೆ ಸುರುಳಿ 
ಕೊಂಡಿರುವ ತನ್ನ ಚಿಕ್ಕ ಎಳೆ ಸೊಂಡಿಲನ್ನು ತಡಪುತ್ತ 
ಮುದ್ದು ಮಾತುಗಳಿಂದ, “ನಾನು ವಿಘ್ನೇಶ್ವರ. ವಿಘ್ನ 
ಗಳನ್ನು ತೊಲಗಿಸುವ ವಿನಾಯಕ. ಪಂಚಭೂತಗಣ 
ಗಳಿಗೆ ಅಧಿಪತಿ. ಗಣಪತಿ. ಚಿತ್ರವಿಚಿತ್ರ ರೂಪಿಯಾದ 
ಚಿತ್ರಗಣಪತಿ. ನಿಮ್ಮಿಬ್ಬರ ಸಮಾಗಮ `ನಿರ್ವಿಘ್ನ 
ವಾಗಿ ಫಲಿಸಲಿ! ಅನುರಾಗದ ಫಲಿತವಾಗಿ ಶಿವನ 
ತೇಜಸ್ಸಿನಿಂದ ಕುಮಾರಸ್ವಾಮಿ ಹುಟ್ಟಿ ತಾರಕಾಸುರ 
ನನ್ನು ಅಂತ್ಯಗೊಳಿಸುತ್ತಾನೆ. ಕುಮಾರಸ್ವಾಮಿಗಿಂತ 
ಮೊದಲು ನಾನು ನಿಮ್ಮ ಪುತ್ರನಾಗಿ ಅವತರಿಸು 
ತ್ತೇನೆ!” ಎಂದನು, ಆಗ ಪಾರ್ವತಿ ಅವನನ್ನು ಎತ್ತಿ 
ಕೊಳ್ಳಲು ಕೈ ಚಾಚಿದಳು. ವಿಘ್ನೇಶ್ವರನು ಆ ಪ್ರಕಾಶ 
ದೊಂದಿಗೇ ಅಂತರ್ಧಾನನಾದನು. 

ಅದುವರೆಗೆ ಕಂಡುದೆಲ್ಲಾ ಕನಸೋ " ನಿಜವೋ 
ಎಂದು ಪಾರ್ವತೀ ಪರಮೇಶ್ವರರು ಪ್ರಶ್ನಾರ್ಥಕ 
ವಾಗಿ ಪರಸ್ಪರ ನೋಡಿಕೊಂಡರು. ಆ ನೋಡಿ 
ಕೊಳ್ಳುವ ಆನಂದದಲ್ಲೇ ತನ್ಮಯರಾಗಿ ಈಮೊದಲಿನ 
ದೆಲ್ಲವನ್ನೂ ಮರೆತರು. 

ಶಿವಪಾರ್ವತಿಯರು ಆ ಮಂದಿರದಲ್ಲಿ ಆನಂದ 
ಸಾಗರದಲ್ಲಿ ತೇಲಾಡಿಕೊಂಡಿರಲು, ಜಗತ್ತಿಗೆ ಮಹಾ 
ಮಹಾ ಉಪದ್ರಗಳು ಕವಿದುಕೊಂಡು: ಬಂದುವು. 


ಪ್ರೈಪಂಚಕ್ಕಿ ತಾರಕಾಸುರನ ಭಯ ಹೆಚ್ಚಾಗುತ್ತ 
ಬರುತ್ತಿತ್ತು. ಆದರ ಜತೆಗೆ ಮತ್ತೊಂದು ಭಯವೂ 
ಎದ್ದಿತು. ತ್ರಿಪುರಾಸುರರೆಂಬ ಮೂವರು ರಾಕ್ಷಸರು 
ದೊಡ್ಡೆ ತಪಸ್ಸು ಮಾಡಿ, ಅಮೋಘವಾದ ವರ 
ಗಳನ್ನು ಪಡೆದು ಆಕಾಶದಲ್ಲಿ ಹಾರುತ್ತಾ, ತಿರುಗುವ 
ಮೂರು ನಗರಗಳನ್ನು ನಿರ್ಮಿಸಿಕೊಂಡು, 
ಯಾವಾಗೆಂದರಾವಾಗ ಮೂರು ಲೋಕಗಳಲ್ಲಿ 
ಎಲ್ಲಿಯೋ ಒಂದು ಕಡೆ ಮುಗಿಬೀಳತೊಡಗಿದರು. 
ಒಂದೇಸಾರಿ ಮೂರು ನಗರಗಳು ಆಕಾಶದಲ್ಲಿ 
ತಿರುಗುತ್ತ, ಅಗ್ನಿ ಗೋಲಗಳನ್ನು ಸುರಿಸುತ್ತ, ಹಸಿರು. 
ಮುರಿಯುವ ಹಳ್ಳಿಗಳನ್ನು ಧ್ವಂಸ. ಮಾಡುತ್ತ ಆ 
ತ್ರಿಪುರಾಸುರರು ಎಲ್ಲೆಲ್ಲಿಯೂ ಭಯಭೀತಿ ಹುಟ್ಟಿ 
ಸುತ್ತಿದ್ದರು. ಅವರನ್ನು ಅಂತ್ಯಗೊಳಿಸ ಬೇಕಾದರೆ 
ರುದ್ರನೇ ಆಗಬೇಕಿತ್ತು. 

ಆಗ ದೇವತೆಗಳೆಲ್ಲರೂ ಕೂಡಿ ಬಂದು ಕೈಲಾಸದ 
ಶಿವ ಮಂದಿರದ ಮುಂದಿನ ಪ್ರಾಂಗಣದಲ್ಲಿ ಕೂಡಿ 
ಶಿವನನ್ನು ನಾನಾ ವಿಧವಾಗಿ ಪ್ರಾರ್ಥಿಸುತ್ತ ಕೂಗಿ 


ಕರೆಯತೊಡಗಿದರು. ಹೊಸದಾಗಿ ಮದುವೆಯಾಗಿ 
ಆನಂದದಲ್ಲಿದ್ದ, ಶಿವನು ಇದೇನೋ ಆತಂಕ ಬಂದಿ 
ತೆಂದುಕೊಂಡು ಆರ್ತರ' ಮೊರೆಯನ್ನು ಕೇಳಲು 
ಧಾವಿಸಿ ಬಂದನು. ತ್ರಿಪುರಾಸುಶಿರ ಮಾರಣ 
ಕಾರ್ಯಗಳನ್ನು ಕೇಳಿದ ಮೇಲೆ, ಸುಮ್ಮನಿರಲಾಗದೆ. 
ಶಿವನಿಗೆ ಪ್ರಚಂಡೋದ್ವೇಗವೆದ್ದಿತು. ಕೂಡಲೇ 
ಮೂಲೆಯಲ್ಲಿದ್ದ ತ್ರಿಶೂಲದ ಧೂಳನ್ನು ಒರೆಸಿ 
ಪ್ರುಮಥಗಣಗಳನ್ನು ಕೂಡಿಸಿಕೊಂಡು ತ್ರಿಪುರಾಸುರರ 
ಸಂಹಾರಕ್ಕಾಗಿ ಹೊರಟನು. 

ಅದೇ ಸಮಯದಲ್ಲಿ ಗಜಾಸುರನೆಂಬ ಇನ್ನೊಬ್ಬ 
ರಾಕ್ಷಸನು, ಜಡೆಯಾನೆಯ ರೂಪದಿಂದ ಲೋಕ 
ವನ್ನು ಬೀಭತ್ಸ ಮಾಡುತ್ತ ಹೊರಟಿದ್ದನು. ಆನೆಯ 
ರೂಪದವನಾದುದರಿಂದಲೇ ಅವನಿಗೆ ಗಜಾಸುರನೆಂಬ 


ಹೆಸರು ಬಂದಿತ್ತು. ಅವನು ಬಹು ದೊಡ್ಡ 
ಶಿವಭಕ್ತನಾದುದರಿಂದ, ಶಿವನ ಹೊರತು ಬೇರೆ 
ವಿಧದಲ್ಲಿ ಸಾವಿಲ್ಲದಂತೆ ಪರ ಪಡೆದಿದ್ದನು. 


ಅಂಥವನನ್ನು ' ನಾರದನು ನೋಡಿ ಮಾತಾಡಿಸಿ 


೩. ಪುತ್ರ 


ಗಣಪತಿ 


ಹೊಗಳುತ್ತ, “ ಮಹಾ ಶಿವಭಕ್ತನಾದ ನಿನ್ನ ಹೃದಯ 
ದಲ್ಲಿಯೇ ಶಿವನನ್ನು ಇರಿಸಿಕೊಳ್ಳುವುದು ಒಳ್ಳೆಯ 
ದಲ್ಲವೇನು? ಹಾಗೆ ಮಾಡಿದರೆ ನಿನ್ನ ಶರೀರವೂ 
ವಜ್ರ ಶರೀರವಾಗುವುದಷ್ಟೆ ?” ಎಂದು ಅವನಿಗೆ 
ಒಳಿತನ್ನು ಬಯಸುವವನ ಹಾಗೆ ಹೇಳಿದನು. ಗಜಾ 
'ಸುರನು ಕೂಡಲೇ ಉಗ್ರವಾದ ಆರಾಧನೆಗೆ ತೊಡಗಿ 
ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿದನು. ಆಗ 
ಶ್ರಿಪುರಾಸುರ ಸಂಹಾರಕ್ಕಾಗಿ ಅವಸರದಿಂದ ಹೊರಟಿದ್ದ 
ಶಿವನು, ಗಜಾಸುರನ ತಪಸ್ಸಿಗೆ ಮೆಚ್ಚಿ ಗಜಾಸುರನ 
ಕೋರಿಕೆಯಂತೆ, ಅವನ ಹೃದಯದಲ್ಲಿ ತನ್ನ ಲಿಂಗ 
ರೂಪವನ್ನಿರಿಸಿ ಹೋದನು. 

“ ಹೀಗೆ ಶಿವನು ಗಜಾಸುರನ ಎದೆಯೊಳಗಿದ್ದರೆ 
ಶ್ರಿಪುರಾಸುರನ ಸಂಹಾರವಾದರೂ, ನವ ವಧುವಾದ 
| ಪಾರ್ವತಿಯ ಇಚ್ಛೆಗಳು ಹೇಗೆ ತೀರಿಯಾವು? ಶಿವ 
ಪಾರ್ವತಿಯರ ಕುಮಾರನು ಹುಟ್ಟಿ ತಾರಕಾಸುರನ 
ಸಂಹಾರವಾಗುವ ಬಗೆ ಹೇಗೆ?” ಎಂದು ದೇವತೆ 


೫೨ 


| ಮುಂದೆ ಹೋಗಿ ಶಿವನ ಸ್ತೋತ್ರ ಪಾಠಗಳನ್ನು 


1 ಅನಿಸಿ ಗಜಾಸುರನೂ ಪರವಶನಾದನು. 


ಳಿಗೆ ದಿಗಿಲು ಹಿಡಿಯಿತು. ` ದಗ! ಇ ೇವ: 
ಗಳನ್ನು ನೋಡಿ ನಾರದನು, “ ಚಂತಿಸುವಿರೇಕೆ ? 
ಶಿವನು ಬೃಹದ್ಗುಣ ಲಿಂಗದವನೆಂಬುದನ್ನು 
ಮರೆತಿರಾ?” ಎಂದು ಉಪಾಯವನ್ನು ಸೂಚಿ 
ಸಿದನು. ಕೂಡಲೇ ದೇವತೆಗಳೆಲ್ಲಾ ಗಜಾಸುರನ 


ಪ್ರಾರಂಭಿಸಿದರು. ಅವರು ತನ್ನನ್ನೇ ಹೊಗಳುವಂತೆ 


ಬರಬರುತ್ತ ಗಜಾಸುರನಿಗೆ ನೋವಿನ ಅನುಭವ 
ವಾಗತೊಡಗಿತು. ಅವನೆ ಎದೆಯಲ್ಲಿದ್ದ ಶಿವಲಿಂಗವು 
ಉಬ್ಬಿ ದೊಡ್ಡದಾಗುತ್ತ ಗಜಾಸುರನನ್ನು ಸೀಳಿ 
ಹಾಕಿತು. ಗಜಾಸುರನು ಪ್ರಾಣ ಬಿಡುತ್ತ, “ಹೇ 
ಶಿವಾ ! ನಿನ್ನನ್ನು ನಂಬಿದರೆ ಹೀಗೆ ಮಾಡಿದೆಯಲ್ಲಾ. 
ಏನಿದು?” ಎಂದು . ಶಿವನನ್ನು ನಿಂದಿಸಿದನು. ಅವನ 
ಆರ್ತನಾದವನ್ನು ಕೇಳಿ ಶಿವನು ರಣಕೇಳಿಯಿಂದ 
ಹಿಂದಿರುಗಿ ಬಂದು, "ಗಜಾ! ಚಿಂತಿಸಬೇಡ. ಶಿವ 
ಭಕ್ತಿಗೆ ಆದರ್ಶವಾಗಿ ನಿನ್ನ ಹೆಸರು ಚಿರಂಜೀವಿ 
ಯಾಗಿರುವಂತೆ, ನಿನ್ನ ತಲೆ ನನ್ನ ಸನ್ನಿಹಿತವಾಗಿರು 
ತ್ವದೆ. ನಿನ್ನ ಚರ್ಮವನ್ನೇ ನಾನು ಧರಿಸಿಕೊಳ್ಳು 
ತ್ತೇನೆ” ಎಂದು ಅವನಿಗೆ ಕ್ಲೆವಲ್ಕವನ್ನು ಪ್ರಸಾದಿಸಿ 
ಮತ್ತೆ ಯುದ್ಧಕ್ಕೆ ಹೋದನು. 

ಶಿವನು ಭೂಮಿಯನ್ನು ರಥವನ್ನಾಗಿಸಿ, ಸೂರ್ಯ. 
ಚಂದ್ರರನ್ನು ರಥದ ಚಕ್ರಗಳನ್ನಾಗಿಸಿ, ವೇದಗಳನ್ನು 
ಕುದುರೆಗಳೆನ್ನಾಗಿಸಿ, ಬ್ರಹ್ಮನನ್ನು ಸಾರಥಿಯನ್ನಾಗಿ 
ಮಾಡಿಕೊಂಡು, ಬಾಣಗಳಲ್ಲಿ ವಿಷ್ಣು ತೇಜಸ್ಸನ್ನು 
ಬರಮಾಡಿ ತ್ರಿಪುರಾಸುರ ಸಂಹಾರಕ್ಕೆ ಕಾಲರುದ್ರನಾಗಿ 
ಹೋರಾಡುತ್ತಿದ್ದನು. i 

ಮೂರು ಕೋಟಿ ದೇಪತೆಗಳೂ ಅವರವರ 
ಪತ್ನಿಯರೊಂದಿಗೆ, ಶಿವನ ತ್ರಿಪುರಾಸುರ ವಿಜಯ 
ವನ್ನು ನೋಡಿ ಕಣ್ಣಿಗೆ ಹಬ್ಬ ಮಾಡಿಕೊಳ್ಳಲು 
ಆತುರದಿಂದ ನೋಡುತ್ತಿದ್ದರು. 


ಚಂದಮಾಮ 


[« ಸಮಯದಲ್ಲಿ ನಾರದನು ಪಾರ್ವತಿಯ ಬಳಿಗೆ 
ಬಂದು, * ನೋಡಮ್ಮಾ ಪಾರ್ವತೀ! ತಾರಕಾಸುರನು 
ಹೆದರಿ ಬೀಳುತ್ತ ಕೆಟ್ಟ ಕೆಟ್ಟ ಸ್ವಪ್ನಗಳನ್ನು ಕಾಣು 
ತ್ತಿದ್ದಾನೆ. ಅವನಿಂದ ನಿನಗೆ ಅಪಾಯ ಬಂದರೂ 
ಬಂದೀತು. ಏಕೆಂದರೆ, ನಿನ್ನ ಮಗನೇ ತನ್ನನ್ನು 
ಕೊಲ್ಲುವುದೆಂದು ಆವನಿಗೂ ಗೊತ್ತಿದೆ. ವಜ್ರದಂತ 
ನೆಂ. ಮಹಾ ಮಾಯಾವಿಯೊಬ್ಬ ಅವನಿಗೆ ಮಂತ್ರಿ 
ಯಾ|ದ್ದಾನೆ. ಮುಖ್ಯವಾಗಿ ನೀನು ತುಂಬಾ ಜಾಗ್ರತೆ 
ಯಲ್ಲಿರಬೇಕು!  ಮರೆಯಬೇಡಮ್ಮಾ!” ಎಂದು 
ಎಚ್ಚರಿಕೆ ಹೇಳಿ ಹೊರಟುಹೋದನು. 

ಮೊದಲೇ ಬೇಸರದಿಂದಿದ್ದ ಪಾರ್ವತಿಗೆ ಮತ್ತಿಷ್ಟು 
ಬೇಸರ ಬಂದಿತು. ಅದರೊಂದಿಗೆ ಭಯವೂ ಸೇರಿತು. 
ಚೆಂದಾಗಿ ತೈಲಾಭ್ಯಂಜನ ಮಾಡಿಕೊಂಡರೆ ಮನಸ್ಸಿಗೆ 
ಶಾಂತಿ ದೊರೆಯುವುದೆಂದು ತೋರಿತು. 

ಅದರಂತೆ ಪಾರ್ವತಿ ಸ್ನಾನಕ್ಕಾಗಿ ಸುಗಂಧ ದ್ರವ್ಯ 
ಗಳಿಂದ ನಲುಗು ಮುದ್ದೆ ತಯಾರಿಸುತ್ತಾ, ಆ ಮುದ್ದೆ 
ಯಿಂದ ಒಂದು ಬೊಂಬೆಯನ್ನು ಮಾಡಿ, ಆನಂದ 
ದಿಂದ ಅದನ್ನೇ ನೋಡುತ್ತ,. ಏನೋ ಭಾವ 
ಪರವಶಳಾದಳು. ಆಗ ಆ ಬೊಂಬೆ ಮುದ್ದಾದ ಒಬ್ಬ 
ಬಾಲಕನ ರೂಪ ಧರಿಸಿ, ಅವಳನ್ನು ನೋಡಿ ನಕ್ಕಿತು. 
ಪಾರ್ವತಿ ಮೆಟ್ಟಿಬಿದ್ದು, “ಯಾರಪ್ಪಾ? ಫಕ್ಕನೆ 
ಎಲ್ಲಿಂದ ಬಂಡೆ?” ಎಂದು ಪ್ರಶ್ನಿಸಿದಳು. 

“ನಿನ್ನ ಕೈಯಿಂದ ಉದುರಿದ, ಕಾಂತಿಯನ್ನು 
ಹೊಂದಿ ಹುಟ್ಟಿದ ನಿನ್ನ ನಲುಗು ಮುದ್ದೆಯವನೇ 
ನಾನಮ್ಮ! 'ನಿನ್ನ ಪತ್ರ, ಪುತ್ರ ಗಣಪತಿ ನಾನು!” 
ಎಂದು ಮುದ್ದಾಗಿ ಹೇಳಿದನು ಆ ಬಾಲಕ. ಪಾರ್ವತಿಗೆ 
ಆ ಬಾಲನ ಮೇಲೆ ವಾತ್ಸಲ್ಯ . ಉಕ್ಕಿ ಬಂದಿತು. 
ಅವನನ್ನು ಬಾಚಿ ತಬ್ಬಿಕೊಂಡು ಮುದ್ದಾಡಿ, 
ಒಂದು ಗದಾಂಕುಶವನ್ನು ಆವನ ಕೈಗೆ ಕೊಟ್ಟು 
ಎತ್ತಿಕೊಂಡು ಕುಣಿದು ಅವನನ್ನೂ ನಲಿದಾಡಿಸಿ 
ಆನಂದಿಸಿದಳು. 


ಆ ಮೇಲೆ ಅವನನ್ನು ಸಿಂಹದ್ವಾರದ ಹತ್ತಿರ 
ಇರಿಸಿ,“ ಕಂದಾ! ಇಲ್ಲೇ ಇರು! ಯಾರನ್ನೂ, ಒಂದು 
ಹುಳುವನ್ನು ಕೂಡಾ ಒಳಗೆ ಬಿಡಬೇಡ. ಸುತ್ತಲೂ 
ಮಾಯಾವೀ ರಾಕ್ಷಸರ ಕಾಟವಂತೆ!” ಎಂದಳು. 

“ ಅಮ್ಮಾ! ಅದೆಲ್ಲಾ ನಾನು ನೋಡಿಕೊಳ್ಳುತ್ತೇನೆ. 
ನನಗೆ ತಿನ್ನಲು ಏನಾದರೂ ಕೊಡು. ಮತ್ತೆ!" 
ಎಂದನು ಹುಡುಗ. 

“ಅಯ್ಯೋ ನನ್ನ ಬುದ್ಧಿಗೆ ಬೆಂಕೀ ಬೀಳ!” 
ಎಂದು ವಾರ್ವತಿ ಆಗಿಂದಾಗಲೇ ಹೋಗಿ, ಹಿಟ್ಟು 
ಕಲಿಸಿ ಬೆಲ್ಲದ ಮೋದಕಗಳನ್ನೂ, ಉಂಡ್ಲುಕಗಳನ್ನೂ 
ಮಾಡಿ ಅವನಿಗೆ ಕೊಟ್ಟು, ಸ್ಥಾನಕ್ಕೆ ಹೋದಳು. 

ಪಾರ್ವಶಿಯನ್ನೇ ಅಂತ್ಯಗೊಳಿಸಿ ಬಿಟ್ಟರೆ' ಶಿವನಿಗೆ 
ಮಗನು ಹುಟ್ಟಲು ಸಾಧ್ಯವಿಲ್ಲವಷ್ಟೆ? ಆಮೇಲೆ 
ತನ್ನ ಪ್ರಾಣಕ್ಕೆ ಯಾವ ಭಯವೂ ಇಲ್ಲದಂತಾಗುತ್ತ 
ದೆಂದುಕೂಂಡು ತಾರಕಾಸುರನು, ಪಾರ್ವತಿಯನ್ನು 
ಅಪಹರಿಸಿಕೊಂಡು ಬರಲು ವಜ್ರದಂತನನ್ನು ಕಳು 


ಮಪ 


ಚಂದಮಾಮ 


೫೩ 


ಹಿಸಿಕೊಟ್ಟನು. ಮಹಾ ಮಾಯಾವಿಯಾದ ವಜ್ರ 
ದಂತನು, ವಜ್ರಾಯುಧವನ್ನಾದರೂ ಪರಪರನೆ 


ಕೊರೆದು ಪುಡಿ ಹಾರಿಸಬಲ್ಲ ಹರಿತವಾದ. ಕೋರೆ 
ಹಲ್ಲುಗಳಿರುವ ರಕ್ಕಸ ಇಲಿಯ ರೂಪದಲ್ಲಿ, ಗುಡ್ಡ 
ಗಳನ್ನು ಕೊರೆದು ಹಿಟ್ಟು ಮಾಡುತ್ತ ಕೈಲಾಸದಲ್ಲಿ. 
ತಾಂಡವಿಸಿಕೊಂಡಿದ್ದನು. ಅಂತಲೇ ಅವನಿಗೆ ಮೂಷಿ 
ಕಾಸುರನೆಂದು ಹೆಸರುಬಂತು. ಅವನು ಪಾರ್ವತಿ 
ಯನ್ನು ಅಪಹರಿಸಲು ತನ್ನ ಅನುಚರರಾದ ಗಜ 
ಕರ್ಣಿ. ಗೋಕರ್ಣಿ ಎಂಬ ರಾಕ್ಷಸರನ್ನು ಮುಂದಾಗಿ 
ಕಳುಹಿಸಿದನು. ಅವರಿಬ್ಬರೂ ಗೂಳಿಗಳ, ಹಾಗೆ 
ಕೊಬ್ಬಿದ ಹುಡುಗರ ರೂಪಥರಿಸಿ, ನಗುತ್ತ 
ಕಲೆಯುತ್ತ ಸಿಂಹದ್ವಾರದಲ್ಲಿ ದಂಡಾಕುಶ ಹಸ್ತನಾಗಿದ್ದ 
ಬಾಲ ಗಣಪತಿಯನ್ನು ನೋಡಿ, "ಬಾರೋ 
ಹುಡುಗಾ! ಆಡೋಣ" ಎಂದು ಕರೆದರು. 
ಬಾಲಗಣಪತಿ ಅವರನ್ನು ಅಲಕ್ಷ್ಯವಾಗಿ ನೋಡಿ 
ನಗುತ್ತ, “ ಮೊದಲು ಇದನ್ನಿಷ್ಟು ರುಚಿನೋಡಿ!” 


ಎಂಡು ಉಂಿಡ್ಲುಕಗಳನ್ನು ಅವರ ಮೇಲಕ್ಕೆ ಬಿಸುಟನು. 
ಅವುಗಳ ಪೆಟ್ಟಿಗೆ ಅವರ ತಲೆಗಳು ಭಿಮ್ಮೆನಿಸಿ, 
ನಡುಗಿ ಓಡಿ 'ಹೋಗಲು. ನೋಡಿದರು. 

“ಓಡುವಿರೇಕೆ? ಹೀಗೆ ಬನ್ನೀ, 
ಅಂದಿರಲ್ಲಾ!" ಎಂದು ಬಾಲ ಗಣಪತಿ ಅವರ 
ಬಳಗೆ ಹಾರಿ, ಅಡ್ಡನಿಂತು, “ ಎರಡು ಕೈಗಳಿಂದ 
ಕಿವಿಗಳನ್ನು ಹಿಡಿದು ಮೂರು ಮೂರು ಮುಂಡು 
ಗಾಲು ಹಾಕಿ, ಗಲ್ಲಬಡಿದುಕೊಂಡು ಮತ್ತೆ ಹೋಗಿ! 
ಇದೇ ಆಟ!” ಎಂದು ಆಜ್ಞೆ ಮಾಡಿದನು. - ` 

ಅವರು ಹಾಗೆಯೇ ಮಾಡಿ, ರಾಕ್ಷಸ ರೂಪ 
ತಳೆದು ಹೋಗಿ ವಜ್ರದಂತನೊಂದಿಗೆ ನಡೆದ 
ಸಂಗತಿ ಹೇಳಿದರು. 

ಅದನ್ನು ಕೇಳಿ ವಜ್ರದಂತನು ಹೂಂಕರಿಸಿ, ಗುಡ್ಡ 
ಗಳು ನಡುಗುವಂತೆ ಹಲ್ಲು ಕಡಿದು, ರಕ್ಕಸ ಇಲಿಯ 
ರೂಪದಲ್ಲಿ ಸಿಂಹ ದ್ವಾರದ ಬಳಿಯಲ್ಲಿ ದೊಡ್ಡ 
ಗುಹೆಯನ್ನು ಕೊರೆದನು.: ಇನ್ನೂ ಅವನು ಕೊರೆ 
ಯುತ್ತಿಡ್ದಾಗ ಪುತ್ರ ಗಣಪತಿ ತನ್ನ ಉಡಿದಾರವಾದ 
ಪಾಶವನ್ನು ಬೀಸಿ, ಅದರ ಉರುಳಿನಲ್ಲಿ ಆ ದೊಡ್ಡ 
ಇಲಿಯನ್ನು ಹಿಡಿದನು. ಕುತ್ತಿಗೆಗೆ ಬಿದ್ದ ಉರುಳಿ 
ನಿಂದ ಆ ಇಲಿ ಕೀಚುಕೀಚೆಂದು ಅರಚೆಲು, ಆದರ 
ತಲೆಗೆ ನಾಲ್ಕಾರು ಮೊಟ್ಟಿಕಾಯಿಗಳನ್ನು ಕುಟ್ಟಿ 
ಬಾಲ ಹಿಡಿದು ಎತ್ತಿ ಗಿರಿಗಿರಿ ಬೀಸಿ ಬಿಸುಟು 
ಬಿಟ್ಟನು ಗಣಪತಿ ಬಾಲ. 
, ಹಾಗೆ ಬೀಸಿ ಒಗೆಯಲ್ಪಟ್ಟ  ಮೂಷಿಕಾಸುರನು 
ಆಕಾಶದಲ್ಲಿ ಹಾರಿ ಹೋಗಿ ಅವನ ರಾಜ್ಯದಲ್ಲಿರುವ |" 
ಅವನ ಭವನದ ಮುಂದೆ- ದಭಾರೆಂದು ನಿಜ ರೂಪ 
ದಿಂದ. ಬಿದ್ದು ಆರ್ತನಾದ ಮಾಡಿದನು. ಅವನ 
ಹೆಂಡತಿಯಾದ ಧವಳಿ ದೊಡ್ಡ ದೇವೀ ಭಕ್ತೆಯಾಗಿ 
ದ್ದಳು. ಎಂದೆಂದಿಗೂ ತನ್ನ ಮಾಂಗಲ್ಯ ಭಾಗ್ಯ 
ಉಳಿಯುವಂತೆಯೂ, ಗಂಡನಿಗೆ ಸಾವು ಬಾರ 


ಆಡೋಣಾ 


೫೪ 


ದಂತೆಯೂ ದೇವಿಯಿಂದ. ವರ ಹೊಂದಿದವಳು. 


ಚಂದಮಾಮ 


ಅವಳು ಗಂಡನಿಗೆ ಸಮಾಧಾನ ಹೇಳಿ, ತನ್ನ ವರದ 
ಸಂಗತಿಯನ್ನು ನೆನಪು ಮಾಡಿಸಿ, ದೇವಿಯ ಅಂಶ 
ದವಳಾದ ಪಾರ್ವತಿಯ ತಂಟೆಗೆ ಹೋಗ ಬೇಡ 
ವೆಂದು ಗಂಡನಿಗೆ ಹಿತವನ್ನು ಹೇಳಿದಳು. 
ತ ಲ ತ 

ತ್ರಿಪುರಾಸುರರನ್ನು ಶಿವನು ಸಂಹಾರ ಮಾಡಿ 
ಬಿಟ್ಟನು. ಆಮೇಲೆ ಪಾರ್ವತಿಯನ್ನು ನೋಡುವ 
ಆತುರದಲ್ಲಿ ಶಿವನು ಬಹುಬೇಗನೇ ಹಿಂದಿರುಗಿ 
ಬಂದನು. ಅವನು ತನ್ನ ಮಂದಿರದೊಳಗೆ 
ಪ್ರವೇಶಿಸಲು ನೋಡುವಾಗ,  ಸಿಂಹದ್ವಾರದಲ್ಲಿದ್ದ 
ಬಾಲಗಣಪತಿ ಅವನಿಗೆ ಅಡ್ಡಗಟ್ಟಿನಿಂಸನು. 

ಶಿವನು ಚಕಿತನಾಗಿ; “ಯಾರೋ ನೀನು?” 
ಎಂದು ಗದರಿಸಿ ಕೇಳಿದನು. K 

ಬಾಲನು ಗಲಗಲ ನಗುತ್ತ,-” ಅಮ್ಮನ ಮಗ! 
ಮಾಯಾವಿಗಳೂ ವೇಷಧಾರಿಗಳೂ ಇಲ್ಲಿ ಸುತ್ತಲೂ 
ತಿರುಗುತ್ತಿದ್ದಾರೆ. ಒಂದು ಹುಳವನ್ನು ಕೂಡಾ 
ಒಳಗೆ: ಬಿಡಬಾರದೆಂದು ನನ್ನನ್ನು "ಕಾವಲಿಗೆ ಇರಿಸಿ 
ದ್ದಾಳೆ. ಎಂದನು ಆ ದಿಟ್ಟಬಾಲಕ. 

ಶಿವನ ಹಿಂದಿನಿಂದ, ತ್ರಿಪುರಾಸುರರನ್ನು ಸಂಹಾರ 
ಮಾಡಿದ ಶಿವನ ವೀರ ಪರಾಕ್ರಮಗಳನ್ನು ಹೋಗ 
ಳುತ್ತ, ಜಯ ಜಯ್ಲಾಕಾರ ಮಾಡುತ್ತ. ಬರುತ್ತಿದ್ದ 
ಪ್ರಮಥ ಗಣಗಳೂ, 'ದೇವತೆಗಳೂ ಅಲ್ಲಿಗೆ ಬಂದು 
ನಿಂತರು. ಶಿವಮಂದಿರದ ಬಾಗಿಲಿನಲ್ಲಿ ಶಿವನು 
ಒಬ್ಬ ಬಾಲನೊಂದಿಗೆ ವಾದ ವಿವಾದ ಮಾಡುವುದನ್ನು 
ನೋಡಿ ಆಶ್ಚರ್ಯಪಡುತ್ತ, ಬೊಂಬೆಗಳ ಹಾಗೆ ನಿಂತು 
ಅವರ ಚರ್ಚೆಯನ್ನು ಕೇಳತೊಡಗಿದರು; 

“ನಾನು ಯಾರು ಗೊತ್ತೇನೋ ಹುಡುಗಾ! 
ನಾನು ಈಶ್ವರನು. ದೇವನು, ಶಿವದೇವನು!” 
ಎಂದನು ಶಿವ. . 

“ನನಗೆ ಯಾರಾದರೂ ಇತರರ ಹಾಗೇನೇ ! 
ನನ್ನಮ್ಮನೇ ಮಹಾ ದೇವ. ಪ್ರಕೃತಿ ಸ್ವರೂಪಿಣಿ. 


ಚಂದಮಾಮ 


ಆ. ಪ್ರಕೃತಿಯ ಶಾಸನವನ್ನು ಅನುಸರಿಸಿ ನಡೆಯುವು 
ದರ ಹೊರತು ಜೀವ ಕೋಟಿಗಳಿಗೆ ಬೇರೆ ಧರ್ಮವೇ 
ಇಲ್ಲ, ಆಂತಹ ಅಮ್ಮನ ಆಜ್ಞೆ ಪಾಲಿಸುವುದರ 
ಹೊರತು ಬೇರೆ ಎಧಿ ನನಗೂ ಇಲ್ಲ!” ಎಂದನು 
ಬಾಲಕ ಲಟಲಟ ಕಡ್ಡಿ ಮುರಿದ ಹಾಗೆ. " 
“ಪೋರಾ! ಬುದ್ಧಿಯಿಲ್ಲದೆ ದೇಪರಿಲ್ಲವೆನ್ನುವಿ. 
ಎಲ್ಲದಕ್ಕೂ ಮೂಲ ಪರಬ್ರಹ್ಮ, ಅವನೇ ಆದಿ 
ದೇವ." ಎಂದು ಶಿವನು ಹೇಳಿದುದನ್ನು ಬಾಲನು 
ಖಂಡಿಸಿ, * ದೊಡ್ಡವನಾದ ನಿನಗೆ ಗೊತ್ತಿಲ್ಲವೇ? 
ಆದಿಶಕ್ತಿಯಿಂದ ವಿಶ್ವವೂ ಎಲ್ಲರೂ ಜನಿಸಿದ್ದಾರೆಂಬ 
ಸೂಕ್ಷ್ಮವನ್ನು ಹೇಳುತ್ತೇನೆ, ಕೇಳು” ಎಂದು 
ಬಾಲಕನು ಹೇಳ ತೊಡಗಿದನು : 
ಮ.ಹಾದೇವಿಯಾದ ಆದಿಶಕ್ತಿ, ಒಮ್ಮೆ 
ಮೈಮುರಿದುಕೊಂಡಾಗ, ಕೆಂಪು, ನೀಲ ಮತ್ತು 
ಬಿಳೀ ಬಣ್ಣಗಳ ಕಾಂಶಿಗಳು ' ಹೊರಟುವು. ಕೆಂಪು 
ಕಾಂತಿಯಿಂದ ಈಶ್ವರನೂ,  ನೀಲಕಾಂತಿಯಿಂದ 


೫೫ 


ವಿಷ್ಣುವೂ, ಬಿಳಿಯ . ಕಾಂತಿಯಿಂದ ಬ್ರಹ್ಮನೂ 
“ಹುಟ್ಟಿದರು. ಬ್ರಹ್ಮನೂ, ವಿಷ್ಣುವೂ ದೇವಿ ಹೇಳಿದ 
ಮಾತಿನಂತೆ ನಡೆಯಲು ಕೇಳಲಿಲ್ಲ. ಆಗ ಅವಳು 
ತನ್ನ ಮೂರನೇ ಕಣ್ಣನ್ನು ತೆರೆದು. ಆದರಿಂದ 
ಹೊರಟ ಜ್ವಾಲೆಯಿಂದ ಅವರಿಬ್ಬರನ್ನೂ ಬೂದಿಯ 
ರಾಶಿಯಾಗಿ ಮಾಡಿದಳು. ಗಟ್ಟಿಗನಾದ ಮಹೇಶ್ವರನು 
ಮಾತ್ರ ಅವಳು ಹೇಳುವ ಹಾಗೆ ಕೇಳುತ್ತೇನೆಂದು 
| ಹೇಳಿ, ಅವಳ ಮೂರನೇ ಕಣ್ಣನ್ನು ತನಗೆ ಕೊಡ 


ತನ್ನ ಮೂರನೇ ಕಣ್ಣನ್ನು ತೆಗೆದು ಅವನ ಹಣೆಯಲ್ಲಿ 
ಒತ್ತಿಟ್ಟು ಅಲಂಕರಿಸಿದಳು. ಕೂಡಲೇ ಮಹೇಶ್ವರನು 


ಬಿಟ್ಟನು, ಅವಳು ಉರಿದು ಹೋಗುವಾಗ, ಆಗ್ನಿಯ 
ರೇಣುಗಳು ಸುತ್ತಲೂ ವ್ಯಾಪಿಸಿ ತೇಜೋ ಮಂಡಲ 
ಗಳು ಏರ್ಪಟ್ಟುವು. ಸುತ್ತುಮುತ್ತಲೂ ಬೂದಿಯ 
ರಾಶಿ ಬಿದ್ದಿತು. ಆ ಬೂದಿ ರಾಶಿಗಳೇ ವಿಶ್ವವಾಗಿ 


ಬೇಕೆಂದೂ ಪ್ರಾರ್ಥಿಸಿದನು. 'ದೇವಿ ಸಂತುಷ್ಟಳಾಗಿ. 


ಆ ಮೂರನೇ ಕಣ್ಣನ್ನು ತೆರೆದು ಅವಳನ್ನೇ ಸುಟ್ಟು 


ಮಾರ್ಪಟ್ಟಿತು. ಆ ಮೇಲೆ ಸುಟ್ಟು ಬೂದಿಯಾದ 
ದೇವಿ ಮತ್ತೆ "ಯಥಾ ರೂಪದಲ್ಲೇ ಕಾಣಿಸಿದಳು. 
ಆದರಿಂದ ಅವಳಿಗೆ ಮಹಾಮಾಯೆ ಎಂಬ ಹೆಸರು 
ಬಂತು. ಅವಳು ಮಹೇಶ್ವರನನ್ನು ಮೆಚ್ಚಿಕೊಂಡು, 
ಅವನು ಲಯಕಾರಕನಾಗಿರುವಂತೆ ಆಜ್ಞೆಮಾಡಿದಳು. 
ಬ್ರಹ್ಮನನ್ನೂ,  ವಿಷ್ಣುವನ್ನೂ ಅವರ ಬೂದಿ 
ಗಳಿಂದಲೇ ಮತ್ತೆ ಎತ್ತಿಕೊಂಡಳು ಆ ಕರುಣಾಮಯಿ. 
ಇನ್ನೂ ಉಳಿದಿದ್ದ ತನ್ನ ಬೂದಿಯಿಂದ ಮೂರು. 
ಭಾಗಗಳನ್ನು ಮಾಡಿ, ವಾಣಿಯನ್ನೂ, ಲಕ್ಷ್ಮಿಯನ್ನೂ, 
ಉಮೆಯನ್ನೂ ರೂಪಿಸಿದಳು. ವಾಣಿಯನ್ನು 
ಬ್ರಹ್ಮನೂ, ಲಕ್ಷ್ಮಿಯನ್ನು ವಿಷ್ಣುವೂ, ಉಮೆಯನ್ನು 
ಮಹೇಶ್ವರನೂ ಅರ್ಧಾಂಗಿಗಳಾಗಿ ' ಸ್ವೀಕರಿಸಿ ಲೋಕ 
ಪಾಲನೆ ಮಾಡುವಂತೆ ಹೇಳಿ, ದೇವಿ ಅಂತರ್ಧಾನ 
ಳಾಗಿ ಹೋದಳು. 

ಇದನ್ನೆಲ್ಲಾ ಬಾಲನು ಹೇಳಿ ನಿಲ್ಲಿಸಿದ ಮೇಲೆ 
ಶಿವನು, “ಮುಗಿಯಿತೇ ನಿನ್ನ ಕಟ್ಟು ಕಥೆ?” 
ಎಂದನು ವ್ಯಂಗವಾಗಿ. ತ 

“ನನ್ನದು ಕಟ್ಟುಕಥೆಯಾದರೆ ಬ್ರಹ್ಮದೇವ ಎಂದು 
ನೀನು" ಹೇಳುವುದೆಲ್ಲ ಕೇವಲ ಬೋಳು ವೇದಾಂತ 
ಅಂದರೆ ತಪ್ಪೇನಿದೆ? ಎಲ್ಲವೂ ನಿಮ್ಮ ಬ್ರಹ್ಮನಿಂದಲೇ 
ಹುಟ್ಟಿತೆನ್ನುವುದಕ್ಕಿಂತಲೂ ಆದಿಶಕ್ಷಿಯಿಂದ ಹುಟ್ಟಿ 
ತೆನ್ನುವುದು ಹೆಚ್ಚು ಯಥಾರ್ಥವಾಗಿ ಕಾಣುವು 
ದಿಲ್ಲವೇ? ಎಲ್ಲ ಪ್ರಾಣಿಗಳೂ ಹೆಣ್ಣಿನಿಂದಲೇ 
ಹುಟ್ಟುವುದು ಪ್ರತ್ಯಕ್ಷ ಕಾಣುವುದಿಲ್ಲವೇ? " ಎಂದು: 
ಕೇಳಿದನು ಬಾಲಕ. ಅವನ ಮಾತುಗಳನ್ನು ಕೇಳು 
ತ್ತಿದ್ದಂತೆ ಅಲ್ಲಿದ್ದ ಗಂಡುಗಳ ಮುಖಗಳಲ್ಲಿ ಬೆಪ್ಪು 
ಬೆಜ್ಜರಗಳುಂಟಾದುವು. ಒಬ್ಬ ವಿಷ್ಣು ಮಾತ್ರವೇ 
ಬಾಲನನ್ನು ನೋಡಿ ಮುಗುಳು ನಗು ಸೂಸಿ 
ಕೊಂಡಿದ್ದನು. ಬ್ರಹ್ಮನು ಬಾಲನ ಮಾತು ಕೇಳಿ 
ಹೌದೆಂಬಂತೆ ತಲೆಯೊಲಿದನು. ದೇವಿಯರ ಮುಖ 
ಗಳು ಕಳೆಗೊಂಡು ವಿಕಸನವಾದುವು, 


೫೬ 


ಚಂದಮಾಮ 


ವನು ಮಾುಖನನ್ನು  ಕಂಪುಮಾಡಿಕೊಂಡು, 
“ನೋಡಲಿಕ್ಕೆ ಚೋಟುದ್ದದ ಹುಡುಗ ನೀನು: 
ಅದೆಲ್ಲಾ ಹೋಗಲಿ ಬಿಡು. ಹೆದರಬೇಡ. ನಿನ್ನನ್ನೇನೂ 
ಮಾಡಲಾರೆ. ಒಳ್ಳೆಯ ಮಾತಿನಲ್ಲಿ ಬಾಗಿಲನ್ನು 
ಬಿಡು. ಬದಿಗೆ ನಿಲ್ಲು” ಎಂದನು. 

“ಓಹೋ! ಬೆಲ್ಲ ತೋರಿಸುವಿಯಾ? ನನ್ನ 
ಕಂಠದಲ್ಲಿ ಪ್ರಾಣವಿರುವಾಗ ನಿನ್ನನ್ನು ಒಳಗೆ 
ಬಿಡಲಾರೆ!” ಎಂದು ಬಾಲನು. ಗಟ್ಟಿಯಾಗಿ 
ನಿರ್ಭಯದಿಂದ ನಿಂತನು. 

ಶಿವನಿಗೆ ಮಿತಿಮಾರಿದ ಕೋಪ ಬಂತು. ಮೊದಲೇ 
ಯುದ್ಧಾಯಾಸದಿಂದ, ' ವಿಶ್ರಾಂತಿಯನ್ನು ಹಾರೈಸಿ 
ಬಂದವನು. ಕೂಡಲೇ ಪ್ರಮಥರ ಕಡೆಗೆ ಕತ್ತು 
ತಿರುಗಿಸಿ, ಚಿಟಿಕೆ ಹಾಕಿ, ಸನ್ನೆಮಾಡಿದನು ಶಿವ. 
ಬಾಲನನ್ನು ಎಳೆದು ಬಿಸುಡಲು ಪ್ರಮಥರು ಮುಂದೆ 
ಹಾರಿ ಬಂದರು. 


ಸಣ್ಣವನೆಂದು ಕನಿಕರಿಸಿದ ಹಾಗೆ ನಟಿಸಿ ನಿನ್ನ 
ಗಣಗಳನ್ನು ನನ್ನ ಮೇಲೆ ಹುರಿದುಂಬಿಸುವುದು 
ಚೆನ್ನಾಗಿದೆಯೇನು? ಸರಿ, ನಾನೂ ಗಣಾಧಿಪತಿಯೇ 
ಎಂಬುದನ್ನು ತೋರಿಸುತ್ತೇನೆ” ಎಂದು ತಾಯಿ 
ಕೊಟ್ಟಿ ದಂಡಾಂಕುಶವನ್ನು ಬಲವಾಗಿ ನೆಲಕ್ಕೆ 
ಒಂದುಸಾರಿ ' ಕುಟ್ಟಿದನು. 


ಬಾಲನು ನಗುತ್ತ " ಏನಂದುಕೊಂಡೆ ನನ್ನನ್ನು | _ 


ಮರುಕ್ಷಣ ನೆಲವೇ ಹೆತ್ತ ಹಾಗೆ ಇದೇ ಬಾಲ 
ನಂತಹ ಸಾವಿರಾರು ಪುತ್ರಗಣಪತಿಯರು ಮೇಲೆದ್ದು 
ನಂದಿಯನ್ನೂ, ಶೃಂಗಿಯನ್ನೂ, ಚಂಡೀಶ್ವರನನ್ನೂ 
ತಮ್ಮ ಕೈಯಲ್ಲಿದ್ದ ಅಂಕುಶ, ಗದೆ, ಶೂಲ, ಪಾಶ 
ಗಳಿಂದ ಪಶುಗಳನ್ನು ಓಡಿಸಿದಂತೆ ಓಡಿಸಿಬಿಟ್ಟರು. 
ಉಳಿದ ಶಿವಾನುಚರರೆಲ್ಲಾ ಜಾಡುಗಾಣದಂತೆ ಓಡಿ 
ಬಿಟ್ಟರು. ಪುತ್ರಗಣಪತಿ ಗಢಣವೂ ಮಾಯವಾಯಿತು. 

ಈ ಆವಾಂತರವನ್ನು ನೋಡಿ ಶಿವನು ರುದ್ರನಾಗಿ 
ತ್ರಿಶೂಲವನ್ನೆ ತ್ತಿದನು. ಬಾಲನ ದಂಡಾಂಕುಶದಿಂದ 
ಹೊಡೆಯಲು ಶಿವನ ತ್ರಿಶೂಲವು ಖಂಗನೆ ಧ್ವನಿಸಿತು. 
ಬಾಲನು ನಗುತ್ತ, “ನನ್ನ ಅಮ್ಮ ಕೊಟ್ಟ ದಂಡವು 
ನನ್ನ ಕೈಯಲ್ಲಿರುವಾಗ ನನ್ನನ್ನು ಯಾರೇನೂ 
ಮಾಡಲು ಸಾಧ್ಯವಿಲ್ಲ. ನೀನು ನನ್ನನ್ನು ಏನೋ 
ಮಾಡಬೇಕೆಂದಿದ್ದರೆ, ಅದಕ್ಕೆ ವಿಘ್ನಮಾಡಲಾರೆ, 
ಹುಂ, ನಿರ್ವಿಘ್ನವಾಗಿ ನೆರವೇರಲಿ ನಿನ್ನ ಕಾರ್ಯ!" 
ಎಂದು ತನ್ನ ಕೈಯಲ್ಲಿದ್ದ ದಂಡಾಂಕುಶವನ್ನು 
ದೂರ ಬಿಸುಟಿನು. "ನನಗೆ ಆಜ್ಞೆಮಾಡುವಿಯಾ 
ಪೋರಾ!” ಎಂದು ಶಿವನು ಮೈ ತಿಳಿಯದ ಕೋಪ 
ದಿಂದ ತ್ರಿಶೂಲವನ್ನೆ ಕ್ರಿ ಬಾಲನ ಕಂಠಕ್ಕೆ ಗುರಿಯಿಟ್ಟು 
ಬೀಸಿಡನು,. “ಅಮ್ಮಾ!” ಎಂದು. ಕೂಗುವ 
ಬಾಲನ ತಲೆ, ಆಕಾಶದಲ್ಲಿ ಹಾರಿ ಜ್ಯೋತಿಯಂತೆ 
ಬೆಳಗುತ್ತಾ : ಹೋಗಿ ಆಕಾಶದಲ್ಲೇ ಲೀನವಾಯಿತು. 


ಸಮಿಪದಲ್ಲಿದ್ದು ದೂರ ದೂರ ಆಕಾಶದಲ್ಲಿ ಓಡುತ್ತಾ 
ಹೋದ ಪುತ್ರ ಗಣಪತಿಯ ' ಅಮ್ಮಾ ' ಧ್ವನಿಯನ್ನು 
ಕೇಳಿ, ಒಳಗಿನಿಂದ ಪಾರ್ವತಿ ಓಡುತ್ತಾ ಬಂದು, 
ತಲೆಯಿಲ್ಲದೆ ಬಿದ್ದಿದ್ದ ಬಾಲಕನನ್ನು ನೋಡಿ, ಶಿವನನ್ನು 
ಚುರು ಚುರುನೋಡುತ್ತ, “ ಎಂಥಾ ಕೆಲಸ ಮಾಡಿದೆ 
ಮಹಾದೇವಾ! ನಮ್ಮ ಪುತ್ರನ ತಲೆ ತರಿದೆಯಾ? 
ನನ್ನ ಪತಿ ಪುತ್ರ ಹಂತ್‌! ಪುತ್ರ ಹಂತಕ! 
ಇನ್ನೇನು ಗತಿಯೋ !” ಎಂದು ಚೆಕ್ಕನೆ ಕುಸಿಕುಳಿತು 
ಭೋರನೆ ಶೋಕಿಸ ತೊಡಗಿದಳು. 

ಅದುವರೆಗೂ ಸ್ತಂಭೀಭಾತರಾಗಿ ನಿಂತಿದ್ದ ಗುಂಪ 
ನವರೊಳಗೆ ಕಲಕಲ ರವವೆದ್ದು ಸಮುದ್ರ ಘೋಷ 
ದಂತೆ ಕೇಳ ತೊಡಗಿತು. ದೊಡ್ಡ ತಪ್ಪ 
ಮಾಡಿ ನಿಂತವನಂತಿರುವ ಶಿವನನ್ನು ಎಲ್ಲರೂ 
ನೋಡುತ್ತಿದ್ದರು. ಈ ಪರಿಸ್ಥಿತಿಯನ್ನು ನೋಡುತ್ತಿ 
ದ್ವಂತೆ ಶಿವನ ಶರೀರದಿಂದ ಬೆವರಿಳಿಯ ತೊಡಗಿತು. 
ಮುಖವು ಕಪ್ಪಿಟ್ಟಿತು. ತಡವರಿಸುವ ಶಬ್ದದಿಂದ, 
“ನನಗೆ ತಿಳಿಯದ ಪ್ರತ್ರನೆ? ಅದು ಹೇಗೇ!" 


ಎಂದನು, ಎಲ್ಲರಿಗೂ ಕೇಳುವಂತೆ ತನಗೆ ತಾನೀ- 
ಆಗ ಪಾರ್ವತಿ ತನ್ನನ್ನು ಸಮಾಳಿಸಿಕೊಂಡು, 
ತಾನು ಮಾಡಿದ ಸ್ನಾನದ ಸುಗಂಧ ನಲುಗು ಮುದ್ದೆ 
ಯಿಂದ ಯಾವ ವಿಧವಾಗಿ ಪುತ್ರಗಣಪತಿ ಹುಟ್ಟಿದ 
ನೆಂಬುದನ್ನು ಹೇಳಿದಳು, 

ಅದನ್ನು ಕೇಳಿ ಶಿವನು ತುಟಿ ಕಡಿದುಕೊಂಡು, 
“ಒ! ನಿನ್ನ ಸ್ವಂತ ಮಗಾ ಅನ್ನು. ಆದ್ದರಿಂದಲೇ 
ಅಮ್ಮ ಅಮ್ಮ ಅನ್ನುತ್ತಾ ತುಂಬಾ ಬಡಾಯಿ 
ಬಡಿದ. ನಮ್ಮ ಪುತ್ರನೆಂದೆಯಲ್ಲಾ? ನನಗೆ ಪುತ್ರನು 
ಹೇಗಾಗುತ್ತಾನೆ ?” ಎಂದನು. 

ಪಾರ್ವತಿಯ ಮುಖ ಬಿಳಿಚಿಕೊಂಡಿತು. ಏನು 
ಹೇಳುವುದೆಂದು ಅವಳಿಗೆ ತಿಳಿಯಲಿಲ್ಲ. ಆಗ ವಿಷ್ಣು 
ಬ್ರಹ್ಮನಿಗೆ ಸನ್ನೆ ಮಾಡಿದನು. ಕೂಡಲೇ ಬ್ರಹ್ಮನು 
ಮುಂದಕ್ಕೆ ಬಂದು, “ ಹೌದು. ಪಾರ್ವತಿ ಹೇಳಿದುದ 
ರಲ್ಲಿ ತಪ್ಪೇನಿಲ್ಲ. ಯಾವಾಗ ಶಿವನು ಪಾರ್ವತಿಯ 
ಕೈಯನ್ನು ಹಿಡಿದನೋ ಆಗಲೇ ಶಿವನ ತೇಜಸ್ಸು 
ಪಾರ್ವತಿಯ ಶರೀರದೊಳಗೆಲ್ಲಾ ಪ್ರವೇಶಿಸಿ ಪುಲಕಿತ 


೪. ಮಹಾಗಣಪತಿ 


ಮಲಗಿದೆಷರಾರೂ ಕಾಣಲಿಲ್ಲ. ಹೀಗೆ ಹುಡುಕುತ್ತಾ. 
ಹೋಗುತ್ತಿರಲು, ಸಹ್ಯಾದ್ರಿಯ ಪರ್ವತದ ಮೇಲೆ, 
ಬಿಲ್ವವನದಲ್ಲಿ ಬಿಳಿಯಾದ ಒಂದು ಆನೆಯಕರು 
ಮಾತ್ರ ಉತ್ತರ ದಿಕ್ಕಿಗೆ ತಲೆಯಿಟ್ಟು ನಿದ್ರಿಸಿ 
ಕೊಂಡಿತ್ತು. ನಿದ್ದೆಯಲ್ಲಿದ್ದರೂ ಶಿವಸ್ಮರಣೆ ಮಾಡಿ 
ಕೊಂಡಿತ್ತು ಆದು | 
ಆದು ಸಾಧಾರಣ ಆನೆಯಕರುವಲ್ಲ. ದೇವ 
ಲೋಕದ ದೇವತಾ ಗಜವಾದ ಐರಾವತದ ಕುಮಾರ 
ಗಜೇಂದ್ರನೇ ಈ ಗಜಬಾಲ. ಐರಾವತವು ಇಂದ್ರನಿಗೆ 
ವಾಹನ, ಒಂದುಸಾರಿ ಇಂದ್ರನು ಐರಾವತದ ಮೇಲೆ. 
ಪ್ರಯಾಣಿಸುತ್ತಿದ್ದಾಗ, ಕುಮಾರ ಗಜೇಂದ್ರನು ಇಂದ್ರ. 
ನನ್ನು ಲಕ್ಷ್ಮಮಾಡದೆ ತನ್ನ ಆಟದಲ್ಲಿ ತಾನಿರುವು 
ದನ್ನು ನೋಡಿ, ಇಂದ್ರನು ಕೋಪದಿಂದ, "ಕೇವಲ 
ನನ್ನ ವಾಹನನ ಮಗನಿಗೆ ಇಷ್ಟು ಗರ್ವವೇ | 
ಒಳ್ಳೆಯ ಮಾತಿನಲ್ಲಿ ಅಡ್ಡಬೀಳು!” ಎಂದು 
ಮರ್ಭಾಷೆಗಳಿಂಡ ಬೈದನು. 
ಅರ್ಧ ಭಾಗವಾಗಿ ಅಂತರ್ಲೀನನಾಗಿಯೇ ಇದ್ದಾನೆ. ಕುಮಾರ ಗಜೇಂದ್ರಸು ಶಾಂತವಾಗಿ, “ ನನ್ನ 
ಪುತ್ರ ಗಣಪತಿ ಶಿವನ ಪುತ್ರನೂ ಹೌದು” ಎಂದು ತಂದೆ ತನ್ನ ವಿಧಿಯನ್ನು ತನ್ನ ಪಾಡಿಗೆ ಮಾಡಿ 
ಈ ಕಡೆಯ ಮಾತನ್ನು ತನ್ನ ನಾಲ್ಕು ಮುಖ ಕೊಂಡಿರುವಾಗ, ನನ್ನ ಗೊಡವೆಗೆ ಬರುವ ಅಗತ್ಯ 
ಗಳಿಂದಲೂ ನಾಲ್ಕು ದಿಕ್ಕುಗಳೂ ಕೇಳುವಂತೆ ವೇನಿದೆ? ನನ್ನನ್ನು ಕೂಡಾ ಸೇವಕ ಭಾವದಿಂದ 
ಹೇಳಿದನು. ನೋಡುವುದು ಯಾವ ನ್ಯಾಯ? ನಾನು ನಿನಗೆ 
ಶಿವನು ಕೈ ಕೈ ಹಿಸುಕಿಕೊಂಡು ದಿಕ್ಕುಗಳನ್ನು ಹೆದರುವ ಅಗತ್ಯವಾದರೂ ಏನಿದೆ? ನನಗೇನೂ 
ನೋಡುತ್ತಿರಲು, ಪಾರ್ವತಿ ಮಗನ ಕಳೇಬರದ ನಿನ್ನಿಂದ ಆಗಬೇಕಾದ್ದಿಲ್ಲ. ಸುಮ್ಮನೆ ಅಡ್ಡಬೀಳ 
ಮೇಲೆ ಬಿದ್ದು ಅಳುತ್ತಿರಲು, ಆಕಾಶದಿಂದ ಅದೇ ಬೇಕೆ?” ಎಂದನು. 
ಬಾಲಗಣಪಶಿಯ ಸ್ಪಷ್ಟ ಶಬ್ದವು ಹೀಗೆ ಹೊರಟಿತು ; “ನಾನು ದೇವೇಂದ್ರನೆಂಬುದನ್ನು ನೆನಪಿಟ್ಟು 
“ ಆಗಬೇಕಾದ್ದೇ ಆಯಿತು ! ಉತ್ತರ ದಿಕ್ಕಿಗೆ ತಲೆ ಕೊಂಡು ಮಾತಾಡೋ ಆನೇ ಮಗನೇ!” ಎಂದನು 
ಯಿಟ್ಟು ನಿದ್ರಿಸುವ ತಲೆಯನ್ನು ತಂದು ನನಗೆ ಇಂದ್ರನು ದರ್ಪದಿಂದ. 
ಅಂಟಿಸಿರಿ. ನಾನು ಏಳುತ್ತೇನೆ 1”. “ಹೌದು. ನಾನು ಅನೆಮಗ ಗಜೇಂದ್ರ. 
ಶಿವನ ನೋಟ ಮಾತ್ರದ ಆಜ್ಞೆಯಿಂದ ದೇವತೆ ಇನ್ನೊಬ್ಬನು ನಾಗೇಂದ್ರನಾದರೆ, ಮತ್ತೊಬ್ಬನು 
ಗಳೂ, ಪ್ರಮಥಗಣಗಳೂ ಹುಡುಕುತ್ತಾ ಹೊರಟರು. ಪಕ್ಷೀಂದ್ರ. ' ಹೀಗೆ ಎಷ್ಟುಮಂದಿ ಇಂದ್ರರಿದ್ದರೂ 
ಎಲ್ಲಿ ಹುಡುಕಿದರೂ ಉತ್ತರದಿಕ್ಕಿಗೆ ತಲೆಯಿಟ್ಟು ಇದ್ದಾರು. ನೂರು ಯಜ್ಞ ಮಾಡಿದರೆ ಸಾಕು. 


೫೨ ಚಂದಮಾಮ 


ಇಂದ್ರ. ಪದವ ಸಿಕ್ಕಿ ಬಿಡುತ್ತದೆ. ತಪ್ಪುನಿಂದಲೂ 
ಸಾಧಿಸಿಕೊಳ್ಳಬಹುದು. ಆದ್ದರಿಂದಲೇ ಯಾರು ಎಲ್ಲಿ 
[ಏನು ಧ್ಯಾನದಲ್ಲಿದ್ದರೂ ನಿನಗೆ ಕೆಟ್ಟ ಭಯ | 
ಇಂದ್ರತ್ವವು ಅದೇನು ದೊಡ್ಡ ಪದವಿಯೆಂದು 
ಕೊಂಡು ಯಾವ ಜ್ಞಾನದಿಂದ ಬೀಗುತ್ತಿರುವೆಯೋ | 
[ಅದೆಂಥ ಇಂದ್ರ ಜ್ಞಾನದ ತಲೆಯೋ | ನಿನ್ನಂಥವ 
ನಂದೇ ಶ್ರೇಷ್ಠವಾದ ಇಂದ್ರ ಪಡೆಗೆ ಬ ಹು 
ಬಂತು” ಎಂದನು ಗಜೇಂದ್ರ. 

ಇಂದ್ರನು ಕೋಪಾತಿರೇಕದಿಂದ ಶಸಿಸುತ್ತ, 
|” ಹೋಗಾಚೆ | ನಿನ್ನ ತಲೆ ತರಿದು ಬಾಳಾ!” 
| ಎಂದು ಬೈದನು. 

ಗಜೇಂದ್ರನು ನಗುತ್ತ, . ” ಶಿವನಾಜ್ಞೆಯಿಲ್ಲದೆ 
ಒಂದು ಇರುವೆಯೂ ಕಡಿಯಲಾರದು. ಆ ತಲೆಯ 
ಮುಂದೆ ನಿನ್ನ ತಲೆ ಬಾಗುವುದೇನೋ ಆ ಶಿವನಿಗೇ 
ಗೊತ್ತು 1” ಎಂದನು. 

ಕುಮಾರ ಗಜೇಂದ್ರನು ದೊಡ್ಡ ಜ್ಞಾನಿಯೆಂದು 
ಅರಿಯದ ಗರ್ವಾಂಧನಾದ ಇಂದ್ರನು, “ ಓಹೋ 1 
ನನಗೇ ಭಕ್ತಿ ಕಲಿಸುವೆಯಾ? ಆ ಶಿವನನ್ನೇ ನಂಬಿ 
ಭೂಮಿಯಲ್ಲಿ ಬಿದ್ದಿರು." ಎಂದು ಗಜೇಂದ್ರನನ್ನು 
ಸ್ವರ್ಗದಿಂದ ಕೆಳಗೆ ಮೂಡಿಬಿಟ್ಟನು, ಕುದೂರ 
ಗಜೇಂದ್ರನು ಸಹ್ಮಾದ್ರಿಯ ಮೇಲೆ ಬಿದ್ದು ಶಿವ 


ಸ್ಮರಣೆ ಮಾಡುತ್ತಾ, ಶಿವನ ನಿವಾಸವಾದ "ಕೈಲಾಸ" 


ವಿರುವ ಉತ್ತರ ದಿಕ್ಕಿಗೇ ತಲೆಯಿಟ್ಟುಕೊಂಡು 
ಮಲಗುತ್ತಿದ್ದನು. 

ನಿದ್ದೆಯಲ್ಲಿಯೂ ಶಿವಸ್ಮರಣೆಯನ್ನು ಬಿಡದಿರುವ 
ಆ ಗಜೇಂದ್ರನ ತಲೆಯನ್ನು ದೇವತೆಗಳು ಕಡಿದು 
ತೆಗೆದುಕೊಂಡು ಹೋಗಿ ಶಿವನ ಮುಂದೆ ಇಟ್ಟರು. 
ಶಿವನು ಆ ತಲೆಯನ್ನು ಬಾಲನ ಕಳೇಬರಕ್ಕೆ 
ಅಂಟಿಸಿದ ಕೂಡಲೇ ಪುತ್ರ ಗಣಪತಿ ಆನೆಯ 
ಮುಖದೊಂದಿಗೆ ನವೋತ್ಸಾಹದಿಂದ ಸೊಂಡಿಲಾಡಿ 
[ಸುತ್ತಾ ಎದ್ದುನಿಂತು ಎಲ್ಲರನ್ನೂ ನೋಡ ತಲೆ 


ಯಾಡಿಸಿದನು. “ ಬಂದೆನಲ್ಲಾ! ಇನ್ನೇಕೆ ದುಃಖಿಸುವೆ! 
ಅಮ್ಮಾ?” ಎಂದನು ಪಾರ್ವತಿಯನ್ನು ನೋಡಿ, 

” ನನ್ನ ಮುದ್ದು ಮಗನಿಗೆ ಆನೆಯ ಮುಖವೇ 
ನಿದು? ನೋಡಲಾರೆ !" ಎಂದು ಪಾರ್ವತಿ ದುಃಖ 
ದಿಂದ ಕಣ್ಣು ಮುಚ್ಚಿಕೊಂಡಳು. | 


ಆಗ ಗಜಮುಖನು ಕಿವಿಗಿಂಪಾದ ಮುದ್ದು 
ಮಾತುಗಳಿಂದ, "ಅಮ್ಮಾ, ಏಕೆ ಚಿಂತಿಸುವೆ? 
ನಡೆಯಬೇಕಾದುದೆಲ್ಲಾ ನಿರ್ವಿಘ್ನವಾಗಿಯೇ ನಡೆದಿದೆ. 
ಯಮ್ಮಾ? ಆ ದಿನ ಮದುವೆಯಾದ ಕೂಡಲೇ 
ನೀವಿಬ್ಬರೂ ಗೋಡೆಯ ಮೇಲೆ ಆನೆಗಳ ಚಿತ್ರವನ್ನು 
ನೋಡಿದಿರಿ. ಆಗ ಕಂಡು ಬಂದ ನನ್ನನ್ನು ಪುತ್ರ 


ವಾತ್ಸಲ್ಯದಿಂದ. ನೋಡಿದಿರಲ್ಲವೆ? ಅವನೇ 
ನಾನಲ್ಲವೇ? ವಿಘ್ನೇಶ್ವರ | ನನ್ನ ನೆನಪಿಲ್ಲವೇ 
ಅಮ್ಮಾ?” ಎಂದನು. 


ಪಾರ್ವತಿಯ ಮನೋನೇತ್ರಕ್ಕೆ ಆ ವಿಶೇಷವೆಲ್ಲಾ 
ಕಾಣಿಸಿತು, ಶಿವನಿಗೂ ಹಾಗೆಯೇ ವಿಘ್ನೇಶ್ವರನ 


ಚಂದಮಾಮ 


೫೩ 


ಜ್ಞಾಪಕ ಬುದಿತು. “ ವಿಘ್ನೇಶ್ವರಾ |! ನಮಗೆ ಪುತ್ರ 
ನಾಗಿ ಅವತರಿಸಿ ದವನು ನೀನೇ ಏನು? ಇದಕ್ಕಾಗಿಯೇ 
ನನ್ನನ್ನು ಹಾಗೆಲ್ಲಾ ತಡೆದು ಜಗಳಕ್ಕೆ ಕಾಲುಕೆದರಿ ನನಗೆ 
ಕೋಪ ಬರಿಸಿದೆಯಾ? ಈಗ ನನಗೆಲ್ಲಾ ಗೊತ್ತಾ 
ಗುತ್ತದೆ! ನನ್ನನ್ನೇ ಆಡಿಸಿ ಬಿಟ್ಟ ನಿನ್ನ ಲೀಲೆ 
ಅದ್ಭುತವಪ್ಪಾ ! ಅತ್ಯದ್ಭುತ!” ಎಂದನು ಶಿವ 
ಆನಂದಬಾಷ್ಪ ಉಮರಿಸುತ್ತ. 

* ಇಲ್ಲದಿದ್ದರೆ ಗಜಾಸುರನಿಗೆ ನೀನು ಕೊಟ್ಟ 
ವಾಗ್ದಾನವು ಹೇಗೆ ನೆರವೇರಿತು?” ಎಂದು 
ವಿಘ್ನೇಶ್ವರನು ನೆನಪು ಮಾಡಿದನು. 

"ಅಹಾ! ನೆನಪು ಮಾಡಿದೆ! ನಾನು ಗಜ 
ಚರ್ಮವನ್ನು ಕೂಡಾ ಧರಿಸಿಕೊಳ್ಳಬೇಕಾಗಿದೆ. ಆನೆಯ 


ಹೇಳಿ ಶಿವನು ಗಜ ಚರ್ಮವನ್ನು ತರಿಸಿ ಸೊಂಟಕ್ಕೆ 
ಬಿಗಿದುಕೊಂಡನು, 


೫೪ 


ಆಮೇಲೆ ಶಿವನು ವಿಘ್ನೇಶ್ವರನ ಮುಂದೆ ತಲೆವಾಗಿ. 
“ ವಿಘ್ನೇಶ್ವರಾ, ಎಲ್ಲರೂ ಕೂಡಿರುವ ಈ ಒಳ್ಳೆಯ 
ಸಮಯದಲ್ಲಿ ನಿನ್ನ ವಿಶ್ವರೂಪವನ್ನಿಷ್ಟು ತೋರಿಸು 
ನೋಡುತ್ತೇನೆ!” ಎಂದು ಅಪೇಕ್ಷಿಸಿದನು. 

ಆಗ ವಿಘ್ನೇಶ್ವರನು ಆಕಾಶದ ಕಡೆಗೆ ಬೆಳೆದು 
ಮಹಾರೂಪನಾಗಿ, ಐದು ತಲೆಗಳೊಂದಿಗೆ ಕಾಣ 
ತೊಡಗಿದನು. ಭೂಮಿ, ನೀರು, ಅಗ್ನಿ, ಗಾಳಿ, 
ಆಕಾಶವೆಂಬ ಪಂಚಭೂತಗಳ ಬಣ್ಣಗಳಾದ ಹಸುರು, 
ಮೇಘವರ್ಣ, ಕೆಂಪು, ಬಿಳುವು, ನೀಲ ಬಣ್ಣಗಳಿಂದ 
ಕಾಣುವ ಐದು ಗಜ ಮುಖಗಳು ಆ ವಿಶ್ವರೂಪದಲ್ಲಿ 
ಕಂಡು ಬಂದುವು. ಆ ತಲೆಗಳ ಮೇಲೆ ನಕ್ಷತ್ರಗಳು 
ಶಿರೋ ಪುಷ್ಪಗಳಾಗಿ ಹೊಳೆಯುತ್ತಿದ್ದುವು. 
ವಿಘ್ನೇಶ್ವರನ ದೊಡ್ಡದಾದ ಗುಂಡೋದರವು ಮಿರಿ 
ಮಿರಿ ಕಾಂತಿಯೊಂದಿಗೆ ಆಕಾಶದ ಹಾಗೆಯೇ ವಿಸ್ತಾರ 
ವಾಗಿ ಕಾಣುತ್ತಿತ್ತು. ಅವನಿಗಿರುವ ಅನೇಕ ಕೈಗಳಲ್ಲಿ 
ಅಂಕುಶ, ಕೊಡಲಿ, ಪಾಶ, ಕಲಶಗಳಲ್ಲದೆ ತ್ರಿಮೂರ್ತಿ 
ಗಳಿಗೆ ಸೇರಿದ ಶಂಖ ಚಕ್ರ ಗದಾಪದ್ಮಗಳೂ, 
ಡಮರುಕ, ತ್ರಿಶೂಲ ವಜ್ರಾಯುಧಗಳೂ, 
ಕಮಂಡಲು, ವೀಣೆ, ಖಡ್ಗಗಳೂ, ಈಟಿ, ಶಕ್ತಿ 
ದೊದಲಾದುವುಗಳೂ ಇದ್ದುವು. ತಲೆಯೆತ್ತಿ ಅವನ 
ಮಹಾರೂಪವನ್ನು .ನೋಡುತ್ತಿರುವವರೆಲ್ಲಾ, 
ಕಣ್ಣುಚ್ಚುವಂತಹ ಅವನ ತೇಜಸ್ಸಿನ ಕಾಂತಿಯನ್ನು 
ನೋಡಲು ಶಕ್ತಿ ಸಾಲದೆ ಕಲೆ ಬಗ್ಗಿಸಿಕೊಂಡರು. ಆಗ 
ಎಲ್ಲರ ಹೃದಯಗಳೂ ಹಗುರಾಗಿ ಮನಸ್ಸಿಗೆ ಹರ್ಷದ 
ಅನುಭವವಾಯಿತು, 

ಆನಂದದಿಂದ ಉತ್ಸಾಹಿತಳಾದ ಸರಸ್ವತಿ ವೀಣೆ 
ಯನ್ನೆತಿಕೊಂಡು ವಿಘ್ನೇಶ್ವರನಿಗೆ ' ಪ್ರಿಯವಾದ. 
ಹಂಸಧ್ವನಿ ರಾಗವನ್ನು ಮಾಂಟಿಸ ತೊಡಗಿದಳು. 
ಆರಾಗವು ಅಲೆಯಾಗಿ ಸಾಗುತ್ತಿರೆಲು, ಕೂಡಲೇ 
ನಾರದನು ತನ್ನ ತಂಬೂರಿಯಿಂದ ಮಧ್ಯೇ ಮಧ್ಯೇ 
ಮಾಯಾ ಮಾಳವ ಗೌಳ ರಾಗವನ್ನು ಜೋಡಿಸಿದನು , 


ಚಂದಮಾಮ 


[ ಮುಕ್ಕೋಟಿ ದೇವತೆಗಳು 
ಕೊಡು ತಲೆ ಬಗ್ಗಿಸಿ ಮಹಾ ಗಜ ಮುಖನಿಗೆ 
ನಮಸ್ಕಾರ ಮಾಡಿದರು. ಆಗೆ ಇಂದ್ರನ ಕಿವಿಗಳಲ್ಲಿ 
* ಆ ತಲೆಯ ಮುಂದೆ ನಿನ್ನ ತಲೆ ಬಾಗುವುದೇನೋ ' 
ಎಂದು ಕುಮಾರ ಗಜೇಂದ್ರನು ಹೇಳಿದ ಮಾತು 
ಗಿಂಗುರುಗುಟ್ಟಿತು. ಪುತ್ರ ಗಣಪತಿಗೆ ಅಂಟಿಸಿದ ತಲೆ 
ಕುಮಾರ ಗಚೇಂದ್ರನದೆಂದು ಇಂದ್ರನಿಗೆ ಗೊತ್ತಿತ್ತು. 
ಇಂದ್ರನು ಕಿವಿಗಳನ್ನು ಹಿಡಿದುಕೊಂಡು ಮೂರು 
ಸಾರಿ ಮುಂಡುಗಾಲೂರಿ ಮಣಿದು ಗಲ್ಲಬಡೆದು 
ಕೊಂಡು ಸಾಷ್ಟಾಂಗ ನಮಸ್ಕಾರಮಾಡಿ” ಗಚೇಂದ್ತಾ! 
ನೀನು ಮಹಾಜ್ಞಾನಿ, ನಾನು ಕೇವಲ ಅಜ್ಞಾನಿ, ನನ್ನ 
ಗರ್ವವನ್ನು ಕ್ಷಮಿಸು !" ಎಂದು ಮನಸ್ಸಿನೊಳಗೇ 
ಡ್‌್‌ 


ದೇವತೆಗಳೆಲ್ಲಾ ಇಂದ್ರನು ಮಾಡಿದ ರೀತಿ 
ಯಲ್ಲಿಯೇ ಮಹಾಗಣಪತಿಗೆ ನಮಸ್ಕಾರ ಮಾಡಿದರು. 
ಆಮೇಲೆ ವಿಶ್ವರೂಪ ತಳೆದ ವಿಫ್ನೇಶ್ವರನನ್ನು 
ನೋಡಿ ಶಿವನು, " ವಿಘ್ನೇಶ್ವರಾ, ನಿನ್ನ ಈ ರೂಪಕ್ಕೆ 
ಎಷ್ಟೋ ವಿಶೇಷಾರ್ಥೆಗಳಿರುವಂತೆ ನಮಗೆ 
ಕಾಣುತ್ತದೆ. ನಾವೆಲ್ಲಾ ಅದನ್ನು ಸ್ಪಷ್ಟವಾಗಿ 
ತಿಳಿದು ಕೊಳ್ಳ ಬೇಕೆಂಬ ಕುತೂಹಲದಲ್ಲಿದ್ದೇವೆ. 
ಹೇಳುವೆಯಾ?” ಎಂದನು. 

ಅದಕ್ಕೆ ವಿಘ್ನೇಶ್ವರನು '" ಮಹಾದೇವನಾದ 
ತಂದೆಯೇ! ಈ ವಿಶ್ವವು ಶಿವಭಕ್ತರ ಸಮ್ಮೇಳನ 
ವಾದುದು. ವಿಶ್ವದ ಜನನೀಜನಕರಾದ ಪಾರ್ವಶೀ 
ಶಿವರ ಪುತ್ರನಷ್ಟೇ ನಾನು, ನನ್ನ ವಿಶೇಷಗಳೆಲ್ಲವೂ 
ಅವರ ಮಹತ್ವದಿಂದ ಪ್ರಸಾದಿಸಲ್ಪಟ್ಟುವು. 
ಅಂಥವರಿಗೆ ಪ್ರಣಾಮ ಮಾಡುತ್ತೇನೆ” ಎಂದು 
ಕೈ ಜೋಡಿಸಿ ಸುಮ್ಮನಾದನು. ವಿಘ್ನೇಶ್ವರನ ವಿನಯ 
ವಿಧೇಯತೆಗಳಿಗೆ ಎಲ್ಲರೂ ಬೆರಗಾಗಿ ತಲೆದೂಗಿದರು, 

ಆಗ ಬ್ರಹ್ಮನು ಮುಂದೆ ಬಂದು. ಎಲ್ಲರನ್ನೂ 
ನೋಡಿ ಹೀಗೆಂದನು: " ಮತ್ತ್ಯಾವ 
ತಾರವನ್ನೆತ್ತಿ ಸೋಮಕಾಸುರನನ್ನು ಸಂಹರಿಸಿ ವೇದ 
ಗಳನ್ನು ' ಭದ್ರಪಡಿಸಿದನು. ಅಗ ವಿಫ್ಲೇಶ್ವರನು 
ತುಂಬಿದ ಚಂದ್ರನಂತೆ ಕಾಂತಿಬೀರುತ್ತ ನನ್ನ ಮುಂದೆ 
ಸಾಕ್ಷಾತ್ಯರಿಸಿ ಅವುಗಳನ್ನು ನನಗೆ ಒಪ್ಪಿಸಿದನು. 
ಆಗಷ್ಟೇ ನನಗೆ ಜ್ಞಾನಸಿದ್ಧಿಯುಂಟಾಯಿತು, 
ವಿಘ್ನೇಶ್ವರನನ್ನು ಕುರಿತು ಅನೇಕ ವಿಷಯಗಳನ್ನು 
ತಿಳಿದುಕೊಂಡೆನು. ಸಂಕಲ್ಪ ಸಿದ್ಧಿಗೆ ಮೂಲನಾದ 
ವಿಘ್ನೇಶ್ವರನನ್ನು ಧ್ಯಾನಿಸಿ ಸಕ್ರಮವಾಗಿ ಸೃಷ್ಟಿ 
ಕಾರ್ಯ ಸಾಧಿಸಲು ಸಾಧ್ಯವಾಯಿತು. 

“ ವಿಫ್ಲೇಶ್ವರನು ವಿರಾಟ್‌ ಸ್ವರೂಪನು. ಹೀಗೆ 
ವ್ಯಾಪಿಸಕೊಂಡಿರುವವನಾದುದನಿಂದಲೇ ವಿಷ್ಣು 
ವೆನಿಸಿಕೊಂಡಿದ್ದಾನೆ. ಶುಕ್ಲಾಂಬರಧರನಾದ ಈ ವಿಷ್ಣು 
ವನ್ನು ಧ್ಯಾನಿಸಿಯೇ ಯಾವ ಕಾರ್ಯವನ್ನಾದರೂ 


೫೬ 


ಚಂದಮಾಮ 


ರಷಾರಿಸದೇಕು. ಅಕಾಶ ಗಾಳಿ ಅಗ್ಗ ನೇರಾ 
ಮಣ್ಣು ಎಂಬ ಪಂಚ ಮಹಾಭೂತಗಣಗಳಿಗೆ 
ಅಧಿಪತಿಯಾದುದರಿಂದ ವಿಫ್ಲೇಶ್ವರನು ಮಹಾ 
ಗಣಾಧಿಪತಿಯಾಗಿದ್ದಾನೆ, ಲಕ್ಷ್ಮೀ ಸರಸ್ವತಿಯರ 


ನಿಲಯವಾಗಿ ಅವನ ಮಧ್ಯಭಾಗವಿರುತ್ತದೆ. 
ವಿಶ್ವರೂಪದಲ್ಲಿ ಕಾಣುವ . ವಿಘ್ನೇಶ್ವರನ: ಐದು 


“ಆನೆಯ ತಲೆ ಬಲಕ್ಕೂ ಮೇಧಸ್ಸಿಗೂ ಚಿಹ್ನೆ. 
ಲಂಬೋದರವಿದ್ದ ಮಾತ್ರಕ್ಕೆ ದೊಡ್ಡಸ್ತಿಕೆಬಾರದು, 
ಅದಕ್ಕೆ ತಕ್ಕ ಮೇಧಸ್ಸೂ ಇರಬೇಕೆಂಬುದನ್ನು ಆನೆಯ 
ತಲೆ ತಿಳಿಸುತ್ತದೆ. ಹೊಸವು ಪ್ರವೇಶಿಸುತ್ತಿರುವಾಗ, 
ಹಳೆಯವು. ಜೀರ್ಣವಾಗುತ್ತಿರುವಂತೆ, ಅನಂಶಾ 


“ ವಿಶ್ವಕ್ಕೆ ಅಧಿನೇತನಾಗಿ, ನಿಯಂತನಾಗಿ ಅಂಕುಶ 
ವನ್ನು ಧರಿಸಿಕೊಂಡಿದ್ದಾನೆ. ಬುದ್ಧಿ ಬಲಕ್ಕೆ ವಿಘ್ನೇಶ್ವರ 
ನೊಂದು ಗುರುತು. ಅತಿರೇಕವಾಗಿ 
ಹುಚ್ಚುಚ್ಚಾಗಿ ಪ್ರವರ್ತಿಸದಂತೆ, ಮಾವಟಿಗನು 
ಆನೆಯನ್ನು ನಡೆಸುವ ಹಾಗೆ" ವಿಘ್ನೇಶ್ವರನೂ 


ಚಂದಮಾಮ 


ತೆ f [pe 


ನಡೆಸುತ್ತಾನೆಂಬುದಕ್ಕೆ ಅಂಕುಶವು ಗುರುತಾಗಿದೆ. 
ಸರ್ವ ಸೃಷ್ಟಿಗಳೂ ತಮ್ಮ ತಮ್ಮ ಧರ್ಮಗಳಿಗೆ 
ಕಟ್ಟುಗೊಂಡಿರಬೇಕೆಂತಲೇ ಅವನ ಕೈಯಲ್ಲಿರುವ 
ಪಾಶವು ಸೂಚಿಸುತ್ತದೆ. ಪರಿಪೂರ್ಣತೆಯಿಂದ 
ತುಂಬಿದ ಕೊಡವಾಗಿ ತುಳುಕದಿರುವುದನ್ನು, ಅವನ 
ಕೈಯಲ್ಲಿರುವ ಕಲಶವು ತೋರಿಸುತ್ತದೆ, ವಿಘ್ನಗಳನ್ನು 
ತರಿದು ಹಾಕಲು ಪರಶುವನ್ನು ಧರಿಸಿದ್ದಾನೆ. ವಿಶ್ವವು 
ನಾದಾತ್ಮಕವಾದುದು. ಅನೇಕ ಓಂಕಾರ ರೋಂಕಾರ 
ಗಳನ್ನು ಧ್ವನಿಸುವ ವಿಶ್ವವೀಣೆಯನ್ನು ವಿಘ್ನೇಶ್ವರನು 
ಮಿಂಟುತ್ತಾನೆ. ಚರಾಚರವಾದ ಪ್ರಪಂಚದ ಜೀವ 
ಕೋಟಿಗಳ ಮೊರೆಗಳನ್ನು ಕೇಳಲಿಕ್ಕೇ ಅಷ್ಟು ದೊಡ್ಡ 
ಕಿವಿಗಳು. ಕಣ್ಣುಗಳು ಸಣ್ಣವಾದರೂ ಸೂಕ್ಷ್ಮದರ್ಶನ 
ಶಕ್ತಿಯುಳ್ಳ ನಿಶಿತದೃಷ್ಟಿಯುಳ್ಳವು. ಅಣುರೇಣು 
ತೃಣಕಾಷ್ಮ : ಸಹಿತವಾದ ಬ್ರಹ್ಮಾಂಡಗಳನ್ನೆಲ್ಲಾ 
ಪರಿಶೀಲಿಸುವ ದೃಷ್ಟಿಗಳು ಅವು, ತಿರುಗಿಕೊಂಡಿರುವ 
ವಕ್ರತುಂಡಗಳ ಮುಂದೆ ಯಾವ ವಿಘ್ನಗಳೂ ನಿಲ್ಲ 


೫೭ 


[ಲಾರವು. ಆ ಸೊಂಡಿಲು ಎಷ್ಟುದ್ದವಾದರೂ ಸಾಗಿ 
ಎಷ್ಟು ದೂರದಲ್ಲಿದ್ದುದನ್ನಾದರೂ ಹಿಡಿಯಬಲ್ಲುದು. 

“ ಇಷ್ಟೇ ಅಲ್ಲದೆ ಸಸ್ಯ ಸಮೃದ್ಧಿಗೂ ವಿಘ್ನೇಶ್ವರನು. 
ಅಧಿನಾಥನಾಗಿದ್ದಾನೆ. ಅವನು ಭೋಜನ ಪ್ರಿಯ 
ನಾದುದರಿಂದ ಪ್ರಪಂಚದ ಪ್ರಾಣಿಗಳೆಲ್ಲಾ ಹೊಟ್ಟೆಯ 
ಪಾಡಿಗೇ ಕಾರ್ಯವೆಸಗುವುದನ್ನು ನ್ಯಾಯವೆಂದು 
ಸೂಚಿಸುತ್ತಾನೆ. ಆಹಾರದಿಂದ ಖಂಡಪ್ಪಷ್ಟಿಯೂ, 
[ಅದರಿಂದ ಬುದ್ಧಿಗೆ ಬಲವೂ ಉಂಟಾಗುತ್ತದೆ. ಹಬ್ಬ 
ಹಾಡಿಗಳನ್ನು ಪ್ರೋತ್ಸಾಹಿಸುವವನು ಗಣಪತಿ. ಬಗೆ 
[ಬಗೆಯ ಭಕ್ಷ್ಮಭೋಜ್ಯಗಳು ಅವನಿಗೆ ಪ್ರಿಯವಾದುದ 
ರಿಂದ ಜನರಿಗೂ ಪ್ರಿಯವಾಗಿರುತ್ತವೆ. ಭಾದ್ರಪದ 
ಮಾಸದಲ್ಲಿ ಆನೆಯಂತಹ ಮೇಘಗಳು ಸೊಂಡಿಲು 
ಗಾತ್ರದ ವರ್ಷಧಾರೆಯನ್ನು ಸುರಿಸುತ್ತವೆ. ಮೇಘ 
ಗಣಗಳಿಗೂ ಗಣನಾಥನೇ ನಾಯಕ. ವಿಫ್ನೇಶ್ವರನು 
(ಅವತರಿಸಿದ ಈ ದಿನಗಳು ಭಾದ್ರಪದ ಮಾಸವೇ. 
ಭಾದ್ರಪದ ಶುಕ್ಲ ಚತುರ್ಥಿಯ ದಿನ ವಿಘ್ನೇಶ್ವರನನ್ನು 
'ಅರ್ಚಿಸಿದವರಿಗೆ ವಿಘ್ನಗಳನ್ನು ತೊಲಗಿಸಿಕೊಳ್ಳುವ 
ಬುದ್ಧಿ ಬಲವುಂಟಾಗಿ, .ಸಂಕಲ್ಪವು ಕಾರ್ಯರೂಪದಲ್ಲಿ 
ಸಿದ್ಧಿಸುತ್ತದೆ. 

“ತನ್ನ ದಂತದ ಕಂಠವನ್ನು ಎತ್ತದೆಯೇ 
ವಿಫ್ನೇಶ್ವರನು ಬರೆಯುವ ಮಹಾಭಾರತವು ಪಂಚಮ 
ವೇದವೆನಿಸಿ. ಅಕ್ಷರಸಿದ್ಧಿ ಹೊಂದಿ ಪ್ರಪಂಚದಲ್ಲಿ 


ಚಿರಸ್ಥಾಯಿಯಾಗಿ ನಿಲ್ಲುವಂತಾಗುತ್ತದೆ. ಹೀಗೆಲ್ಲಾ 
ಇರುವೆ ಈ ವಿಘ್ನರಾಜನ ಮಹಿಮೆಗಳನ್ನು ವರ್ಣಿಸಲು 
ನನ್ನ ನಾಲ್ಕು ಮುಖಗಳೂ ಸಾಲವು, ಯಾವ ಕಾರ್ಯ 
ವನ್ನಾದರೂ ಮಾಡುವುದಕ್ಕೆ ಮೊದಲು, ಈ 
ವಿಘ್ನೇಶ್ವರನನ್ನು ಧ್ಯಾನಿಸಿ ಪೂಜಿಸಿ ಮತ್ತೆ ಪ್ರಾರಂಭಿಸ 
ಬೇಕು. ಆಗ ಶುಭವಾಗುತ್ತದೆನ್ನು ವುದನ್ನು. ತನ್ನ 
ಅಭಯ ಮುದ್ರೆಯಿಂದ ಸೂಚಿಸುತ್ತಾನೆ. 
ಮಹಾ ಗಣಪತಿ ಎಲ್ಲರಿಗೂ ಪ್ರಥಮ 
ಆರಾಧ್ಯ ದೇವನಾಗಿದ್ದಾನೆ!” ಎಂದು ಬ್ರಹ್ಮನು 
ಹೇಳಿದನು. 

ಆಗ ಶಿವನು ಎಲ್ಲರನ್ನೂ ನೋಡಿ, "ಬ್ರಹ್ಮ 
ವಾಕ್ಯ ಕೇಳಿದಿರಷ್ಟೆ? ವಿಘ್ನೇಶ್ವರನೇ ಪ್ರಥಮ 
ಪೂಜ್ಯನಾಗಿರುವನು ! ನಿಜ!” ಎಂದನು. 

ಎಲ್ಲರೂ ನಿಜನಿಜವೆಂದು ತಲೆಯಾಡಿಸಿದರು, 
ನಾರದನು ಹಂಸಧ್ವನಿ ರಾಗವನ್ನು ಮೊಳಗಿಸುತ್ತಿರಲು, 
ಸರಸ್ವತಿ ಹಂಸಾನಂದಿ ರಾಗವನ್ನು ಹೊಂದಿಸಿದಳು, 
ಆ ಸಂರಂಭದಲ್ಲಿ ಪಾರ್ವತಿ ಮಹಾ ವಿಘ್ನೇಶ್ವರನ 
ಮುಂದೆ ನಮಸ್ಕರಿಸಲು ಬಾಗಿದಳು. ಆ ಕ್ಷಣದಲ್ಲಿ 
ವಿಶ್ವರಾಪನಾಗಿದ್ದ ಗಣಪತಿ ಒಮ್ಮೆಗೇ ಚಿಕ್ಕವನಾಗಿ 
“ಆಮ್ಮಾ ! ಬೇಡ !” ಎಂದು ಆವಳನ್ನು ತಡೆದು, 
ತಾಯಿಯ ಕಾಲುಗಳನ್ನು ಎರಡು ಕೈಗಳಿಂದಲೂ 
ತಬ್ಬಿಕೊಂಡನು, ಕುಬ್ಬ ವಿನಾಯಕ ! 


ಮುದ್ದು ಗಣಪತಿಯನ್ನು ನೋಡಿದ ಕೂಡಲೇ 
ಪಾರ್ವತಿಯ ಹೃದಯದಲ್ಲಿ ಪುತ್ರ ವಾತ್ಸಲ್ಯವು 
ಉಕ್ಕಿತು. ದುಃಖವೆಲ್ಲಾ ಹಾರಿಹೋಯಿತು. ಮಗುವಿನ 
ವೃಷ್ಟಿ ತೆಗೆದುನಿಟಿಕೆ. ಮುರಿದು, ಅವನ ಪುಟ್ಟ 
ಮೆತ್ತಗಿನ ಗಜಶಿರವನ್ನು ತಡವಿ ಆಘ್ರಾಣಿಸಿ, ಎತ್ತಿ. 
ಕೊಂಡು ಮುದ್ದಿಸಿದಳು. 

ಅದನ್ನು ನೋಡಿದ ಕೂಡಲೇ ಶಿವನಲ್ಲಿ ಪುತ್ರ 
ವಾತ್ಸಲ್ಯವು ತುಂಬಿ ಬಂತು. ಗಣೇಶನನ್ನು ಎತ್ತಿಕೊಳ್ಳ 
ಬೇಕೆನಿಸಿ ಕೈಗಳನ್ನು ಚಾಚಿದನು. ಕೂಡಲೇ ಗಣಪತಿ 
ಪಾರ್ವತಿಯ ಕೈಯಿಂದ ಜಾರಿ, ಶಿವನು ಮತ್ತೆ. 
ತನಗೇನು ಮಾಡುವನೋ ಎಂಬ ಭಯದಿಂದ 
ತಪ್ಪಡಿಗಳಿಡುತ್ತ ದೂರ ಓಡುವ ಬಾಲ ಗಣಪತಿಯ 
ಚೇಷ್ಟೆ ನೋಡಿ, ಎಲ್ಲರೂ ಗಲಗಲ ನಕ್ಕರು. 

ಶಿವನು ಓಡಿ ಅವನನ್ನು ಹಿಡಿದೆತ್ತಿ, "ಕಂದಾ. 
ವಿಘ್ನೇಶ್ವರಾ ! ನಿನ್ನನ್ನು ಮಗನಾಗಿ ಪಡೆದು `ನಾವು 
ಧನ್ಮರಾದೆವು ! ಚಿರಂಜೀವಿಯಾಗಿರು !" ಎಂದು 
ಬುದ್ಧಾಡಿದನು. ವಿಘ್ನೇಶ್ವರನು ಕೆಳಗೆ ಹಾರಿ, “ ಏನು 


ಮಾತು ಹೇಳಿದಿರಿ ಅಪ್ಪಾ ! ನಾನು ನಿಮ್ಮ ಮಗೆ. 


ಧನ್ಯನಾದವನು ನಾನು!” ಎಂದು ಹೇಳಿ, ಪಾರ್ವತಿಯ 
ಪಾದಗಳನ್ನು ಪುಟ್ಟ ಸೊಂಡಿಲಿನಿನಿದ ಮುಟ್ಟಿ ಕಣ್ಣಿ 
ಗೊತ್ತಿಕೊಂಡನು. ಆಮೇಲೆ ಗಣಪತಿ ವಿಷ್ಣುವಿನ 
ಮುಂದೆ ಹೋಗಿ ಅಡ್ಡಬಿದ್ದನು. 

ವಿಷ್ಣು ನಗುತ್ತ “ಬಾರೋ ನನ್ನ ಸೋದರ 
ಅಳಿಯನೇ !” ಎಂದು ಅವನನ್ನು ಎಬ್ಬಿಸಿ ಎಳೆದು 
ಕೊಂಡು "ಕಲ್ಯಾಣಮಸ್ತು " ಎಂದು ಆಶೀರ್ವಾದ 
ಮಾಡಿದನು. 

ಆಗ ವಿಷ್ಣುವಿನ ಕಾಂತಿಯೊಂದಿಗೆ ಎಫ್ಟೇಶ್ವರನು 
ನೀಲಾಕಾಶದ ರಂಗಿನಲ್ಲಿ" ದಿವ್ಯನಾಗಿ ಬೆಳಗಿದನು. 
ನೋಡುವವರೆ ಮನಸ್ಸಿಗೆ ವಿಷ್ಣು ಎಫ್ಲೇಶ್ವರರಲ್ಲಿ 
ಯಾವುದೋ ಹೋಲಿಕೆ ಇರುವಂತೆ ಕಾಣಿಸಿತು. 


ಅಲ್ಲಿಂದ ವಿನಾಯಕನು ಬ್ರಹ್ಮನಿಗೂ ನಮಸ್ಕಾರ 
ಮಾಡಿದನು. “ ಪ್ರಥಮ ಪೂಜಿತನಾಗಿರೋ ಬೊಜ್ಜು 


೫. ವಿಜಯ ವಿಘ್ನೇಶ್ವರ 


ಪಾರ್ವತೀ ಉಮೆಯಾಗಿ ಅವತರಿಸಿದವರು. ಅಂತಹ 
ನಾವು ಹೇಳುತ್ತೇವೆ: ಜಯಲಕ್ಷ್ಮಿ ಎಂಬ ಸಿದ್ಧಿಯೂ 
ವಿದ್ಯಾವತಿ ಎಂಬ ಬುದ್ಧಿಯೂ ಈ ವಿನಾಯಕನಿಗೆ 
ತಕ್ಕ ವಧುಗಳು. ಇನ್ನು ವಿಘ್ನೇಶ್ವರನ ಮದುವೆಯ 
ಸಂಭ್ರಮ ನೋಡಬೇಕು ನಾವು” ಎಂದರು. 

“ನಾನಂತೂ ಇವನು ಮದುವೆಯಾದರೂ 
ಇವನನ್ನು. ಸ್ಥಿರವಾಗಿ ಅಂಟಿಕೊಂಡಿದ್ದು ಲಕ್ಷ್ಮೀಕರ 
ವಿಘ್ನೇಶ್ವರನೆಂದು ಇವನಿಗೆ ಹೆಸರು ಬರಿಸುತ್ತೇನೆ. 
ಸಿದ್ಧಿ ಸ್ವರೂಪಿಣಿಯಾದ ಜಯಲಕ್ಷ್ಮಿ ನನ್ನ ಅಂಶ 
ದವಳೇ ಅದ್ದರಿಂದ ಇದಕ್ಕೆ ಆಕ್ಷೇಪಣೆ ಹೇಳಲಾರಳು " 
ಎಂದಳು ಲಕ್ಷ್ಮಿ. 

“ನಾನೂ ವಿಘ್ನೇಶ್ವರನನ್ನು ಬಿಡಲಾರೆ. ಜ್ಞಾನ 
ಪ್ರದಾತನಾಗುವಂತೆ. ವಿಜ್ಞಾನದಾಯಕನಾಗುವಂತೆ 
ನಾನೂ ಇವನೊಂದಿಗಿರುತ್ತೇನೆ. ಮಕ್ಕಳಿಗೆ ಅಕ್ಷರಾ 
ಭ್ಯಾಸಕ್ಕೆ ಮೊದಲು ಮಕ್ಕಳಿಂದ ಅರಸಿನ ಮುದ್ದೆಯ 
ಎಫ್ಟೇಶ್ವರನಿಗೆ ಪೂಜೆ ಮಾಡಿಸಿ, ವಿಘ್ನೇಶ್ವರನ 
ಪರಿಪೂರ್ಣ ಸ್ವರೂಪ ಸಂಕೇತವಾದ ಓಂ ಶ್ರೀ ಸುತ್ತಿಸಿ 
ಇವನಿಗೆ ನಮಸ್ಕರಿಸುವಂತೆ ನನ್ನ ಅಂಶದವಳಾದ 

ಆಮೇಲೆ ವಿಫ್ಲೇಶ್ವರನು ಲಕ್ಷ್ಮಿಗೂ ಸರಸ್ವತಿಗೂ ವಿದ್ಯಾವತಿ ಬುದ್ಧಿರೂಪಿಣಿಯಾಗಿ ಇವನ ನಾಯಕಿ 
ನಮಸ್ಕಾರ ಮಾಡಿದನು. ಅವರಿಬ್ಬರೂ ಕೂಡಿಯೇ ಯಾಗಿದ್ದು ಮಾಡಿಸುತ್ತಾಳೆ ” ಎಂದಳು ಸರಸ್ವತಿ. 
ಅವನನ್ನು ಎತ್ತಿಕೊಂಡು ಅವನ ಆನೆಗಲ್ಲಗಳಿಗೆ ಆಗ ವಿಫ್ನೇಶ್ವರನು ಚಿಂತೆಯ ಮುಖ ಮಾಡಿ 
ಮುದ್ದಿಟ್ಟು, "ನಾವು ಈ ವಿಘ್ನೇಶ್ವರನ ಎರಡು ಕೊಂಡು ಎಲ್ಲರನ್ನೂ ನೋಡಿ. “ನೋಡಿದಿರಾ. 
ಬದಿಗಳಲ್ಲಿಯೂ ಅತ್ತೆ ಸೊಸೇ ಕಚ್ಚಾಟ ಮರೆತು. ದೊಡ್ಡವರ ರೀತಿ ಹೇಗಿದೆಯೆಂದು? ಮದುವೆ 
ಹೀಗೇ ಸ್ನೇಹದಲ್ಲಿರುತ್ತೇವೆ” ಎಂದು ಹೇಳಿ ಮಾಡಿಕೊಂಡು ಅವರು ಪಡುವ ಕಷ್ಟಾಪಸ್ಥೆಗಳ 
ಪಾರ್ವತಿಯನ್ನು ನೋಡಿ “ ಏನಮ್ಮಾ ಪಾರ್ವತೀ ! ನ್ನೆಲ್ಲಾ ಮಕ್ಕಳು ಕೂಡಾ ಪಡಬೇಕೆಂದು ಮದುವೆ 
ನಾವು ಮೂವರೂ ಒಂದೇ ಮೂರಮ್ಮಗಳ ಮಾಡುವ ಅವಸರ ತೋರಿಸುತ್ತಾರೆಯೇ ಹೊರತು 
ಒಡೆಹುಟ್ಟುಗಳೆಂದು ಮಹಾಜ್ಞಾನಿಯಾದ ಈ ಪುತ್ರ ಹಾಯಾಗಿರಲು ಬಿಡುವವರಲ್ಲ. ಅದರಲ್ಲೂ 
ಗಣಪತಿ ವಿವರಿಸಿ ಹೇಳಿಯೇ ಇದ್ದಾನೆ. ಆಮೇಲೆ ಅಮ್ಮಂದಿರಿಗೆ ಹೆಚ್ಚು ಅವಸರ! ಸಂಭ್ರಮ 
ನಾವು ಬಿಡಿಬಿಡಿಯಾಗಿ ಮತ್ತೆ ಕ್ಷೀರಸಾಗರದಿಂದ' ಎಂದನು. 
ಲಕ್ಷ್ಮಿಯಾಗಿ, ಬ್ರಹ್ಮನ ನಾಲಗೆಯಿಂದ ಸರಸ್ವತೀ ಆಗ ವಿಷ್ಣು, * ಹಾಗಲ್ಲವೋ ಕಂದಾ, ಅಣಿಮಾದಿ 
ವಾಣಿಯಾಗಿ, ಮೊದಲು ದಕ್ಷಪುತ್ರಿಯಾಗಿದ್ದು ಆಮೇಲೆ ಸಿದ್ಧಿಗಳಿಗೂ. ಅಷ್ಟೈಶ್ವಯಗಳಿಗೂ ಮೂಲವಾಗಿ 


೫೨ ಚಂದಮಾಮ 


ರಾರಾ” 


ಖಂಡಿತ ! ನೆನಪಿಟ್ಟುಕೋ” ಎಂದನು. 
“ ಹಾಗಿದ್ದರೆ ವಿಘ್ನೇಶ್ವರನ ವಿವಾಹಕ್ಕೆ. ವಿಘ್ನದ 


“ ಸಾವಿರ ವಿಘ್ನಗಳು ಬಂದರೂ ವಿಘ್ನೇಶ್ವರನ 
ವಿವಾಹ ತಪ್ಪದು 1” ಎಂದು ಬ್ರಹ್ಮನು ಹೇಳುತ್ತಲೇ, 


ದರಿಂದ ಪುರುಷೋತ್ತಮರಾದ ಆದಿ ದೇವತೆಗಳಿನಿಸಿದ 
ಪ್ರಮುಖರೆಲ್ಲಾ ಮದುವೆ ಮಾಡಿಕೊಂಡು ಸೃಷ್ಟಿ 
ಸ್ಥಿತಿಲ್ದಯಗಳೆಂಬ ಉದ್ಯೋಗದಲ್ಲಿ ನಿರತರಾಗಿದ್ದಾರೆ. 
ಉದ್ಯೋಗಿಗಳಿಗೆ ನವಚೇತನ ಬರಬೇಕಾದರೆ 


ಚಂದಮಾಮ 


ತಪ್ಪಿಸಿಕೊಳ್ಳಬೇಕೆಂದರೆ, ನೀನೂ ನಾನೂ ಯಾವ 
ಮೂಲೆಯವರೋ!” ಎಂದನು. 

ವಿಫ್ನೇಶ್ವರನು ನಕ್ಕು, “ಓಹ್ಹೊ | ನಿನಗೂ 
ಮದುವೇ ಹುಚ್ಚು ತಗಲಿದ ಹಾಗಿದೆ! ಸ್ವಯಂವರಕ್ಕೆ 
ಕೂಡಾ ಹೊರಡುವ ಉತ್ಸಾಹದಲ್ಲಿರುವಿಯೆಂದು 
ಕಾಣುತ್ತದಲ್ಲ!” ಎಂದನು. 

* ತ್ರಿಕಾಲವೇದಿ ನಾನೇ ಅಂದುಕೊಂಡರೆ, ನೀನು 


ಗಳೂ ನಿನ್ನ ಕೈಯಲ್ಲೇ ಇವೆ. ನಿನ್ನನ್ನು ಮರೆತ 
ಎಂತಹ ಉದ್ದಂಡ ಜ್ಯೋತಿಷ್ಯನ ಪಾಂಡಿತ್ಕವೂ ಫಲಿಸ 
ಲಾರದು. ನಾವಿಬ್ಬರೂ ಮೇಲ್ತರಗತಿಯ ವಾಚಾಳಿ 
ಗಳಾಧೆವು. ಹೀಗೆ ಮಾತಿಗಿಳಿದರೆ ಅನಂತಕಾಲವೂ 
ನಮಗೆ ಸಾಲದು. ನೀನಂತೂ ಪೂರ್ಣ ಜ್ಞಾನಿ. 
ನಮ್ಮಂತಹ ಅರ್ಧ ಜ್ಞಾನಿಗಳು ಎಂತಹ ಹುಚ್ಚಿನಲ್ಲಿ 


ಬಿದ್ದರೂ ನಿನ್ನಂಥವರು ತಾಮರೆ ಎಲೆಯ ನೀರ 
ಬಿಂದುವಿನ ಹಾಗೆ ಯಾವುದಕ್ಕೂ ಅಂಟುವವರಲ್ಲ. 
ನೀನು ಮಾಯೆಗೆ ಅತೀತನಾಗಿರುವುದರಿಂದ ನಾನೂ 


ನಿನ್ನನ್ನು ಬಾಯಿ ತುಂಬ ಹರಸಿಬಿಡುತ್ತೇನೆ. ಅಪ್ಪಣೆ 
ಕೊಡು ! ಶ್ರೀರಸ್ತು, ಶುಭಮಸ್ತು, ಶೀಘ್ರಕಲ್ಯಾಣ 
ಸಿದ್ಧಿರಸ್ತು ” ಎಂದು ಹೇಳಿ ನಾರದನು ತನ್ನ ಮಹತೀ 
ವೀಣೆಯ ಮೇಲೆ ಕಲ್ಮಾಣೀ ರಾಗವನ್ನು ಪ್ರಾರಂಭಿಸಿ, 
ಸೋಮರಾಗವನ್ನು ಹಿಡಿದು, ಸೌರಾಷ್ಟ್ರ ರಾಗದಿಂದ 
ಮಂಗಳ ಗೀತವನ್ನು ಹಾಡುತ್ತಾ ಹೊರಟು 
ಹೋದನು. 

ಆಮೇಲೆ ದೇವತೆಗಳೆಲ್ಲಾ ಸಂತೋಷದಿಂದ 
ಅವರವರಸ್ಥಳಕ್ಕೆ ಹೊರಟು ಹೋದರು. ವಿಘ್ನೇಶ್ವರ 
ನನ್ನೂ ಪಾರ್ವತಿಯನ್ನೂ ಕರೆದುಕೊಂಡು ಶಿವನು 
ತನ್ನ ಕೈಲಾಸ ಭವನದೂಳಗೆ ಹೋದನು. ನಾರದನು 
ನೇರಾಗಿ ವಜ್ರದಂತನ ಬಳಿಗೆ ಹೋಗಿ,” ನಾರಾಯಣ" 
ಎಂದು ಧ್ವನಿಯೆಬ್ಬಿಸಿದನು. 


ಹೊವನ 


ಈ ಮೊದಲು ಪುತ್ರಗಣಪಶಿ ಇಷಾ 
ಮೂಷಿಕ ರೂಪದ ಬಾಲವನ್ನು ಹಿಡಿದು ಬೀಸಿ 
ಬಿಸುಟಾಗ, ತನ್ನ ಮನೆಯ ಮುಂದೆ ಬಿದ್ದವನ ಮೈ 
ನೋವುಗಳು ಇನ್ನೂ ಪೂರ್ತಿ ಗುಣವಾಗಿದ್ದಿಲ್ಲ. ಅವನ 
ಪತ್ನಿ ಧವಳೆ ಗಂಡನ ಪರಿಚರ್ಯೆ ಮಾಡಿಕೊಂಡಿದ್ದಳು. 
ಒಮ್ಮೆಗೇ ಬಂದ ನಾರದನನ್ನು ನೋಡಿ ಇವನೇನು 
ತಂಟೆತರುವನೋ ಎಂದು ಅವಳಿಗೆ ಭಯವಾಯಿತು. 
ನಾರದನನ್ನು ನೋಡಿದ ಕೂಡಲೇ, ಮಾತಾಡದೆ. 
ಎದ್ದು ಒಳಗೆ ಹೋಗಿಬಿಟ್ಟಳು. ತ್‌ 

ನಾರದನು ಮೂಷಿಕಾಸುರನಾದ ವಜ್ರದಂತ 
ನೊಂದಿಗೆ, “ ಹೊಸ ಸುದ್ದಿ ಗೊತ್ತಿದೆಯೇ? ನಿನ್ನನ್ನು 
ಪರಾಭವಿಸಿದ ಗಣಪತಿ ಈಗ ವಿಫ್ನೇಶ್ವರನಾಗಿ 
ಅಭಿವೃದ್ಧಿಗೆ: ಬರಲು ತೊಡಗಿದ್ದಾನೆ. ಯೋಚನೆ 
ಮಾಡು” ಎಂದು ಸುಮ್ಮನಾದನು. 

ನಾರದನ ಮಾತು ಅವನ ಪರಾಭವಾಗ್ತಿಗೆ ತುಪ್ಪ 
ವಾಯಿತು. ಅವನು ಕೋಪಗೊಂಡರೂ ಭಯ 
ಬೆರೆತ -ಮುಖದಿಂದ, "ನನ್ನನ್ನು ಏನು ಮಾಡಲು 
ಹೇಳುವೆ ನಾರದಾ? ಮರೆಮಾಜದೆ ಹೇಳು” 
ಎಂದು ಕೇಳಿದನು. 

” ವರದಾತದೇವ ಬ್ರಹ್ಮನಿದ್ದಾನೆ. ವಜ್ರವನ್ನು 
ವಜ್ರದಿಂದಲೇ ಕೊಯ್ಯಬೇಕು. ಪ್ರತೀಕಾರ ಸಾಧಿಸ | 
ದಿದ್ದರೆ ನೀನು ಮುಖವೆತ್ತಿ ತಿರುಗುವ ಬಗೆ ಹೇಗೆ? 
ಗಣಪತಿ ಈಗ ವಿಘ್ನೇಶ್ವರ ನಾಮಧಾರಿಯಾದ ಗಜ 
ಮುಖನೆಂಬುದನ್ನು ಮರೆಯಬೇಡ! ಸೂಚಿಸುವು 
ದಷ್ಟೇ ನನ್ನ ಕೆಲಸ" ಎಂದು ಹೇಳಿ ಅಲ್ಲಿಂದ 
ಹೊರಟು ಹೋದನು ನಾರದ. 

ಮಹಾಶ್ವೇತೆ. ಎಂಬ ನಾಮಾಂತರವುಳ್ಳ ಧವಳ 
ಗಂಡನಿಗೆ ಎಷ್ಟು 'ಬುದ್ಧಿ, ಹೇಳಿದರೂ ಕೇಳದೆ 
ವಜ್ರದಂತನು. “ ನೋಡು ಮಹಾಶ್ವೇತಾ! ಗಂಡು 
ಗಲಿಯಾದವನು ಸೋಲಿನ ಅವಮಾನವನ್ನು ತಾಳಿ 
ಕೊಳ್ಳಲಾರನು. ಅದಕ್ಕಿಂತ ಸಾವೇ ಮೇಲು. ನಿನ್ನ 
ಸ 


೫೪ 


ಚಂದಮಾಮ 


ಮಾಂಗಲ್ಯ ಪ್ರಭಾವದಿಂದ ನನಗಂತೂ ಸಾವಿನ 
ಭಯವಿಲ್ಲ. ಪ್ರತೀಕಾರವಾದರೂ ಮಾಡಿ ಮನಸ್ಸಿಗೆ 


“ ಎಫೆಕ್ಕೆ ರೂಪವನ್ನು ಕಲ್ಪಿಸಿ ನನ್ನ ಆಜ್ಞಾನು 
ವರ್ತಿಯಾಗಿರುವಂತೆ ಮಾಡು” ಎಂದು ಮೂಷಿಕಾ 


ಸುರನು ವರ ಕೇಳಿದನು. 

ಬ್ರಹ್ಮನು ವಿಘ್ನವನ್ನು ಆವಾಹನೆ ಮಾಡಿ 
ಪ್ರತ್ಯಕ್ಷಪಡಿಸಿ ವಚ್ರದಂತನ ಮುಂದೆ: ನಿಲ್ಲಿಸಿದನು. 
ಆದರೆ ವಜ್ರದಂತನ್ನ'ಕಣ್ಣಿಗೆ ಯಾವುದೂ ಕಾಣಲಿಲ್ಲ. 
ಆಗ ಬ್ರಹ್ಮನು ಅವನಗೆ ಸೂಕ್ಷ್ಮದರ್ಶನ ದೃಷ್ಟಿಯನ್ನು 
ಕೊಟ್ಟನು. ಆ ವಿಘ್ಯವು ಸಾಧಾರಣ ಕಣ್ಣಿಗೆ ಕಾಣದಂತೆ 


ಕರ್ರಗಿನ ಸೂಕ್ಷ್ಮಕ್ರಿಮಿಯ ರೂಪದಲ್ಲಿತ್ತು. 

ಆ ಕ್ರಿಮಿಯನ್ನು ನೋಡಿ ಮೂಷಿಕಾಸುರನು 
ಆಶ್ಚರ್ಯನಡುತ್ತ, “ಇದೇನಿದು? ಇಷ್ಟು ಸಣ್ಣ 
ಅಣು ಕ್ರೆಮಿಯನ್ನು ನಾನೇನು ಮಾಡಲಿ?" ಎಂದನು. 

ಬ್ರಹ್ಮನು ನಗೆಯಾಡಿ, “ ವಿಘ್ಯವೆಂದರೆ ಮಹಾ 
ಭೂತದ ಹಾಗೆ ಇರುತ್ತದೆಂದುಕೊಂಡೆಯೇನು ? 
ಅಸಲು ವಿಘ್ಯವೆಂದರೆ ಬೀಜರೂಪದಲ್ಲಿರುವ 
ಸೂಕ್ಷ್ಮಾಣುವೇ. ಸೂಕ್ಷ್ಮ ಕ್ರಿಮಿಗಳಿಂದ ಭಯಂಕರ 
ವ್ಯಾಧಿಗಳು ವ್ಯಾಪಿಸುವ ಹಾಗೆ ಅನರ್ಥದಾಯಕ 
ವಾದ ವಿಘ್ನ ಕಾರಣವು. ಎಷ್ಟೇ ಚಿಕ್ಕದಾದರೂ 
ಎಂತಹ ಭೀಷಣಾಕೃತಿಯನ್ನಾದರೂ ಧರಿಸಿ ಅನರ್ಥ 
ವನ್ನುಂಟುಮಾಡುವುದೇ ಅದರ ಕೆಲಸ. ನೀನು 
ಕೇಳಿದ ವರವನ್ನೇ ಕೊಟ್ಟಿದ್ದೇನೆ. ಏನು ಮಾಡುವಿಯೋ 
ಮಾಡಿಕೋ” ಎಂದು ಹೇಳಿ ಅಂತರ್ಧಾನನಾದನು. 

ಆಮೇಲೆ ಮೂಷಿಕಾಸುರನು ವಿಘ್ನೇಶ್ವರನ 


ನೋಡಿ "ಎಲೋ ವಿಘ್ನ ಕೀಟಕಾ! ನೀನು 
ಗಜಾಸುರನ ರೂಪದಲ್ಲಿ ಹೋಗಿ ಕೈಲಾಸದಲ್ಲಿರುವ| 
ವಿಫ್ಲೇಶ್ವರನನ್ನು ನಾಶಮಾಡಿ ಬಾ” ಎಂದು ಆಜ್ಞೆ 
ಮಾಡಿದನು. 

ಕೂಡಲೇ ವಿಫ್ನಕೀಟವು ಕಪ್ಪಾದ ದೊಡ್ಡ 
ಶರೀರವಾಗಿ ಮಾರ್ಪಟ್ಟಿತು. ದಪ್ಪ ಕಾಲುಗಳಿಂದ, 
ಚಿಕ್ಕ ತಲೆಯಿಂದ ಬೆಂಕಿಯ ಕಿಡಿಗಳಂತಹ ಕಣ್ಣು 
ಗಳಿಂದ ಕದಲ್ಲುವ ಗುಡ್ಡದಂತೆ ಭಯಂಕರವಾಗಿತ್ತು| 
ಆ ಗಜಾಸುರನ ರೂಪ. ಆನೆಯ ಸೊಂಡಿಲಿನಂತಿತ್ತು| 


ರಾಕ್ಷಸನು ಕತ್ತಿ 
ಹಾರಿ ಹೊರಟು ಹೋದನು. 

ಕೈಲಾಸದಲ್ಲಿ ವಿಘ್ನೇಶ್ವರನು ತಂದೆ ತಾಯಿಯರ 
ಪ್ರೀತಿಯ ಮಗನಾಗಿ ಬೆಳೆದು, ಆಮೇಲೆ ತಂದೆ 
ತಾಯಿಯರ ಅನುಮತಿಯಿಂದ. ತಾನು ಹುಟ್ಟಿದ 
ವಿಶ್ವಕರ್ಮ ನಿರ್ಮಿಸಿದ ಭವನಕ್ಕೆ ಹೋದನು) 


ಆಗ ಅವನ ಇದಿರಾಗಿ ಮನ್ಮಥನು ತನ್ನಕಡೆಗೇ ಬರುವು 
ದನ್ನು ನೋಡಿದನು. ಅವನೀಗ ಆನಂಗನಾಗಿಲ್ಲ. 

ವಿಘ್ನೇಶ್ವರನು ಆಶ್ಚರ್ಯದಿಂದ, " ಇದೇನಯ್ಯಾ? 
ಅನಂಗನಾಗಿ ಕಣ್ಣಿಗೆ ಕಾಣದ ನೀನು ಹೀಗೆ ಕಾಣುವಿ 
ಯಜ್ಞಾ? ಏನು ವಿಶೇಷ? ನನ್ನ ಮೇಲೆ ನಿನ್ನ ಬಿಲ್ಲು 
ಎದೆ ತೋರಿಸಿ ಬಿಡಬೇಡ ಸದ್ಯ ! ಇನ್ನೂ ಹುಡುಗ 
ನಾನು!” ಎಂದನು. 


ಮನ್ಮಥನು. ವಿನಯದಿಂದ ತಲೆ ತಗ್ಗಿಸಿ 
* ಗಜೇಂದ್ರಾನನಾ! ನೀನು ನನ್ನ ಬಾಣಗಳಿಗೆ ಅತೀತ 
ನಾದವನು. ನಾನು ಮನಸ್ಸು ಬಂದರೆ ಕಾಣ 
ಬೇಕಾದವರಿಗೆ ಕಾಣುವೆನೆಂದು ಶಿವನೇ ವರ 
ಕೊಟ್ಟದ್ದಾನಷ್ಟೆ? ನಮ್ಮಿಬ್ಬರೊಳಗೆ ಒಂದು ಹೋಲಿಕೆ 
ಇರುವುದರಿಂದಲೇ ನಿನಗೆ' ಕಾಣಿಸುತ್ತಿದ್ದೇನೆ ' ಅಷ್ಟೇ. 
ಹೇಳುತ್ತೇನೆ ಕೇಳು, ನೀನು ನಂದಿ ವಾಹನನಾದ 
ಹರನ ಮಗನಾದರೆ ನಾನು ಪಕ್ಷೀಂದ್ರನನ್ನೇರುವ 
ಹರಿಯ ಕುಮಾರ. ನನ್ನನ್ನು ಶಿವನು ದಹಿಸಿ 


ಬದುಕಿಸಿದ್ದಾನೆ. ನಿನ್ನನ್ನು ಸಹಾ ಕಡಿದು ಬದುಕಿ 
ದ್ದಾನೆ. ನನ್ನ ವಾಹನವು ಗಿಳಿಯಾದರೆ ನಿನ್ನ 
ವಾಹನವು ಇಲಿ. ಮನಸ್ಸನ್ನು ಚಲಿಸುವಂತಹ 
ಹೂವಿನ ಬಾಣಗಳು ನನ್ನವಾದರೆ, ಮನಸ್ಸನ್ನು 
ನಿಗ್ರಹಿಸುವ ಪಾಶಾಂಕುಶಿಗಳು ನಿನ್ನ ಆಯುಧಗಳು. 
ಇನ್ನು ನಿನಗೆ ತಮ್ಮನು ಹುಟ್ಟಬೇಕಲ್ಲವೇ? 
ಪಾರ್ವತೀ ಪರಮೇಶ್ವರರ ಪರಸ್ಪರ ಅನುರಾಗದ 
ತೇಜಸ್ನೇ ನಿನ್ನ ತಮ್ಮನಾಗಿ ಕುಮಾರಸ್ವಾಮಿಯಾಗಿ 
ಅವತರಿಸಬೇಕು. ಆಮೇಲೆ ಎಲ್ಲರೂ ಕಾಯುತ್ತಿರುವ 
ತಾರಕಾಸುರನ ಸಂಹಾರವಾಗಬೇಕು. ಅದಕ್ಕಾಗಿ 
ತಾನೇ ದೇವತೆಗಳು ನಾನು ಬೂದಿಯಾಗುವ| 
ಹಾಗೆ ಮಾಡಿದರು? ಉಳಿದಿರುವ ಆ ಕೆಲಸ] 
ಮುಗಿಸಲಿಕ್ಕಾಗಿಯೇ ಕೈಲಾಸಕ್ಕೆ ಬಂದೆನು. ಮೊದಲು 
ನಿನ್ನ ಪೂಜೆಯಾಗಬೇಕಷ್ಟೆ? ಅನುಮತಿ ಕೊಡು 
ವಿಫ್ಲೇಶಾ” ಎಂದನು ಮನ್ಮಥ. 

ವಿಘ್ನೇಶ್ವರನು “ ಹೌದೌದು. ನಾನು ಕೂಡಾ| 
ಅದಕ್ಕಾಗಿಯೇ ಹೊರಟಿದ್ದೇನೆ. ನಿನ್ನ ಕೆಲಸ 
ನಿರ್ವಿಘ್ನವಾಗಿ ನೆರವೇರುತ್ತದೆ. ಜಯವಾಗಲಿ!” 
ಎಂದನು. 

ಮನ್ಮಥನು ಅದೃಶ್ಯನಾಗಿ ಪಾರ್ವತೀ ಪರಮೇಶ್ವರ 
ರಿರುವ ಕೈಲಾಸ ಮಂಟಪದೊಳಗೆ ಸೇರಿಕೊಂಡನು. | 

ವಿಘ್ನೇಶ್ವರನು ತನ್ನ ವಿಶ್ವಕರ್ಮ ನಿರ್ಮಿತವಾದ! 
ಭವನದೊಳಗೆ ಹೋಗಿ ಸಿಂಹದ್ವಾರದ ಪಕ್ಕದಲ್ಲಿರುವ 
ಚಂದ್ರಶಿಲಾ ವೇದಿಕೆಯ ಮೇಲೆ ಚೆಂದಾಗಿ ಕುಳಿತು, 
ಪರಿಸರದಲ್ಲಿರುವ ಪ್ರಕೃತಿ ಸೌಂದರ್ಯವನ್ನು ಆನಂದ 
ದಿಂದ ನೋಡತೊಡಗಿದನು. ಮಿರಿಮಿರಿ ಹೊಳೆ. 
ಯುವ ಹಿಮಗಿರಿಯ ಶಿಖರಗಳಲ್ಲಿ ಸಂಧ್ಯಾಕಾಂತಿ 
ಥಳಥಳಿಸುತ್ತಿದ್ದಿತು. ಹಿಮಾಲಯದ ಜಲಪಾತಗಳು 
ಮಂದ್ರ ಗಂಭೀರವಾಗಿ ಸರಿಗಮಗಳಂತೆ ಧ್ವನಿಸು 
ತ್ತಿದ್ದುವು. ಅಂತಹ ಪ್ರಶಾಂತ ಸಮಯದಲ್ಲಿ ಇದ್ದಕ್ಕಿದ್ದ 
* ಹಾಗೆ ವಿಘ್ನೇಶ್ವರನೆಂಬವನು ಎಲ್ಲಿದ್ದಾನೆ?” ದ 


೫೬ 


ಚಂದಮಾಮ 


ಭೀಕರ ಗರ್ಜನೆ ದಿಕ್ಕುಗಳು ಮಾರ್ಮೊಳಗುವಂತೆ 
ಆಕಾಶದ ಕಡೆಯಿಂದ ಕೇಳಿಸಿತು, 

ಮಹಾ ಗಜಾಸುರನ ರೂಪದಲ್ಲಿರುವ ವಿಘ್ನನು 
ವಿಘ್ನೇಶ್ವರನ ಮುಂದೆ ಧುತ್ತೆಂದು , ಧುಮುಕಿ 
ನಿಂತನು. ಅವನ ಹೆಚ್ಜೆಗಳಿಂದ ನೆಲವೇ ಕಂಪಿಸಿತು. 
ಗಜಾಸುರನು ವಿಘ್ನೇಶ್ವರನನ್ನು ನೋಡಿ, ” ಇಲ್ಲೆಲ್ಲೋ 
ವಿಘ್ನೇಶ್ವರನಿದ್ದಾನಂತೆ? ನೀನೇನಾ? ನೋಡಿದರೆ 
ಹಾಗೇ ಕಾಣುವಿ ! ನಾನು ಗಜಕಾಯನಾದ ವಿಘ್ನ! 


ವಿಘ್ನನು. ಬ್ರಹ್ಮನಿಂದ ಸೃಷ್ಟಿಯಾದವನು. ಅವನು 
ಕೊಟ್ಟ ವರದ ಉಪಯೋಗದಂತೆ ಮಹಾ ಗಜಾಸುರನ 
ರೂಪದಲ್ಲಿ ಬಂದೆ. ತಕ್ಕ ಫಲ ಸಿಕ್ಕಿತು!” ಎಂದು 
ವಿಘ್ನನು ಕಿರುಚಿದನು. 

“ ನಾನು ವಿಫ್ನ ವಿನಾಶಕನು. ' ಅದಲ್ಲದೆ ಈಗ 
ಗಜಾ 


ಮಾಡದೆ ಉಳಿಗಾಲವಿಲ್ಲ. ನಿನ್ನ 
ನನಗೆ ಮೋಸಪಡಿಸುವವರನ್ನಷ್ಟೇ ಪೀಡಿಸುತ್ತವೆ, 
ನೀನು ಕಾಳೀಯ ನಾಗನಾಗಿ ಕಾಳೀಯ ಮಡುವಿನಲ್ಲಿ 
ಅಡಗಿಕೊಂಡಿರು. ಬಾಲಕೃಷ್ಣನು ನಿನ್ನನ್ನು ಇನ್ನೂ 
ಮರ್ದಿಸುತ್ತಾನೆ. ಅವನ ಪಾದಗಳು ನಿನ್ನ ತಲೆಗಳ 
ಮೇಲೆ ಬಿದ್ದು ನಿನ್ನ ಪಾಪಪರಿಹಾರವಾಗ ಬೇಕಷ್ಟೇ. 
ಆಮೇಲೆ ಸರ್ಪ ಜಾತಿಗಳ ಹೆಡೆಗಳಲ್ಲಿ ವಿಷ್ಣುಪಾದ 
ಮುದ್ರೆಗಳು ಉಂಟಾಗಿ ಅವುಗಳಿಗೊಂದು ನೆನಪೂ 
ಆಗಬೇಕು. ಅಲಂಕಾರವೂ ಆಗಬೇಕು. ನಡೆ!” ಎಂದು 
ಹೇಳಿ ವಿಘ್ನನನ್ನು ಭಿನ್ನಾಭಿನ್ನಮಾಡಿ ಓಡಿಸಿದನು. 
ಆ ವಿಫ್ಲರೇಣುಗಳು ಎಲ್ಲೆಲ್ಲೂ ವ್ಯಾಪಿಸಿ ಅದೃಶ್ಯ 
ವಾದುವು. ಅಸಲು ವಿಘ್ನನು ಅಣುರೂಪದಲ್ಲೇ 
ಉಳಿದನು. ಈ ಅದ್ಭುತ ದರ್ಶನದಿಂದ 
ದೇವಶೆಗಳು ಜಯಜಯವೆನ್ನುತ್ತ, ವಿಘ್ನೇಶ್ವರನ 
ಮೇಲೆ ಪುಷ್ಟವೃಷ್ಟಿಗರೆದರು. 


ಅದ್ಭುತವಾದ ವಿಘ್ನೇಶ್ವರಾವತಾರದ ಆನಂದ 
ಸಂಭ್ರಮದಲ್ಲಿದ್ದ 'ತ್ರಿಮೂರ್ತ್ಮಾದಿ ದೇವತೆಗಳಿಗೆ. 
ಒಂದು ಆಕಾಶವಾಣಿ ಕೇಳಿಸತೊಡಗಿತು : 

“ಓ! ವಿಘ್ನೇಶ್ವರಾ! ಈಗ ನಿನ್ನಿಂದಾದ 
ಗಜಾಸುರ ಸಂಹಾರದ ಸ್ಮಾರಕವಾಗಿ ನವರಾತ್ರಿ 
ಉತ್ಸವಗಳು ಗಣಪತಿ ಪೂಜೆಯಿಂದ ಪ್ರಾರಂಭ 
ವಾಗಲಿ.” 

ಈ ದಿವ್ಯಾಶಯದ ವಾಣಿಯನ್ನು ಕೇಳಿ ಎಲ್ಲರೂ 
“ಹಾಗೇ ಆಗಲಿ! ಹಾಗೇ ಆಗಲಿ |” ಎನ್ನುತ್ತಾ 
ಮಾರ್ದನಿ ಕೊಟ್ಟು ತಲೆದೂಗಿದರು. 
ವಿಘ್ನೇಶ್ವರನನ್ನು ನೋಡಿ, * ಪಾರ್ವತೀ 
ನಂದನಾ! ಸೋದರಳಿಯನೆಂದು ಹೇಳಿ ನನಗೆ 
ಇನ್ನೊಂದು ಕೆಲಸ ಕಲ್ಪಿಸಿದೆಯಲ್ಲಾ | ' ಚೆನ್ನಾಗಿದೆ. 
ಧವರಿಸೆ !" ಎಂದನು. 


ವಿಷ್ಣು 


ಕಾಲನೇಮಿಯಾದ ಕಂಸನನ್ನು, 
ಗಂಡಾಂತರ ರೂಪದಲ್ಲಿ ಕೊಲ್ಬಲಿರುವೆಯಪ್ಟೆ ? 


ಇಂತಹ ಸಂಬಂಧ ವರಿಸೆಗಳೆಲ್ಲ ನೀನು ಕಲಿಸಿದ 
ವಿದ್ಯೆ ತಾನೇ ನೀರಜಾಕ್ಷಾ? ” ಎಂದನು ವಿಘ್ನೇಶ್ವರ. 

“ನಿನ್ನ ಪರಶುವಿನ ಮುಂದೆ ನನ್ನ ಚಕ್ರಾಯುಧ 
ಹೇಗೆ ನಿಂತೀತು? ಕೊಡಲಿಯ ಸಾಧನೆ 
ನೋಡುವಾಗ ತುಂಬಾ ಮುದ್ದಾಗಿ ಕಾಣುವೆಯೋ 


ನಿನ್ನ 


ನನ್ನಪ್ಪ!” ಎಂದನು ವಿಷ್ಣು. 


“ಓಹೋ | ಪರಶುರಾಮಾವತಾರದಲ್ಲಿ 
ಕೊಡಲಿ ಬೇಕೆಂದು ಸೂಚಿಸುವೆಯಾ? ಅಗತ್ಯವಾಗಿ 
ಕೊಡುತ್ತೇನೆ. ಅದರಿಂದ ಗರ್ವಾಂಧರಾದ ಕ್ಷತ್ರಿಯರ 
ನೈಲ್ಲ ಕಡಿದೆಸೆಯುವೆಯಂತೆ ” ಎಂದನು ವಿಘ್ನೇಶ್ವರ. 

“ಇರಲಿ! ಕುಳ್ಳನಾದರೂ ಮಹಾದಾತ. 
ಗುಜ್ಜಾರಿ ರೂಪದ ನೀನು ಗಜ ವಿಭ್ನಾಸುರನ 
ಮೇಲೆ ಏರಿ ಮರ್ದಿಸುವಾಗ, ನಿನ್ನ ಗುಡುಗುಡು 
ನಡಿಗೆಯೂ ಕುಣಿತವೂ ನನಗೆ ತುಂಬಾ ಹಿಡಿಸಿತು !" 
ಎಂದನು. ವಿಷ್ಣು. 

“ಓಹೊ ! ಆ ರೂಪವೂ ನಿನಗೆ ಬೇಕನ್ನು. 


ವಾಮನನಾಗಿ ಬಲಿ ಚಕ್ರವರ್ತಿಯನ್ನು 


ನನ್ನ 


} 


೬. ಅಗ್ರಜ ವಿಘ್ನೇಶ್ವರ 


KE 


ನಾಂದಿ ಮಾಡಿಸುತ್ತೇನೆ. ತೃಪ್ತಿಯಾಯಿಶಷ್ಟೇ 

ವಿಷ್ಣುಮೂರ್ತಿ? “ ಎಂದನು ವಿಘ್ನೇಶ್ವರ. 
ವಿಘ್ನೇಶ್ವರನ ಮಾತಿನಿಂದ ವಿ 

ಆನಂದಕ್ಕೆ ಮೇರೆಯೇ ಇಲ್ಲ. ಆಗ ಅಪ್ಪಣೆ ಕೇಳಲು 


ಷ್ಣುವಿಗಾದ 


|| ಸಮಯ ಹೊಂಚಿಕೊಂಡಿದ್ದ ಪರಮಾಣು ರೂಪದ 


| ಪಾತಾಳಕ್ಕೆ. ತುಳಿದೊತ್ತಲು 
ತೆಗೆದುಕೋ 1" ಎಂದನು ವಿಘ್ನೇಶ್ವರ. 
“ನಿನ್ನ ಬುದ್ಧಿ ಕೂಡಾ ಏನು ವಿಶೇಷ! ಎಷ್ಟು 


ಆ ರೂಪವನ್ನೇ 


ದೊಡ್ಡದು! ಅದು ನನ್ನನ್ನು ತುಂಬಾ ಆಕರ್ಷಣೆ 
ಮಾಡಿಕೊಂಡಿದೆ. ಅದಕ್ಕೇನು ಮಾಡಲಿ?" ಎಂದು 
ವಿಷ್ಣು ಪ್ರಶ್ನಿಸಿದನು. 

“ಅದಕ್ಕೂ ಕಾಲ ಬರುತ್ತದೆ. ಯಾವ ಯುಗಕ್ಕೆ 
ಅಗತ್ಯವಾದ ಧರ್ಮವನ್ನು ಆ ಯುಗದಲ್ಲಿ ಸ್ವಾಪಿಸು 
ವುದು ತಾನೇ ನಿನ್ನ ಅವತಾರಗಳಿಗೆ ಮೂಲ 
ಕಾರಣ? ಮಾನವ ಸಮಾಜವೆಲ್ಲಾ ಹಿಂಸೆಯಿಂದಲೂ 
ಮೂಢಾಚಾರಗಳಿಂದಲೂ ಹಾಳಾಗಿ ಹೋಗುವ 
ದಿನಗಳೂ ಮುಂದೆ ಬರಲಿವೆಯಷ್ಟೆ? ಆಗ ನೀನು 
ಬುದ್ಧನಾಗಿ ಮಾನವರಿಗೆ ಧರ್ಮಸಂಸ್ಥಾಪನೆಯ 
ನಿಜವಾದ ಅರ್ಥವನ್ನು ಬೋಧಿಸುವಿಯಂತೆ. 
ಮಾಯಾದೇವಿಯ ಸ್ವಪ್ನದಲ್ಲಿ ನನ್ನ ಬಿಳಿಯಾನೆಯ 

ರೂಪವು ಗರ್ಭದೊಳಗೆ ಪ್ರವೇಶಿಸಿ ನಿನ್ನ ಬುದ್ಧತ್ವಕ್ಕೆ 


ಇಟ 


ವಿಘ್ನವು ವಿಘ್ನೇಶ್ವರನ ಮುಂದೆ ಬಂಡು ವಿನಯ 
ದಿಂದ ಕೈ ಜೋಡಿಸಿ. 
ನಿನ್ನ ಅಡಿಯ 
ಅಪ್ಪಣೆ ಕೊಡು, 
ಹೊರಟುಹೋಗಿ, ಕಾಳಿಂದೀ ಮಡುವನ್ನು 
ಕಾಳೀಯನ ರೂಪದಲ್ಲಿ ಅಡಗಿಕೊಂಡಿತು. 

ಮೂಷಿಕಾಸುರನು ಮೂಷಿಕ ರೂಪದಲ್ಲಿ ಬಂದು 
ಅಡಗಿ ಕುಳಿತು, ವಿಘ್ನಕ್ಕೆ ಬಂದ ಗತಿಯನ್ನು 
ಅಆಲೋಚಸುತ್ತ ಒಮ್ಮೆಲೇ ನಿಜರೂಪವನ್ನು ತಾಳಿ, 
ವಿಘ್ನೇಶ್ವರನ ಮುಂದೆ ನಿಂತು ಕರ್ಕಶವಾಗಿ 
ಸಿಂಹನಾದ ಮಾಡಿದನು. 

ಏಫ್ನೇಶ್ವರನು ಬಲಿಷ್ಠವಾದ 
ನೋಡಿ ಸೊಂಡಿಲಾಡಿಸುತ್ತ ಸಂತೃಪ್ತನಾಗಿ ನಿಂತಿರಲು, 
ಮೂಷಿಕಾಸುರನು ಗಣೇಶನನ್ನು ಸ್ವಲ್ಪವೂ ಲಕ್ಷ್ಮ 
ಮಾಡದೆ ವಿಷಮವಾಗಿ ನಗುತ್ತ 
ನಿನ್ನ ಅಡಿಯಾಳಾಗಿ ಹೋಯಿ: 
ನಾನು ನಿನ್ನ ಜನ್ಮವಿರೋಧಿ. ಆನೆಗೆ ಸಿಂ; 
ವೆಂಬ ಮಾತು ನಿನಗೆ ಗೊತ್ತಿರಬೇಕು. 


“ ವಿಘ್ನರಾಜಾ, ಎಂದೆಂದೂ 


ನಾನು 


ಆವನ ಶರೀರವನ್ನು 


ಸಿಂಹವಾಗಿ ನಿನ್ನ ಕುಂಭಸ್ವಳವನ್ನೇ ಸೀಳುತ್ತೆ: 
ಎಂದು ಸಿನಿಡವಾಗಿ ಮಾರ್ಪಟ್ಟು ಗರ್ಜಿಸಿದನು. 
ಕೂಡಲೇ ವಿಘ್ನೇಶ್ವರನು ಸಿಂಹಕ್ಕೆ ಕೈ ಮುಗಿದು, 
*ಓ ಮಹಾ ಸಿಂಹಾ! ನೀನು ಜಗಜ್ಜನನಿಯ ದಿವ್ಯ 
ವಾಹನ | 


ಗೌರವಿಸಬೇಕಾದುದು 


೫೨ 


ಗ 


ಮರುಕ್ಷಣದಲ್ಲಿ ಸಿಂಹದ ಇದಿರಿನಲ್ಲಿ ಶಿವನ 
ಶರಭಾವತಾರವು ಫೀಂಕಾರ ಗರ್ಜನೆ ಮಾಡುತ್ತ 
ನಿಂತಿತು. ಶರಭಕ್ಕೆ ಸಿಂಹದ ಶರೀರವೂ, ಕೇಸರಗಳೂ. 
ನಖದಂಷ್ಟಗಳೂ ಇದ್ದುವು. ಆನೆಯ ಸೊಂಡಿಲೂ 
ದಂತಗಳೂ ಭಯಂಕರವಾಗಿದ್ದುವು. 
ಮಹಾ ಸರ್ಪದಂತಹ ಬಾಲದ ಕೊನೆಯಲ್ಲಿ ಜ್ವಾಲೆ 
ಗಳನ್ನು ಕಕ್ಕುವ ಮಕರದ ಮುಖ! ಶರಭದ 
ಅಗ್ನಿ: ಶಿಖಗಳಂತೆ ಹಾರಾಡುತ್ತಿದ್ದುವು. 
ಬಾಯಿಯಿಂದ ಗುಪ್ಪೆ ಗುಪ್ಪಾಗಿ ಬಿಸಿಬಿಸೀ ಹೊಗೆ 
ಬರುತ್ತಿದ್ದಿತು. ಆ ಶರಭವು ಸೊಂಡಿಲಿನಿಂದ ಸಿಂಹದ 
ಮುಖವು ಬಾತು ಹೋಗುವ ಹಾಗೆ ಒಂದೇಟು 
ಕೊಟ್ಟಿತು. ಸಿಂಹವು ಬಾಲ ಮುಮಡಿ ಓಡುವಾಗ 
ಶರಭಾವತಾರವು ಮಾಯವಾಯಿತು. 
ವಿಘ್ನೇಶ್ವರನು ಸೊಂಡಿಲನ್ನು ಒಂದು ಯೋಜನ 
ದೂರಕ್ಕೆ ಸಾಗಿಸಿ ಸಿಂಹದ ಸೊಂಟ ಹಿಡಿದು ಸುತ್ತಿ 
ಎತ್ತಿದನು. ಸಿಂಹವು ಕರ್ಕಶವಾಗಿ ಕಿರಿಚುತ್ತಿರಲು, 


ಜೂಲು 


ಅದೇ ಸಮಯದಲ್ಲಿ ಆಕಾಶ ಗಮನ ಮೂಡುತ್ತಿದ್ದ 
ನಾರದನು "ಸಾ' ಎಂದು ದೀರ್ಥವಾಗಿ ರಾಗವನ್ನು 
ಹೊರಡಿಸಿ, ಹಾಗೆಯೇ `` ಸಾಮಜವರ ವದನಾ” 


ಎಂದು ಹಿಂದೋಳ ಹಿಡಿದು 
ಹಾಡ ತೊಡಗಿದನು. 

ದೇವತೆಗಳು ಆಕಾಶದಲ್ಲಿ ಗುಂಪುಗೂಡಿ ವಿನಾಯಕ 
ನೋಡುತ್ತಿದ್ದರು. ವಿಷ್ಣು. ವಿನಾಯಕನನ್ನು 
ಪ್ರಶಂಸಿಸುತ್ತ, “ವಿಜಯ ವಿಫ್ಲೇಶ್ವರಾ! ನೀನು 
ಹಿಡಿದ ಈ ಸಿಂಹವನ್ನು ನನಗೆ ಕೊಡು. ಬೆಳೆಯಿಸು 
ತ್ತೇನೆ. ಕೊಡಲಾರೆಯಾ? ”' ಎಂದನು. ' 

ವಿಘ್ನೇಶ್ವರನು ನಗುತ್ತ." ಬೆಳೆಯಿಸುವೆನೆಂದು 
ಹೇಳಿ, ಇದರ ತಲೆಯನ್ನೂ ಉಗುರುಗಳನ್ನೂ 
ತೆಗೆದುಕೊಂಡು ನರಸಿಂಹಾವತಾರ ಎತ್ತಿ ಹಿರಣ್ಯ 
ಕಶಿಪುವನ್ನು ಸೀಳಿಬಿಡುವ ಆಲೋಚನೆಯೊ? 
ಅದೇನೂ ಸಾಧ್ಯವಿಲ್ಲ. ಈ ಮೃಗರಾಜನ ಆಗತ್ಯ 


ರಾಗವನ್ನು 


ನನ್ನು 


ನನಗೇ ಬೇಕಾಗಿದೆ. ನಿನ್ನ ನರಸಿಂಹಾವತಾರವನ್ನು 
ನೀನೇ ನೋಡಿಕೋ. ಸುಮ್ಮನೆ ನಾನು ಮುಟ್ಟಿದ್ದ 
ಕೈಲ್ಲಾ ಕಣ್ಣು ಹಾಕಬೇಡ" ಎಂದನು. 
ವಿಘ್ನೇಶ್ವರನ ಸೊಂಡಿಲು ಮೂಷಿಕಾಸುರ 
ಸಿಂಹವನ್ನೆತ್ತಿಕೊಂಡು: ಸಾಗಿ ಸಾಗಿ ಮಹಾಶ್ವೇತೆಯ 
ಮುಂದೆ ಸಿಂಹವನ್ನು ಹಾಕಿ 
ಹೋಯಿತು. ಅಷ್ಟಾದರೂ ಮೂಷಿಕಾಸುರನಾದ 
ವಜ್ರದಂತನ ಗರ್ವ ಆಡಗಲಿಲ್ಲ. ಅವನು ಸಿಂಹ 
ರೂಪ ಬಿಟ್ಟು ನಿಜರೂಪದಲ್ಲಿ ನಿಂತು ಮತ್ತೆ 
ವಿಫ್ಲೇಶ್ವರನ ಮೇಲೆ ಢೀಕೊಡಲು ಓಡತೊಡಗಿದನು. 
ಮಹಾಶ್ವೇತೆ ಬೇರೆ ಉಪಾಯಗಾಣದೆ 
ದೇವೀ ಪ್ರಾರ್ಥಿಸತೊಡಗಿದಳು. ದೇವಿ 
ಆವಳ ಮುಂದೆ ಪ್ರತ್ಯಕ್ಷಳಾಗಿ, “ ಹೆದರಬೇಡ. ನಿನ್ನ 
ಗಂಡನು ಪೂರ್ತಿ ಗರ್ವವನ್ನು ಬಿಟ್ಟು, ವಿಘ್ನೇಶ್ವರ 
ನಿಗೆ ಮೂಷಿಕ ರೂಪದ ವಾಹನವಾಗುವು 
ನೀನು ಕೂಡ ಶ್ವೇತಛತ್ರವಾಗಿ ವಿಘ್ನೇಶ್ವರನ 


ಮಾಯವಾಗಿ. 


ಸೇವೆಯಲ್ಲಿ ಚಿರಂಜೀವಿಯಾಗಿರುವಿ " ಎಂದು ಹೇಳಿ 
ಸಂತೋಷಪಡಿಸಿ ಅಂತರ್ಧಾನಳಾದಳು. 
ವಜ್ರದಂತನು ಕಾಮರೂಪಿಯಾದುದರಿಂದ 


ಈಸಾರಿ ಆನೆಗಳನ್ನು ಎತ್ತಿಕೊಂಡು ಹೋಗು 
ವಂತಹ ಗಂಡಭೇರುಂಡ ಪಕ್ಷಿಯ ರೂಪದಲ್ಲಿ 
ಬರುತ್ತ ದಾರಿಯಲ್ಲಿ ಕಂಡೆ ಎರಡು ಆನೆ 
ಗಳನ್ನು ಒಂದೊಂದು ಕಾಲಿನ ' ಬೆರಳುಗಳಲ್ಲಿ ಹಿಡಿದು 
ಹಾರತೊಡಗಿದನು. ಆಗ ಅವನ ರೆಕ್ಕೆಗಳಿಂದೆದ್ದ ಬಿರು 
ಗಾಳಿಯ ವೇಗಕ್ಕೆ, ಸಣ್ಣ ಹದ್ದಿನ ರೂಪದಲ್ಲಿ ಮರದ 
ಮೇಲೆ ಕುಳಿತು ಹರಿಯನ್ನು ಧ್ಯಾನಿಸುತ್ತಿದ್ದ ಗರುತ್ಮಂತ 
ನಿಗೆ ಧ್ಯಾನ ಭಂಗವಾಯಿತು. ಕೂಡಲೇ ಕೋಪಗೊಂಡ 
ಗರುತ್ಮಂತನು ಗಂಡಭೇರುಂಡವನ್ನು ಕೊಕ್ಕಿನಿಂದ ತಿವಿ 
ಯಲು ಆ ತಿವಿತದಿಂದ ನಿರ್ವಿಣ್ಣನಾದ ವಜ್ರದಂತನು 
ನಿಜರೂಪದಿಂದ ನೆಲಕ್ಕೆ ಬಿದ್ದನು. ' 

* ಇದಕ್ಕಿಂತಲೂ... ಮೇಲಾದ ತಿವಿತದ ತಿಂಡಿ 
ಕೈಲಾಸದಲ್ಲಿ ಕಾದಿದೆ. ಹೋಗತ್ತ 1". ಎಂದು 
ಹ... 


ಗರುತ್ಮಂತನು ವಜ್ರದಂತನನ್ನು ಜಾಡಿಸಿ ಒದ್ದು, 
ತನ್ನ ಪಾಡಿಗೆ ಹಾರಿಹೋದನು. 

ಮೂಷಿಕಾಸುರನು ವಿಘ್ನೇಶ್ವರನ ಬಳಿಗೆ ಹೋಗಿ, 
ನಿನಗೂ ದೊಡ್ಡದೊಡ್ಡ ದಂತಗಳಿವೆ. ಕಡಲೇ 
ಉಸುಳಿಯನ್ನು ತಿನ್ನುವುದಕ್ಕೆ ಹೊರತು ಮತ್ತಾವು 
ದಕ್ಕೂಉಪಯೋಗವಿಲ್ಲ. ನನ್ನ ದಂತಗಳಿಂದ ಕೈಲಾಸ 
ವನ್ನು ಪುಡಿ ಮಾಡುತ್ತೇನೆ. ಪ್ರತ್ಯಕ್ಷ 
ಪ್ರತಾಪ ತೋರಿಸು |” ಎಂ! 

ವಿನಾಯಕನು ನಾಲ್ಕು ದಿಕ್ಕುಗಳನ್ನೂ ನೋಡುತ್ತ 
ತನ್ನೊಳಗೆ ತಾನೇ ಗೊಣಗುಟ್ಟುವವನಂತೆ, 
“ ಹೌದೌದು. ಯಾವುದಕ್ಕೂ ಉಪಯೋಗವಿಲ್ಲದ 
ಈ ದಂತಗಳಿಂದ ಏನು ಪ್ರಯೋಜನ?” ಎನ್ನುತ್ತ 
ಒಂದು ದಂತವನ್ನು ಪಟ್ಟಕ್ಕನೆ ಮುರಿದು ಎತ್ತಿ 
ಆಕಾಶದಲ್ಲಿ ಬಿಸುಟನು. 

ಆ ದಂತವು ಗಾಳಿಯಲ್ಲಿ ಇಂದ್ರಜಾಲ ಪ್ರದರ್ಶಕ 
ವಾಗಿ, ಮೇಲೆ ಕೆಳಗೆ ಹಾರುತ್ತ, ವಜ್ರದಂತನನ್ನು 
ಚುಚ್ಚುತ್ತ ತಿವಿಯುತ್ತ ಆಟ ತೋರಿಸಲು 
ತೊಡಗಿತು. ಅವನ ಶರೀರದಿಂದ ರಕ್ತವು ಧಾರೆ 
ಧಾರೆಯಾಗಿ ಇಳಿಯಲು ತೊಡಗಿತು. ಮಹಾಶ್ವೇತೆ 
ಅದನ್ನು ನೋಡಲಾಗದೆ ಮೂರ್ಛೆ ಶೋಗಿಬಿದ್ದಳು. 
ವಜ್ರದಂತನು ಚಿಕ್ಕ ಇಲಿಯಾಗಿ ಬದಲಾಯಿಸಿ 
ತುರ್ರನೆ ಓಡುತ್ತ ಕಲ್ಲುಗಳ ನಡುವೆ ಬಿಲ ಮಾಡಿ 
ಕೊಂಡು ಒಳಗೆ ತೂರಿದನು 
ಮುರಿದುಕೊಂಡ ವಿಘ್ನೇಶ್ವರನು ಏಕದಂತನೆನೆಸಿ; 

ಆ ದಂತದ ತುಂಡು ಅಷ್ಟಕ್ಕೆ ಬಿಡಲಿಲ್ಲ. ಬಿಲ 
ದೊಳಗೆ ತೂರಿ ಇಲಿಯನ್ನು ತಿವಿದುಕೊಂಡೇ, ಇಲಿ 
ಮುಂದೆ ಮುಂದೆ ಹೋದ ಹಾಗೆ ದಂತದ ತುಂಡೂ 
ಹೋಯಿತು. ಇಲಿಯ ಬಾಲದ ರಕ್ತ 
ಧಾರೆಯ ಗೆರೆ ಹೋಗುತ್ತಿತ್ತು. ಇಲಿ' ಸುರಂಗ 
ತೋಡುತ್ತಾ ಪಾತಾಳದ ವರೆಗೂ ಹೋಯಿತು. 
ಪಾತಾಳದಿಂದ ಭೂಮಿಯ ಮೇಲೆ 


ಸಾಧ್ಯವಿದ್ದರೆ 


ದಂತವನ್ನು 


ಹಿಂದೆ 


೫೪ 


ಚಂದಮಾಮ 


ಓಡುತ್ತಾ ಲೋಕವನ್ನೆಲ್ಲಾ ಪ್ರದಕ್ಷಿಣೆ ಮಾಡಿ ಕಡೆಗೆ 
ವಿಘ್ನೇಶ್ವರನ ಪಾದಗಳ ಬಳಿ ಬಿದ್ದುರುಳುತ್ತ. 
“ನನಗೆ ಸಾವು ಬರುವುದಿಲ್ಲ. ನಿನ್ನ ದಂತಪು 


ನನ್ನನ್ನು ಬಿಡದೆ ಚುಚ್ಚುತ್ತಾ ಇದೆ. ಈ ಕಾಟ 
ತಾಳಲಾರೆ! ಕಾಪಾಡು ದೇವಾ!" ಎಂದು 


ಪೂರ್ತಿ ಗರ್ವವಳಿದು ಮೊರೆಯಿಡುವ ಮೂಷಿಕಾ 
ಸುರನ. ಮೇಲೆ ವಿಫ್ಲೇಶ್ವರನಿಗೆ ಕರುಣೆ 
ಯುಂಟಾಯಿತು. ಕೂಡಲೇ ದಂತದ ತುಂಡು ಅವನ 
ಅಭಯಹಸ್ತವನ್ನು ಅಲಂಕರಿಸಿತು, 

ವಿಫ್ಲೇಶ್ವರನು ಇಲಿಯನ್ನು ನೋಡಿ. “ ಎಲೋ 
ಮೂಷಿಕಾ ! ಸಣ್ಣ ಇಲಿಯಾಗಿದ್ದರೂ ಮಹಾ ಬಲಿಷ್ಠ 
ನಾಗಿರುವಿ. ವಿಷ್ಣು ಕೂರ್ಮಾವಶಾರದಿಂದ ಮಂದರ 
ಪರ್ವತವನ್ನೂ, ಆದಿವರಾಹಾವ ತಾರದಿಂದ ಭೂಮಿ 
ಯನ್ನೂ ಎತ್ತಿದ್ದಾನೆ.' ನೀನು ಅವನಿಗಿಂತ ಹೆಚ್ಚಿನ 
ಬಲಿಷ್ಠನು. ತಕ್ಕ ವಾಹನವಿಲ್ಲದೆ ಈ ಲಂಬೋದರ 


ವನ್ನು ಹೊತ್ತುಕೊಂಡು ನಡೆಯಲಾಗದೆ ಕಪ್ಪ 
ಪಡತ್ತಿದ್ದೇನೆ. ನಿನ್ನಂತಹ...” ಎಂದು ಮುಂದೆ 


ಹೇಳಲು ಸಂದೇಹಪಟ್ಟನು. 
ವಿಘ್ನೇಶ್ವರನ ಸ್ತುತಿ ಪಾಠದಿಂದ ಮೂಷಿಕಾ 


ಸುರನು ತುಂಬಾ ಉಬ್ಬಿ,” ಸ್ವಾಮಿ, ನಿನ್ನ ದಂತವು. 
ನನ್ನೊಳಗೆ ದ್ವ ಅಜ್ಞಾನವನ್ನು ಚುಚ್ಚಿ ಚುಚ್ಚಿ 
ಕಿತ್ತು ಹೊರಗೆ ಹಾಕಿ ಜ್ಞಾನವನ್ನು ತುಂಬಿತು. 
ನನಗೆ ಚಿಕಿತ್ಸೆ ಮಾಡಿತು. ನಾನು ನಿನ್ನ ವಾಹನ 

ವೆಂದೇ ಭಾವಿಸು 

; ಗಿಯೂ 
ಬೆಳೆಯಬಲ್ಲೆ” ಎಂದು ಆನೆಯಷ್ಟು ದೊಡ್ಡ 


ಇಲಿಯಾಗಿ ಬೆಳೆದು ನಿಂತನು. 

ವಿಘ್ನೇಶ್ವರನು ಅದರ ಮೇಲೆ ಕಾಲುಗಳನ್ನು 
ಏರಿಸಿ ಕುಳಿತುಕೊಳ್ಳಲು ನೋಡುವಾಗ ಮಹಾ 
ಮೂಪಿಕವು ಕೀಚುಕೀಚು ಅನ್ನುತ್ತ ಸಣ್ಣ ಇಲಿಯಾಗಿ 


ಜ್‌ ವಿಘ್ನೇಶ್ವರನು "ಅಪ್ಪಾ ಮೂಷಿಕಾ, 


ನೀನು ಸಣ್ಣ ಇಲಿಯಾಗಿದ್ದರೇನೇ ನನ್ನನ್ನು ಸುನಾಯಾಸ 
ವಾಗಿ ಹೊರಬಲ್ಲೆ. ನನ್ನ ಆಕಾರಕ್ಕೆ ಸಣ್ಣ ಇಲಿಯ 
ವಾಹನವೇ ಎಲ್ಲಾ ವಿಧದಲ್ಲಿಯೂ ತಕ್ಕುದಾಗಿದೆ.” 


ಎಂದನು. ಮೂಸಿಕಾಸುರನು 
ರೂಪದಲ್ಲೇ ವಿಘ್ನೇಶ್ವರನ 
ಸರಸರನೆ ಸುತ್ತಲೂ ತಿರುಗುತ್ತ, “ ಹೌದು ಸ್ವಾಮಾ, 
ಹೌದು, ಈಗ ಹೊತ್ತಿರುವಂತೆ 
ಅನಿಸುವುದೇ ಇಲ್ಲ!” ಎಂದನು. 

ಇಷ್ಟಾಗುವಾಗ ಮುರ್ಛೆಯಿಂದ ತನ್ನಂತೆ 
ಎಚ್ಚರಕ್ಕೆ ಬಂದ ಧವಳಿ ವಿಫ್ಲೇಶ್ವರನಿಗೆ ನಮಸ್ಮಾರ 
ಮಾಡಿ, “ನನ್ನ ಗಂಡ ನಿನಗೆ ವಾಃ 
ಇಲಿಯ ರೂಪದಲ್ಲೇ ಇರುತ್ತಾನೆ. ನಾನು 
ನಿನಗೆ ಶ್ಲೇತಛತ್ರವಾಗಿ ನೆರಳಿನ ಸೇವ 
ತ್ತೇನೆ. ಇದು ದೇವಿಯ ಆಜ್ಞೆ, 
ಎಂದಳು. “ ಅಮ್ಮಾ ! ಬಹಳ ಸಂತೋಷ. 
ಕೊಡೆಯ ತಣ್ಣಗಿನ ನೆರಳು ನನಃ 


ಸಣ್ಣ ಇಲಿಯ 
ನ್ನು ಏರಿಸಿಕೊಂಡು, 


ನಿನ್ನನ್ನು 


ನವಾಗಿ 


ಕೂಡಾ 


ಚಂಡಮಾಮ 


ಹೌದು. ಇದು ನನಗೆ ಬುದ ಪರಮ ಭಾಗ್ಯ!” 
ಎಂದು ಹೇಳಿ ಇಲಿಯನ್ನು ನೋಡಿ," ಕೇಳಿದೆಯಾ 
ವಜ್ರದಂತಾ ! ದೇವಿಯ ಅನುಗ್ರಹ. ಪಡೆದ 
ಧವಳೆಯ ಮಾತಿಗೆ ಬೇರೆ ಮಾತಿಲ್ಲ. ಇನ್ನೇನೂ 
ಸಂದೇಹಿಸಬೇಡ. ನನ್ನ ವಾಹನವಾಗಿ ನನ್ನ 
ಹತ್ತಿರವೇ: ಇರು. ನನ್ನೊಂದಿಗೆ ನನಗೆ ಸಿಗುವುದನ್ನು 
ನೀನೂ ತಿನ್ನು, ನಿನಗೂ ಕಣ್ಣಿಗೆ ಹಬ್ಬವಾಗಿ 
ದೇವತಾದಿಗಳಿಂದ ಹಿಡಿದು ಎಲ್ಲರೂ ಗಲ್ಲ ಬಡಿದು. 
ಕೊಂಡು ಮೂರು ಮೂರು ಸಾರಿ ಮುಂಡುಗಾಲೂರಿ 
ನಮಸ್ಕರಿಸುತ್ತಾರೆ. ಅದು ನಿನಗಲ್ಲವಂಬುದನ್ನು 
ಮಾತ್ರ ನೆನಪಿಟ್ಟುಕೊಂಡರೆ “ನಿನಗೂ ಆ ಗೌರವ 
ಸಂದ ಹಾಗೆಯೇ! ಗರ್ವಿಷ್ಟನಾಗದಿರು 
ಕಂಡೆಯಾ |” ಎಂದನು. 

“ಗೊತ್ತಾಯಿತು ದೇವಾ! ನನ್ನ ಬಹು ದಿನಗಳ 
ಆಶೆ ಕೈಗೂಡಿದಂತಾಗಿದೆ. ಸಾನು ವಜ್ರದಂತನಾಗಿ 
ದ್ವಾಗ ನನ್ನ ಮುಂದೆ ದೇವತೆಗಳಿಂದ ಹೀಗೆಲ್ಲಾ 


ಮಾಡಿಸಿಕೊಳ್ಳುತ್ತಿದ್ದೆ. ನಿನ್ನ ವಾಹನವಾಗಿ ಅದೀಗ 
| ಪರವಾಗಿ ಪರಿಣಮಿಸಿ, ನನ್ನ ನಿಗರ್ವ ಸ್ಥಿತಿಯಲ್ಲಿ 
| ಮುಂದುವರಿಯುವಂತಾಯಿತು, ಕೃತಾರ್ಥನಾದೆನು” 
ಎಂದನು ಮೂಷಿಕಾಸುರ, 
ಧವಳೆ ಎಂಬ ನಾಮಾಂತರವುಳ್ಳ ಮಹಾಶ್ವೇತೆ 
«ಬಿಳಿಯ ಕೊಡೆಯ ರೂಪತಾಳಿ ವಿಘ್ನೇಶ್ವರನ ಹಿಂದೆ 
ನಿಂತಳು. ಆ ದಂಪತಿಗಳು ಚಿರಂಜೀವಿಗಳಾಗಿ, 
ವಿನಾಯಕನನ್ನು ಹಾಗೆಯೇ ಸೇವಿಸಿಕೊಂಡಿರುವರು. 
ಮೂಷಿಕವಾಹನವಿಲ್ಲದ ವಿಫ್ನೇಶ್ವರನೆನ್ನು ಯಾರೂ 
ನ ನೋಡದಂತಾಯಿತು. 
ಆಗ ವಿಷ್ಣು ವಿಘ್ನೇಶ್ವರನ ಬಳಿಗೆ ಬಂದು, 
“ಎಲೋ ವಏಕದಂತಾ।!. ಮೂಷಿಕೋತ್ತಮ 
ವಾಹನಾ ! ನಿನ್ನ ವಾಹನವನ್ನು ನೋಡಿದರೆ ನನಃ 
ಆಸೂಯೆಯಾಗುತ್ತದೆ. ಎಷ್ಟು ಒಳ್ಳೆಯ ವಾಹನ 
ವನ್ನು ಸಂಪಾದಿಸಿ ಬಿಟ್ಟೆಯಲ್ಲ!" 
ಶ್ಲಾಘಿಸಿದನು. 
ನಿನ್ನ ಕಲ್ಕಿ ಅವತಾರದಲ್ಲಿ ನನ್ನ ವಾಹನವನ್ನು 
ನಿನಗೆ ಕೊಡುವನು. ಅದು ಬಿಳಿಯ ಕುದುರೆಯಾಗಿ. 
ನಿನ್ನನ್ನು ಅಂತರಿಕ್ಷವನ್ನು ದಾಟಿಸಿ, ಗ್ರಹಾಂತರಗಳಿಗೆ 
ಕೂಡಾ ಒಯ್ಯುತ್ತದೆ. . ಮಿತಿಮಾರಿ ಹೋಗುವ 
ಮಾನವರಿಗೆ ಹೊಸ ಹೊಸ ವಲಸೆ ರಾಜ್ಯಗಳನ್ನು 
ಹೊಂದಿಸಿಕೊಡುವಯಂತೆ ” .ಎಂದ; 
“ನಿನ್ನ ಬಾಯಿಯಿಂದ 
ಸುಳ್ಳಾಗಲಾರದು” ಎಂದು 
ಪಟ್ಟನು. ಆಗ ನಾರದನು ಬಂದು. “ ಹೇ ವಿಜಯ 


ಎಂದು 


ವಿಘ್ನೇಶ್ವರಾ! ಇಷ್ಟರ ವರಗೆ ನಿನ್ನೂಂದಿಗೆ 
ವಿಷ್ಣುವಿನ ಒಂಬತ್ತು ಅವತಾರಗಳೂ 


ಬಂದುವು. ಒಂದೇ ಉಳಿದಿದೆ” ಎಂದನು, 
ವಿಷ್ಣು ನಾರ ನೋಡಿ ಕಣ್ಣು ತಿಸಿಮ್ಮ 
ಬೇಗದಲ್ಲೇ ಆ ಕಲ್ಯಾಣ ಘಳಿಗೆ ಬಂದಾಗ ಆದೂ 
ತಿಳಿಯುತ್ತದೆ. ಅವಸರವೇಕೆ? " ಎಂದನು. 


'ದನನು 


೫೬ 


ಚಂದಮಾಮ 


“ಯಾರ ಕಲ್ಕಾಣದೇವಾ? ” ಎಂದು ನಾರದನು 
ಕೇಳಿದನು. "ನಮ್ಮ ಕಲ್ಯಾಣ ಚಕ್ರವರ್ತಿಯಾದ 
ವಿಜಯ ವಿಘ್ನೇಶ್ವರನದೇ ” ಎಂದನು ವಿಷ್ಣು. 

ಆಗ ವಿಘ್ನೇಶ್ವರನು ಕಿರುಗೋಪದಿಂದ ವಿಷ್ಣು 
ವನ್ನು ನೋಡುತ್ತ, “ಹುಂ. ಸಾವಿರ ವಿಘ್ನಗಳನ್ನು 
ಉಂಟುಮಾಡಲೇ ಬೇಕಾಯಿತು 1" ಎಂದು ತನಗೆ 
ತಾನೇ ಗಟ್ಟಿಯಾಗಿ ಗೊಣಗಿದನು. 

ಸಾವಿರಕ್ಕೆ ನಿಲ್ಲಿಸಿಬಿಡಪ್ಪಾ ! ಸಾವಿರ ವಿಘ್ನಗಳು 
ಪೂರ್ತಿಯಾದ ಮೇಲೆ ಆರ್ಥ ವಿಘ್ನವನ್ನು ಕೂಡಾ 
ಹುಟ್ಟಿಸಬೇಡ. ನೆನಪಿರಲಿ 1” ಎಂದನು ವಿಷ್ಣು 
ಎಚ್ಚರಿಸುವ ಧೋರಣೆಯಲ್ಲಿ. 

ನಾರದನು, ** ಸಾವಿರ ವಿಘ್ನಗಳು. ತಾನೇ? 
ಅದೇನೂ ದೊಡ್ಡದಲ್ಲ. ಸಾವಿರ ವಿಘ್ನಗಳು ಬಂದು 
ಹೋದ ಮೇಲೆ ವಿಘ್ನೇಶ್ವರನ ಕಲ್ಯಾಣ ಖಂಡಿತ 
ವಾಗಿ ಆಗುತ್ತದೆ” ಎಂದು “ ಸರಿಮಾಂಗರಿ "'ಬಾರಿ 
ಸುತ್ತಾ ಹಾಡುತ್ತಾ ನಾರದನು ಲೋಕಸಂಚಾರಕ್ಕೆ 
ಹೊರಟನು. 

ಶಿವನಿಗೆ ' ಪಾರ್ವತಿಯ ಮೇಲಿನ ಮೋಹಾನು 
ರಾಗಗಳೆಲ್ಲ ಒಂದಾಗಿ ದಿವ್ಯತೇಜಸ್ಥಾಗಿ 
ಮಾರ್ಪಟ್ಟಿತು. ಅಗ್ನಿದೇವನು ಅದನ್ನು ಒಯ್ದು 
ಶರವಣ ಸರೋವರದಲ್ಲಿ ಸೇರಿಸಿಬಿಟ್ಟನು. ಅದು 


ಬಾಲನು. ಅವತರಿಸಿದನು. ಯಷಿಗಳು ಅವನಿಗೆ 
ಕುಮಾರಸ್ವಾಮಿ ಎಂದು ನಾಮಕರಣ ಮಾಡಿದರು. 
ಆರು ಮಂದಿ ಖುಷಿಪತ್ನಿಯರು 'ಹಾಲೂಡಿ 
ಬೆಳೆಸುತ್ತ, ಆಮೇಲೆ ಪಾರ್ವತೀ ಪರಮೇಶ್ವರರಿಗೆ 
ಒಪ್ಪಿಸಿದರು. ಕುಮಾರಸ್ವಾಮಿ ದೊಡ್ಡವನಾದ 
ಮೇಲೆ ಗರುತ್ಮಂತನು ನವಿಲನ್ನು ಅವಾಗೆ 
ವಾಹನವಾಗಿ ಕೊಟ್ಟನು. ಇಂದ್ರನು ಅವನಿಗೆ ಅನೇಕ | - 
ಆಯುಧಗಳನ್ನು ಕೊಟ್ಟನು. ಪಾರ್ವತಿ ಶೂಲದಲ್ಲಿ 
ಶಕ್ತಿಯನ್ನಿರಿಸಿ ಅವನಿಗೆ ಕೊಟ್ಟಳು. ಇದೆಲ್ಲಾ 
ತಾರಕಾಸುರನಿಗೆ ತಿಳಿಯಿತು. ತಾನು ಯಾರು 
ಅವತರಿಸಬಾರದೆಂದು ಮಾಡಬಾರದ ಪ್ರಯತ್ನಗಳ 
ನೈಲ್ಸ ಮಾಡಿದನೋ ಅಂಥವನೇ ಹುಟ್ಟಿದುದನ್ನು 
ತಿಳಿದು ತಾರಕಾಸುರನು ಭಯಕಂಪಿತನಾಗಿ ಕೆಟ್ಟ 
ಕೆಟ್ಟ ಸ್ವಪ್ನಗಳನ್ನು ಕಾಣತೊಡಗಿದನು. 
ಕುಮಾರಸ್ವಾಮಿ ದೊಡ್ಡ ತಪಸ್ಸು ಮಾಡಿ 
ಬ್ರಹ್ಮಜ್ಞಾನವನ್ನು ಪಡೆದು, ಓಂಕಾರದ ನಿಗೂಢ 
ರಹಸ್ಯಗಳನ್ನು ಸಾಕ್ಷಾತ್‌ ಶಿಮಿಗೆ ಗುರುವಾಗಿ 
ಉಪದೇಶಿಸಿ ಸ್ವಾಮಿನಾಥನೆನಿಸಿದನು. ಅಂಥವನಿಗೆ 
ಅಗ್ರಜನಾದ ವಿಘ್ನೇಶ್ವರನು ತನ್ನ ತಮ್ಮನೊಂದಿಗೆ 
ಶಿವ ಪಾರ್ವತಿಯರ ಕಣ್ಮನ ರಂಜಕನಾದನು. ಈ 
ಅಣ್ಣ ತಮ್ಮಂದಿರ ಲೀಲಾವಿಲಾಸಗಳಿಂದ ಕೈಲಾಸವು 


ಓಂದಾನೊಂದುದಿನ ತ್ರಿಲೋಕಸಂಚಾರಿಯಾದ 
ನಾರದನು ಯಾವುದಕ್ಕೋ ಕೈಲಾಸದ ಕಡೆಗೆ 
ಹೋಗುತ್ತಿದ್ದನು. ಆಗ ಕಂಟಕಮುಖಿ ಎಂಬ 
ಯಕ್ಷಿಣಿ ಅವನಿಗೆ ಇದಿರಾಗಿ ಬಂದು ಮಂದಹಾಸ 
ದಿಂದ, "ಹೀಗೆ ಒಂದೇ ಸಮನೆ ತಿರುಗಾಡುವುದ 
ರಲ್ಲಿ ಏನು ಸುಖವಿದೆ? ನನ್ನನ್ನು ಮದುವೆಯಾಗಿ 
ಬಿಡು, ನಾರದ ಮಹಾಶಯಾ!" ಎಂದು 
ಕೇಳಿಕೊಂಡಳು. 

“ನಾನು ನಿನಗೆ ಗೊತ್ತಿದೆ. 
ತಾನೇ? ಕಲಹದ ಅಡಿಗೇ ಮಾಡಿಬಡಿಸುವವಳು 
ಸಿಗಬೇಕಷ್ಟೆ? ಅಆಂಥವಳೆಲ್ಲಿದಾಳೋ ಏನೋ?” 
ಎಂದನು ನಾರದ. 

ನನ್ನನ್ನು ಏನೆಂದುಕೊಂಡೆ? ನಿನಗಿಂತಲೂ 
ದೊಡ್ಡೆ ಜಗಳಗಂಟಿ. ನಾನು, ಬೇಕಾದರೆ ಈಗಲೇ 
ತೋರಿಸುತ್ತೇನೆ, ಸ್ವಲ್ಪ ಹೊತ್ತು ಇಲ್ಲಿಯೇ ನೋಡ್ತಾ 
ಇರು. ಪ್ರತ್ಯಕ್ಷವಾಗಿ ನಿರೂಪಿಸುತ್ತೇನೆ * ಎಂದಳು 
ಯಕ್ಷಿಣಿ. 


ಆ ಅಣ್ಣ ತೆಮ್ಮಂದಿರ ನೆಡುವ 


ಸರೋವರಕ್ಕಿಳಿದು ಆ ಹೂವ; 


೭. ಸಾವಿರ 


ಅಕೋ ಅಲ್ಲಿ ನೋಡು, 


ಅಷ್ಟು ಮಾಡಿದರೆ ಸಾಕು, ಬೇರೇನೂ | 


ವಿಘ್ನೇಶ್ವರನೂ ಕುಮಾರಸ್ವಾಮಿ! 


“ನೀನೊಬ್ಬ ಆಮ್ಮ 


ಜಗಳ ಹುಟ್ಟಿಸು 


ಹಿಡಿದು ನನ್ನದು, | 


ಮಾಡಿದ ಬೊಂಬೆ! ಕೊಳೆ ಮುದ್ದೆ!” ಎಂದು 
ಕುಮಾರಸ್ವಾಮಿ ,ಎಏಫ್ಲೇಶ್ವರನನ್ನೂ, “ನೀನು 
ಕೊಳಕು ಕುಂಟೆ ಶರವಣದಲ್ಲಿ ಹುಟ್ಟಿದ ಕೊಳಕ!” 
ಎಂದು ವಿಘ್ನೇಶ್ವರನು ಕುಮಾರಸ್ವಾಮಿಯನ್ನೂ 
ಹಳಿದುಕೊಳ್ಳ ತೊಡಗಿದರು. ಮಾತಿಗೆ ಮಾತಾಗಿ 
ವಾದ ವಿವಾದ ಕೈಗಳಿಗೆ ಹರಡಿತು, 

ಕುಮಾರಸ್ವಾಮಿ ಮುಷ್ಟಿ ಬಿಗಿದು ವಿಘ್ನೇಶ್ವರ 
ನನ್ನು ತಿವಿಯಲು. ನೋಡಿದನು. ವಿಘ್ನೇಶ್ವರನು 
ತನ್ನ ಸೊಂಡಿಲಿನಿಂದ ಆವನ ಮಣಿ ಗಂಟನ್ನು ಬಿಗಿ 
ಹಿಡಿದನು. ಇಬ್ಬರೂ ಒಬ್ಬರನ್ನೊಬ್ಬರು ದೂಡಾಡಿ 
ಕೊಂಡರು. ವಿಘ್ನೇಶ್ವರನ: ಕುಮಾರಸ್ವಾಮಿಯ 
ಸೊಂಟವನ್ನು ಸೊಂಡಿಲಿನಿಂದ ಬಿಗಿ ಹಿಡಿದು 
ಮೇಲಿತ್ತಿದನು. ಕುಮಾರಸ್ವಾಮಿ ಮೇಲಿನಿಂದ ಶೂಲ 
ವನ್ನು ವಿನಾಯಕನ ಲಂಬೋದರಕ್ಕೆ ಗುರಿ ಹಿಡಿದನು. 

ನಾರದನು ಓಡುತ್ತಾ ಬಂದು ಅವರ ಕಲಹ 
ವನ್ನು ನಿವಾರಿಸಿ, ” ಇದೇನೂ ಇಳ್ಳೇ ಜಗಳವಲ್ಲ. 


LL 
ಇದರ ಬದಲಿಗೆ ಇಬ್ಬರೊಳಗೆ ಏನಾದರೂ ಪಂಥ 


ಕಟ್ಟಿಕೊಳ್ಳಿ” ಎಂದನು, 

ನಾರದನ ಮಾತಿಗೆ ಗೌರವವಿತ್ತು ಅಣ್ಣ 
ತಮ್ಮಂದಿರಿಟ್ಟರೂ ದೂರ ದೂರ ನಿಂತರು. 
ಕುಮಾರಸ್ವಾಮಿ ತುಸು ಆಲೋಚಿಸಿ “ ಹಾಗಾದರೆ 
ಯಾರು ವಿಶ್ವಪ್ರದಕ್ಷಿಣೆಯನ್ನು ಮೊದಲು ಮಾಡಿ 
ಬರುವರೋ ಅವರಿಗೇ ಈ ಸ್ವರ್ಣಕಮಲ " ಎಂದನು. 

“ಚೆನ್ನಾಗಿದೆ ! ಚೆನ್ನಾಗಿದೆ 1” ಎಂದನು ನಾರದ. 
“ಇದೋ ನಾನು ಹೊರಟೆನು ” ಎಂದವನೇ 
ಕುಮಾರಸ್ವಾಮಿ ತನ್ನ ನವಿಲಿನ ಮೇಲೇರಿ ವಿಶ್ವ 
ಪ್ರದಕ್ಷಿಣೆ ಮಾಡಲು ಆಕಾಶಮಾರ್ಗದಲ್ಲಿ ಹೊರಟನು. 

ವಿಫ್ಲೇಶ್ವರನು ಬೆಪ್ಪುಟಡೆದಂತೆ ನಿಟ್ಟುಸಿರುಬಿಟ್ಟು 
ಸುಮ್ಮನಿರುವುದನ್ನು ನೋಡಿ ನಾರದನು, “ ಏನಿದು 
ವಿಘ್ನೇಶ್ವರಾ ! 'ಪಂಥ ಕಟ್ಟಿಕೊಂಡು ಹೀಗೆ 
ಸುಮ್ಮನಿರುವೆಯಲ್ಲಾ !” ಎಂದನು. 

“ಹೋಗಲಿ ಬಿಡಯ್ಯಾ. ಯಾರಿಗೆ ಎಷ್ಟು 
ಪ್ರಾಪ್ತಿಯೋ ಅಷ್ಟೇ ಸಿಗುತ್ತೆ. ಸ್ವರ್ಣಕಮಲ 
ನನಗೇ ಬೇಕೆಂದರೆ ಬಂದುಟಿಡುತ್ತೇನು? ನಾನು 
ಈ ಬೊಜ್ಜುಹೊಟ್ಟೆ ಹೊತ್ತುಕೊಂಡು ಪುಟ್ಟಿಲಿಯ 
ಮೇಲೆ ವಿಶ್ವಪ್ರದಕ್ಷಿಣೆ ಏನು ಮಾಡೇನು ? ತಮ್ಮನೇ 
ತೆಗೆದುಕೊಳ್ಳಲಿ ಕಮಲವನ್ನು 1 ಪಾಪ! 
ಎಷ್ಟಾದರೂ ಚಿಕ್ಕವನು.” ಎಂದನು. 

“ಅಯ್ಯಾ ವಿಘ್ನಪತೀ ! ವಿಶ್ವ ಜನನೀಜನಕರಾದ 
ಪಾರ್ವತೀ ಪರಮೇಶ್ವರರನ್ನು ದರ್ಶಿಸಬೇಕೆಂದು 
ಬಂದೆನು. ನಿನ್ನಿಷ್ಟ. ಆಮೇಲೆ ಬರುತ್ತೇನೆ” ಎಂದು 
ಹೇಳಿ ನಾರದನು ಹೊರಟುಹೋದನು. 

ವಿಘ್ನೇಶ್ವರನು ತಟಕ್ಕನೆ ಎದ್ದು ಗುಡುಗುಡು 
ಓಡುತ್ತಾ ಜೋಗಿ, ಒಂದು ದಿಣ್ಣೆಯ ಮೇಲೆ 
ಒಟ್ಟಾಗಿ ಕುಳಿತಿದ್ದ ಪಾರ್ವತೀ ಪರಮೇಶ್ವರರಿಗೆ 
ಮೂರು ಪ್ರದಕ್ಷಿಣೆ ಮಾಡಿ ಬದಿಯಲ್ಲಿ ತಮ್ಮನು 
ಬರುವುದನ್ನೇ ಕಾದು ನಿಂತನು. 


ಚಂದಮಾಮ 


ಬಹಳ ಹೊತ್ತಿನ ಮೇಲೆ ಆಯಾಸದಿಂದ 
ಉಸಿರುಬಿಡುತ್ತ ವಿಶ್ವಪ್ರದಕ್ಷಣೆ ಮುಗಿಸಿ ಕುಮಾರ 


ಸ್ವಾಮಿ ನವಿಲು ವಾಹನದಿಂದ ಇಳಿದನು. 
ವಿಫ್ನೇಶ್ವರನು ತಮ್ಮನನ್ನು ಆಲಿಂಗಿಸಿಕೊಂಡು, 


| “ತಮ್ಮಾ ! ಪಾಪ! ಬಹಳ ಕಷ್ಟಪಟ್ಟು ವಿಶ್ವವನ್ನು 
| ಸುತ್ತಿ ಬಂದಿರುವಿ. ಸ್ವರ್ಣ ಕಮಲವನ್ನು ನೀನೇ 
ತೆಗೆದುಕೋಪ್ಪ. ಪಂದ್ಯದಲ್ಲಿ ನಾನೇ ಗೆದ್ದವನಾದರೂ 
ನನಗೆ ಹೂವೇನೂ ಬೇಡ ಬಿಡು”. ಎಂದನು. 

ಕುಮಾರಸ್ವಾಮಿ ಬೆರಗಾಗಿ " ಅದು ಹೇಗೆ?” 
ಎಂದು ಕಣ್ಣರಳಿಸಿ ಕೇಳಿದನು. 

“ನಿನಗಿಂತ ಮೊದಲು ನಾನೇ ಒಂದಲ್ಲ, ಮೂರು 
ಸಾರಿ ವಿಶ್ವಪ್ರದಕ್ಷಿಣೆ ಮಾಡಿದ್ದೇನೆ. ಸುಳ್ಳೋ 
ಸತ್ಯವೋ ಯಾರನ್ನು ಬೇಕಾದರೂ ಕೇಳು!” 
ಎಂದನು ಎಫ್ಲೇಶ್ವರ. 
| ನಿಜ! ವಿಘ್ನೇಶ್ವರನೇ ಗೆದ್ದವನು!” ಎಂದು 
ನಾಲ್ಕು ಮೂಲೆಗಳಿಂದಲೂ ಧ್ವನಿ ಕೇಳಿಸಿತು. 

ಕುಮಾರಸ್ವಾಮಿ ನಿಜವನ್ನು ತಿಳಿದುಕೊಂಡು, 
ವಿಘ್ನೇಶ್ವರನ ಮುಂದೆ ಮೊಣಕಾಲೂರಿ ವಂದಿಸಿ, 
“ಅಣ್ಣಾ, ನಾನು ದೊಡ್ಡ ತಪಸ್ಸುಮಾಡಿ ಬ್ರಹ್ಮ 
ಜ್ಞಾನ ಹೊಂದಿದೆನೇ. ಹೊರತು ಸಣ್ಣ ವಿಷಯದಲ್ಲಿ 
ಅಜ್ಞಾನಿಯೇ ಸರಿ. ನೀನು ಕುಶಾಗ್ರಬುದ್ಧಿಯವನು. 
ನಿನ್ನ ಮುಂದೆ ನಾನೆಲ್ಲಿ? ಎಷ್ಟುದರೂ ನಾನು 
ನಿನ್ನ ತರುವಾಯದವನು ತಾನೇ? ಈ ಸಂಗತಿ 
ಹೋಗಲಿ. ನನ್ನ ದುಡುಕನ್ನು ಕ್ಷಮಿಸಿಬಿಡು. 
ನಾನೀಗ ತಾರಕಾಸುರನ ಮೇಲೆ ಯುದ್ಧಕ್ಕೆ 
ಹೊರಡುತ್ತೇನೆ. ನನ್ನನ್ನು ಆಶೀರ್ವದಿಸು ಅಣ್ಣಾ!” 
ಎಂದನು. 

ವಿಫ್ನೇಶ್ವರನು ಕುಮಾರಸ್ವಾಮಿಯ ಭುಜ 
ಹಿಡಿದೆತ್ತಿ, “ತಮ್ಮಾ, ನಾನು ದೊಡ್ಡವನೆಂದೂ 
ನೀನು ಚಿಕ್ಕವನೆಂದೂ ಭಾವಿಸಿಕೊಳ್ಳಬೇಡೆ. ನೀನು 
ಹೇಳಿದಹಾಗೆ ಅಮ್ಮ ಮಾಡಿದ ಒಂದು ಆಟದ 


ಬೊಂಬೆಯೇ ನಾನು. ನಿನಗಾಗಿಯೇ ಪಾರ್ವತೀ | 
ಪರಮೇಶ್ವರರಿಗೆ ಮದುವೆಯಾಗಿದೆ. ಅವರ 
ಅನುರಾಗದ ಫಲವೇ ನೀನು. ನಿನ್ನ ವಿಜಯವು 
ಎಂದೋ ಬರೆದಿಟ್ಟ ಮಾತು. ತಾರಕಾಸುರ; 
ನಿನ್ನಿಂದಲೇ . ಸಾಯಬೇಕೆಂದು ವರ ಪಡೆದಿದ್ದಾನೆ. 
ಸುಟ್ರಹ್ಮಣ್ಮೇಶ್ವರನು ನೀನು, ನನಗೆ ಎಲ್ಲಾ 
ಕಡೆಯಲ್ಲಿಯೂ ಒಂದು ಸಾಧಾರಣ ಗುಡಿ ಇದ್ದರೆ, 
ನೀನಿರುವ ಆಲಯ ಪ್ರಾಂತವು ದೊಡ್ಡ ಪುಣ್ಯಕ್ಷೇತ್ರ 
ವಾಗುತ್ತದೆ. ದೊಡ್ಡೆ ಗೋಪುರವಿರುವ ಆಲಯ 
ಗಳಲ್ಲಿ ನೀನು ಎಲ್ಲ ದೇವತೆಗಳಿಗಿಂತಲೂ ಪ್ರಥಮ 
ಪೂಜೆ ಪಡೆಯುವ ಪ್ರಮುಖ ದೈವಮೂರ್ತಿಯಾಗಿ 


ಆರಾಧಿಸಲ್ಪಡುವಿಯಪ್ಪಾ. ಶೀಘ್ರವಾಗಿ ಹೋ 
ತಾರಾಕಾಸುಧನ  ಉಪದ್ರಗಳನ್ನು ನಿಲ್ಲಿಸಿಬಿಡು. 


ಚಂದಮಾಮ 


ಎಂದನು. | 
ಕುಮಾರಸ್ವಾಮಿ ದೇವ ಸೇನಾಧಿಪತಿಯಾಗಿ | 
ತಾರಕಾಸುರನ ಮೇಲೆ ಯುದ್ಧಕ್ಕೆ ಹೂರಟನು. 
೫೩ 


bl 


ಇಷ್ಟರಲ್ಲಿ ಯಕ್ಷರ ಅಧಿಪತಿಯಾದ ಕುಬೇರನಿಗೆ 
ಕಂಕಟಮುಖ ಮಾಡಿದ ಜಗಳಗಂಟಿತನವು 
ಗೊತ್ತಾಯಿತು. 'ಅವನು ಕಂಟಕಮುಖಿಯನ್ನು ಹಿಡಿ 
ತರಿಸಿ, “ ಎಲೇ ಪಾಪಿಷ್ಕಳೇ ! ಮಾಯುದಮಾರೀ ! 
ಶಿವಕುಮಾರರೊಳಗೆ ಕಲಹ ತರುವಷ್ಟೂ ನಿನ್ನ 


ಹಾರಾಟವಾಯಿತೇನೇ? ಕಂಟಕೀಲತೆಯಾಗಿ 
ಭೂಮಿಯಲ್ಲಿ ಬಿದ್ದಿರು” ಎಂದು ಅವಳನ್ನು ಶಪಿಸಿ 
ದೂಡಿಸಿದನು. 


ಕಂಟಕಮುಖಿ ತಪ್ಪು ಕ್ಷಮಿಸಬೇಕೆಂದು ಹೊರಳಿ 
ಹೊರಳಿ ಬೇಡಿಕೊಂಡಳು, ಆಗ ಕುಬೇರನು, 
ವಿಘ್ನೇಶ್ವರನ ಅನುಗ್ರಹದಿಂದ ನಿನ್ನ ಶಾಪ 
ತೊಲಗುತ್ತದೆ” ಎಂದನು. 

ಕಂಟಕಮುಖ ಮುಳ್ಳಿನ ಹಾಸು ಬಳ್ಳಿಯಾಗಿ 
ಭೂಮಿಯಲ್ಲಿ ಮೊಳೆತಳು. 

ಅತ್ತ ಕುಮಾರಸ್ವಾಮಿ ದೇವತೆಗಳಿಗೆ ಸೇನಾ 
ನಾಯಕನಾಗಿ ಯುದ್ಧ ಮಾಡಿ ತಾರಕಾಸುರನನ್ನು 


ನಿರ್ಮೂಲ ಮಾಡಿದನು. ದೇವೇಂದ್ರನು ಅವಾಗೆ 
ತನ್ನ ಕುಮಾರಿಯಾದ ದೇವಯಾನೆಯನ್ನು ಕೊಟ್ಟು 
ವಿವಾಹ ನಡೆಸಲು ಎಲ್ಲಾ ಏರ್ಪಾಡುಗಳನ್ನೂ 
ಮಾಡಲು ತೊಡಗಿದನು. ಆಗ ' “ ಅಣ್ಣನಿಗಾಗದೆ. 
ತಮ್ಮನ ಮದುವೆಯೆ?” ಎಂಬ ಪ್ರಶ್ನೆಯೊಂದು 
ಹೊರಟಿತು. ಅದರಿಂದ ಆ ಮದುವೆ ನಿಂತಿತು. 
ಆಗ ಪಾರ್ವತಿ ವಿಫ್ನೇಶ್ವರನನ್ನು ನೋಡಿ, 
“ಪ್ರಿಯ ಕಂದಾ! ನಿನ್ನ ತಮ್ಮನಿಗೆ ಮದುವೆಯಾಗ 
ಬೇಕಾದರೆ ನೀನು ಮದುವೆ ಮಾಡಿಕೊಳ್ಳಬೇಕು. 
ಆದು ನಿನ್ನ ಧರ್ಮ ಕೂಡಾ” ಎಂದಳು. 
“ಇಂತಹ ಅರ್ಥವಿಲ್ಲದ ನಿಯಮಗಳಿಲ್ಲ ಏತಕ್ಕೆ 
ಅಮ್ಮಾ? ಯಾರ ಇಷ್ಟಾನುಸಾರ ಅವರು 


| ಮದುವೆಯಾಗುವುದು ಬಿಟ್ಟು ಬಾಲ ಮುರಿದ 


ನರಿಯ ಹಾಗೆ, ನನ್ನಂಥ ಏಕದಂತನನ್ನು ಕೂಡಾ 
ಕಾಂತಾಮಣಿಯರ ಕೊರಳಿಗೆ ಕಟ್ಟುವುದೇನೂ 
ಚೆನ್ನಾಗಿಲ್ಲ ಅಮ್ಮಾ!” ಎಂದು ವಿಘ್ನೇಶ್ವರನು 
ಮೊದಲನೇ ವಿಘವೊಡ್ಡಿದನು. 

ಹೀಗೆ ಅವನು ತನ್ನ ಮದುವೆಗೆ: ಸೊಂಡಿಲು, | 
ಹೊಟ್ಟೆ, ಕಿವಿ ಮುಂತಾದ ನೆಪಗಳನ್ನು ಹೇಳುತ್ತಾ. 
ಎಷ್ಟೋ ವಿಘ್ನಗಳನ್ನು ಒಡ್ಡುತ್ತಾ ಬುದನು, 
ಒಂದುಸಾರಿ ಪಾರ್ವತಿ ಈಸಾರಿ ಮದುವೆಯಾಗಲೇ 
ಬೇಕೆಂದು ಹಟ ಹಿಡಿದು ಹೇಳಿದಳು. 

“ಇಲ್ಲಮ್ಮಾ ನನ್ನದೊಂದು ಕೆಲಸ ಉಳಿದಿದೆ. 
ನಾನು ತಪ್ಪೇ ಮಾಡಲಿಲ್ಲ. ತಮ್ಮನು ತಪಸ್ಸು. 
ಮಾಡಿದ್ದಾನೆ. ಅಣ್ಣನಾದ ನಾನು ತಪಸ್ಸು ಮುಗಿಸಿ 
ಬರುತ್ತೇನೆ” ಎಂದು ಅಭ್ಯಂತರ ಹೇಳಿ 
ವಿಘ್ನೇಶ್ವರನು ತಪಸ್ಸಿಗೆ ಹೋದನು, 

ಅವನ ತಪಸ್ಸನ್ನು ನೋಡಿ ಇಂದ್ರನು ಹೆದರಿ 
ವಿಘ್ನೇಶ್ವರನ ತಪಸ್ಸನ್ನು ಕೆಡಿಸಲು ಆನೇಕಮಂದಿ 


“ ಹೊಲೆಕಾಗೆಯವಳೇ ! ನೀನು ಮುಟ್ಟಲಾಗದ 
ಎಕ್ಕೆಗಿಡವಾಗಿ ಭೂಮಿಯಲ್ಲಿ ಮೊಳೆತುಕೊಂಡಿರು!” 
ಎಂದು ಶಹಿಸಿದನು ಇಂದ್ರ. 

ವಿಫ್ಲೇಶ್ವರನು ತಪಸ್ಸಿಗೆ ಅನುಕೂಲವಾದ 
ಸ್ಥಳದಲ್ಲಿ 'ಕುಳಿತು ಧ್ಯಾನಮಗ್ಗನಾಗಿದ್ದನು. ಅವನ 
ಸುತ್ತಲೂ ಮುಳ್ಳು ತುಂಬಿದ ಹಾಸುಬಳ್ಳಿ ಹೂವು 
ಗಳೂ ಇದ್ದವು. ಅಪ್ಲರಸಿಯರು ಅಲ್ಲಿಗೆ ಬಂದು 
ನಾಟ್ಯವಾಡಲು ಪ್ರಯತ್ನಿಸಿದರು. ಅವರ ಕಾಲಿಗೆ 
ಮುಳ್ಳುಗಳು ಚುಚ್ಚುವುದರಿಂದ “ಹಾಯ್‌, 
ಹೂಯ್‌” ಎಂದುಆರ್ತನಾದ ಮಾಡುತ್ತ ಅಡ್ಡಾದಿಡ್ಡಿ 
ಯಾಗಿ ಕುಪ್ಪಳಿಸ ತೊಡಗಿದರು. ಅಪ್ಸರಸಿಯರ ಭಯ 
ಆರ್ತನಾದಗಳಿಂದ ವಿಘ್ನೇಶ್ವರನಿಗೆ ಧ್ಯಾನಭಂಗವಾಗಿ 
ತನ್ನ ತಪಸ್ಸನ್ನು ಕೆಡಿಸಿದವರ ಮೇಲೆ ಅಭಿಮಾನ 
ಉಂಟಾಯಿತು. ಅಪ್ಸರಸಿಯರು ಭಯ ಪಡುತ್ತ 
'ಬಿದ್ದೇಳುತ್ತ ಕುಂಟುತ್ತ ಓಡಿಹೋಗಿ ಬಿಟ್ಟರು. ಅಲ್ಲಿ 
ಹಾಸು ಮುಳ್ಳಾಗಿ ಬೆಳೆದ ಯಕ್ಷಿಣಿ ಕಂಟಕಮುಖಿ, 
| ನಜರೂಪದಿಂದೆದ್ದು “ಸ್ವಾಮಾ! ನೀವಿಬ್ಬರು ಅಣ್ಣ 


ಹಾ 
ತಮ್ಮಂದಿರೊಳಗೆ ಕಲಹ ತಂದು ಕುಬೇರನ 
ಶಾಪದಿಂದ ಹೀಗೆ ' ಜೆದ್ದಿದ್ದೇನೆ.. ನನ್ನ ಮೇಲೆ 
ಅನುಗ್ರಹಿಸಬೇಕು” ಎಂದು ಅಡ್ಡಬಿದ್ದು ಬೇಡಿ 
ಕೊಂಡಳು. 

ಆದಿನ ಸರಿಯಾಗಿ ಭಾದ್ರಪದ ಶುಕ್ಲ ಚತುರ್ಥಿ. 
ವಿನಾಯಕಚೌತಿಯ ದಿನವೇ ಅದು. ವಿಘ್ನೇಶ್ವರನ 
ಕಂಟಕಮುಖಯ ಶಾಪವನ್ನು ತೊಲಗಿಸಿ, 
ವಿನಾಯಕ ಚೌತಿಯ ದಿನ ನಿನ್ನ ಮುಳ್ಳು ಕಾಯಿ 
ಗಳನ್ನು ಎಲ್ಲರೂ ಸ್ಮರಿಸಿಕೊಳ್ಳುವಂತಾಗಲಿ ” 
ಎಂದು ನುಡಿದನು. 

ಕಂಟಕಮುಖ ಶಾಪ ವಿಮೋಚನೆಯಾಗಿ 
ಅಲಕಾಪುರಿಗೆ ಹೋದ ಮೇಲೆ, ಎಕ್ಕೆಗಿಡಗಳಾಗಿ 
ಹುಟ್ಟಿದ ಅರ್ಕಳು ವಿಘ್ನೇಶ್ವರನ ಮುಂದೆ ಬಂದು, 
*ಸ್ವಾಮಿ, `ನನ್ನನ್ನು ಕೂಡಾ ಅನುಗ್ರಹಿಸಬೇಕು. 
ಇಂದ್ರನ ಆಜ್ಞೆಯನ್ನು ನಿರಾಕರಿಸಿ ಯಾರೂ 
ಮುಟ್ಟಲಾಗದ ಹೊಲೆಗಿಡವಾಗಿ ಹುಟ್ಟಿದ್ದೇನೆ. 
ಅರ್ಕ ಎಂಬ ಅಪ್ಪರಸಿ ನಾನು. ನಿಮ್ಮ ಮೇಲೆ 


ವಿಘ್ನೇಶ್ವರನು ಆರ್ಕಳನ್ನು ನೋಡಿ “ಮುಟ್ಟ 
ಲಾಗದು. ಎಂದು ಪ್ರಪಂಚದಲ್ಲಿ ಯಾವುದೂ 
ಇರಲಾಗದು. ನಿನ್ನ ಮೊಗ್ಗೆಗಳನ್ನೂ ಹೂವು 
ಗಳನ್ನೂ ನಾನು ಪ್ರೀತಿಯಿಂದ ಮಾಲೆಯಾಗಿ 


ಫರಿಸುತ್ತೇನೆ, ನೀನು ದ್ವಾಪರಯುಗದಲ್ಲಿ ಶುಬ್ದೆಯಾಗಿ * 


ಹುಟ್ಟುವಿ. ಕೃಷ್ಣನಿಂದ ನೀನು ಪುನೀತಳಾಗುವಿ. 
ನಿನ್ನ ಶಾಪ ಹೋಯಿತು. ನಿಶ್ಚಿಂತಳಾಗಿ ಸ್ವರ್ಗಕ್ಕೆ 
ಹೋಗು. ನನ್ನನ್ನು ಮಾರಿ ಇಂದ್ರನು ನಿನಗೇನೂ 
ಮಾಡಲಾರನು. ಯಾರಿಂದಲೂ: ನಿನಗೆ ಯಾವ 
ಭಯವೂ ಇಲ್ಲ. ಯಾರ ಶಾಪವೂ ನಿನಗೆ ತಗಲದು. 
ಎಕ್ಕೆ ಗಿಡವಾಗಿ ಹುಟ್ಟಿದ ನಿನ್ನ `ಆ ಸಸ್ಕರೂಪ 
ಭೂಮಿಯಲ್ಲಿ ಶಾಶ್ವತವಾಗಿರುತ್ತದೆ. ಅದು 
ಆಯುರ್ವೇದ ಔಷಧಕ್ಕೆ ಉಪಯೋಗವಾಗಲಿ | 
ಸೂರ್ಯನಿಗೆ ಪ್ರೀತಿಯಾಗಲಿ !” ಎಂದನು. 


ಅರ್ಕ ಅಪ್ಸರೆಯ ರೂಪದಲ್ಲಿ ಸ್ವರ್ಗಾರೋಹಣ 
ಮಾಡಿದಳು. ವಿಘ್ನೇಶ್ವರನು ತಪಸ್ಸು ಬಟ್ಟು 
ಕೈಲಾಸಕ್ಕೆ ಹೋದನು. 

ಪಾರ್ವತಿ ಆಶೆಯಿಂದ “ಕಂದಾ, ತಪಸ್ಸು 
ಮುಗಿಯಿತಷ್ಟೆ? ಇನ್ನು ಮದುವ...” ಎನ್ನಲು, 
ವಿಘ್ನೇಶ್ವರನು, * ಮುಗಿಯುವುದೆಲ್ಲಿ? ಅಸಲು 
ತಪಸ್ಸೇ ಸಾಗಲಿಲ್ಲ. ಮತ್ತೆ ಹೋಗದೇಕು ತಪಸ್ಸಿಗೆ” 
ಎಂದು ಹೆಳಿ ಹೊರಟು, ತನ್ನ ತಪಸ್ಸಿಗೆ. 
ಇನ್ನೊಂದು ಸ್ಥಳವನ್ನು ಆರಿಸಿಕೊಂಡನು. 

ಆ ಪ್ರದೇಶವೆಲ್ಲಾ ಹಾವುಗಳ ಹುತ್ತಗಳು 
ತುಂಬಿದ್ದುವು. ಸುತ್ತಲೂ ವಲಯಾಕಾರದಲ್ಲಿ ಹುತ್ತ 
ಗಳಿರುವ ಜಾಗ ನೋಡಿ ವಿಘ್ನೇಶ್ವರನು ತಪಸ್ಸಿಗೆ 
ಕುಳಿತನು. ಹುತ್ತಗಳಿಂದ ಹಾವುಗಳು ನೆಟ್ಟಗೆ 
ಎದ್ದು ಹಡೆಬಿಡಿಸಿ ಭುಸುಗುಡುತ್ತ ಕಾವಲು ಕಾಯ. 
ತೊಡೆಗಿದುವು. 

ಇದನ್ನು ನೋಡಿ ಇಂದ್ರನು ಮೂಷಿಕಾಸುಂನ 
ಅನುಚರರೊಂದಿಗೆ, " ನೋಡಿದಿರಾ ! ನಿಮ್ಮ ಒಡೆಯ 
ನನ್ನು ವಾಹನವಾಗಿ ಮಾಡಿಕೊಂಡ ವಿಘ್ನೇಶ್ವರನು 
ನಿಮ್ಮನ್ನೆಲ್ಲಾ, ನಿರ್ಮೂಲ. ಮಾಡಲು ತಪಸ್ಸು 
ಮಾಡುತ್ತಿದ್ದಾನೆ. ಜೋಗಿ ಹಗೆ ತೀರಿಸಿಕೊಳ್ಳಿರಿ” 
ಎಂದು ಕೆರಳಿಸಿದನು. 


ಸಾವಿರಾರು ಸರ್ಪಗಳು ಬಂದು ಆ ರಾಕ್ಷಸರನ್ನು 
ಮುತ್ತಿಕೊಂಡವು. ಅನೇಕರು ಸತ್ತರು. ಉಳಿದವರು. 


ಆನುರಾಗೋದಯವಾಗುವ ಹಾಗೆ ನಿಮ್ಮ ಆಟ 
ಗಳನ್ನು ತೋರಿಸಿರಿ. ಎಂದು ಆಜ್ವೆಮಾಡಿ. 
ಕಳುಹಿಸಿದನು. ಆವರ ಹಿಂದೆಯೇ ವಜ್ರಾಯುಧ 
ವನ್ನು ಧರಿಸಿ ತಾನೂ ಹೊರಟನು. 

ದೇವತೆಗಳು ಅಪ್ಸರಸಿಯರೊಂದಿಗೆ ಸುರಾಪಾನ 
ಮಾಡುತ್ತ, ಕೋಲಾಹಲದಿಂದ ನಾಟ್ಯ ಪ್ರಾರಂಭಿ 
ಸಿದರು. ಸರ್ಪಗಳು ಅವರ ಮೇಲೆ ಹಾರಿ ಸುತ್ತಿ 
ಅನೇಕರನ್ನು ಕಡಿದುವು. ಇಂದ್ರನು ಸರ್ಪಗಳ 
ಮೇಲೆ ವಜ್ರಾಯುಧವನ್ನು ರುಳಪಿಸಿದನು. 
ಪಾತಾಳದಿಂದ ಇನ್ನಿಷ್ಟು ಸರ್ಪಗಳು ಬಂದು, 
ದೇವತೆಗಳನ್ನೆಲ್ಲ ಸ್ವರ್ಗಕ್ಕೆ ಓಡಿಸಿದುವು. ಆ 
ಸಮಯದಲ್ಲಿ ವಿಚಿತ್ರವೆನಿಸುವಂತೆ ದೇತೆವತೆಗಳಿಗೂ 
ಸರ್ಪಗಳಿಗೂ ಒಂದು ಬಗೆಯ ಯುದ್ಧವೇ 
ನಡೆಯಿತ್ತು 

ಸರ್ಪಗಳ ಕಡಿತದಿಂದ ಆಮರರಾದ ದೇವತೆಗಳಿಗೆ 
ನೋವಾಗುತಿತ್ತೇ ಹೊರತು ಮರಣವಾಗುತ್ತಿದ್ದಲ್ಲ. 
ಇಂದ್ರನ ವಜ್ರಾಯುಧವೂ ಸರ್ಪವಾಹಿನಿಯ 
ಮುಂದೆ ವ್ಯರ್ಥವಾಯಿತು. ಈ ಬಗೆಯ ಯುದ್ಧ 
ಬಗಿದು. ಶಾಂತವಾದ ಮೇಲೆ, ವಿಘ್ನೇಶ್ವರನು 
ನಾಗರ ಸಹಾಯಕ್ಕೆ ಸಂತೋಷಪಟ್ಟು, ಹಾವು 
ಗಳನ್ನು ಮುದ್ದಾಡಿ, ಅಲಂಕಾರವಾಗಿ ತನ್ನ ಮೇಲೆ 
ಹಾಕಿಕೊಂಡು ಕೈಲಾಸಕ್ಕೆ ಹೋದನು. 


ಅವನ ಹಾವಾಡಿಗನಂತಹ ವೇಷ ನೋಡಿ 
ಪಾರ್ವತಿ ಬೆರಗಾದಳು. " ಆಶ್ಚರ್ಯವೇಕೆ ಅಮ್ಮಾ? 
ತಂದೆಯ ಸೊತ್ತು ಮಗನಿಗೆ ಸಂಕ್ರಮಿಸಬೇಕಾದುದು. 
ಸಹಜ ತಾನೆ? ಶಂಕರಾಭರಣವು ನನಗೂ 
ಭೂಷಣವೇ ! ಹಾವುಗಳು "ನನಗೆ ಪ್ರಾಣ ಮಿತ್ರ 
ಗಳಾಗಿ, ತಮ್ಮ ಪ್ರಾಣವನ್ನೇ ತುಚ್ಛೀಕರಿಸಿ ನನ್ನನ್ನು 
ಕಾಪಾಡಿವೆ. ಆಪ್ತಮಿತ್ರರ ಸಂಗವೇ ನಿಜವಾದ 
ರಕ್ಷಾದಂಡವಲ್ಲವೇ ಅಮ್ಮಾ? ಅದಕ್ಕೇ ನಾನು 
ನಾಗಭೂಷಾಯನಾದೆನು” ಎಂದನು ವಿಘ್ನೇಶ್ವರ. 

ಅದನ್ನು ಕೇಳಿ ಶಿವನಿಗೆ ಮುಗುಳುನಗು ಬಂತು. 
ಪಾರ್ವತಿ ವಿನಾಯಕನ ವಿಚಿತ್ರ ಚೇಷ್ಟೆಗಳಿಗೆ 
ಕೋಪಿಸಿಕೊಂಡಳು. ಅಂತೂ ವಿನಾಯಕನ ಮದುವೆಗೆ 
ವಿಘ್ನಗಳು ತಪ್ಪಲಿಲ್ಲ. 

ಪಾರ್ವತಿ ಮತ್ತೊಂದುಸಾರಿ ಮದುವೆಗೆ ಬಲವಂತ 
ಮಾಡಿದಳು. “ಅಮ್ಮಾ, ಏನಾದರೂ ಘನಕಾರ್ಯ 
ಮಾಡಿದರೇನೇ ಸಮರ್ಥನೆನಿಸಲು ಸಾಧ್ಯ. ತಮ್ಮನ 
ಹಾಗೆ ನಾನು ಕೂಡಾ ಏನಾದರೂ ದೊಡ್ಡ ಕೆಲಸ 
ಮಾಡಿ ಘನವಂತನನಿಸಿಕೊಳ್ಳದೆ ಹೇಗೆ ಮದುವೆ 
ಯಾಗಲಿ?" ಎಂದನು ವಿಘ್ನೇಶ್ವರ. 

” ನಿನಗೇನು ಕಡಿಮೆಯೋ ಕಂದಾ? ನೀನು 
ಸಮರ್ಥನಲ್ಲದೆ ಕೇವಲ ದದ್ದಮ್ಮನೆಂದು 
ಕೊಂಡೆಯಾ? ” ಎಂದಳು ಪಾರ್ವತಿ. 


ಶುಮಾರಸ್ವಾಮಿಗೆ ತನ್ನ ಮದುವೆ ನಿಂತುಹೋಗಲು ತಮ್ಮನು ಹೀಗೆ ಮಾತಿನಿಂದ ಹೊಡಡಾತ್ತಾನೆ. 
ಕಾರಣನಾದ ವಿಘ್ನೇಶ್ವರನ ಮೇಲೆ ಕೋಪವಾಗಿತ್ತು. ಹೋಗಲಿಬಿಡು, ಅವರ ಅಜ್ಞಾನ ಅವರಿಗೇ 
ಮನಸ್ಸಿನೊಳಗೆ ವಿಘ್ನೇಶ್ವರನ ಮೇಲೆ ಗುರು ನಾಚಿಗ್ಗೇಡು ! ನಿನ್ನ ಮೇಲೆ ನನ್ನ ಪೂರ್ತಿ ಅಭಿಮಾನ 

ಡುತ್ತಿದ್ದನು. ವಿದೆಯಪ್ಪಾ ! ನನ್ನ ಬಂಗಾರದ ಮುದ್ದೆ ನೀನು!” 

ಒಂದುದಿನ ಕುಮಾರಸ್ವಾಮಿ ಮಾತಿನ ಸಂದರ್ಭ ಎಂದಳು. 
ದಲ್ಲಿ ತಾಯಿಯೊಂದಿಗೆ, * ಏಕೋ ಅಮ್ಮಾ, ನೀನು “ಅಮ್ಮಾ, ತಮ್ಮನು ಅಜ್ಞಾನಿಯಾಗಿದ್ದರೂ 
ಅಣ್ಣನನ್ನು ಸುಮ್ಮನೆ ಆಕಾಶಕ್ಕೆತ್ತಿ ಹೋಗಳುತ್ತಿರಿವಿ. ಇರಬಹುದು. ತಂದೆಗೆ ಅಜ್ಞಾನ ಎಲ್ಲಿಯದು 
ಎಂಥ ಅಣ್ಣನೋ ! ಈ ತಿಂಡಿಬಾಕ ಅಣ್ಣನು ಏನು ಅಮ್ಮಾ! ಹಾಗಂದವರನ್ನು ಹುಚ್ಚರೆನ್ನಬೇಕು ” 
ಘನಕಾರ್ಯ ಸಾಧಿಸುತ್ತಾನೆ 1" ಎಂದನು, ಎಂದನು ವ್ಧಿನಾಯಕ. 

ಆಗ ಅಲ್ಲಿಯೇ ಇದ್ರ ವಿನಾಯಕನು ಕಣ್ಣೀರು ಪಾರ್ವತಿ ಏನನ್ನೋ ನನೆದುಕೊಂಡು, “ ನನಗೆ 
ತುಂಬಿಕೊಂಡು. "ನೋಡಮ್ಮಾ ! ತಮ್ಮನು ಸ್ವಲ್ಪವೂ ಹುಚ್ಚೇನಿಲ್ಲ ಮಗಾ. ಆ ಶಂಕರ ಮಹಾದೇವಾಗೇ 
ಗೌರವಕೊಡದೆ ಎಂತಹ ಹೀನಮಾತು ಹೇಳುತ್ತಾನೆ!" ಆಗಾಗ ಹುಚ್ಚು ತಲೆಗೇರುವುದಂಟು! ಒಮ್ಮೆ ಹಾಗೆ 
ಎಂದನು. ಹುಚ್ಚು ತಲೆಗೇರಿ, ವಿಷ್ಣುವಿನ ಜಗನ್ಮೋಮಿನೀ 

ಪಾರ್ವತಿಗೂ ಕೋಪಬಂತು, 'ಅವಳು ಅವತಾರದ ಹಿಂದೆಬಿದ್ದು ನಗೆಪಾಟಲಿಗೇ ಈಡಾದನಲ್ಲ! 
ವಿನಾಯಕನನ್ನು ಬಾಜಿತಬ್ಬಿ ಸಮ್ಹಜಾಯಿಸುತ್ತ ಆದು ನಿನಗೇನು ಗೊತ್ತು?" ಎಂದಳು. 

“ನೀನು ನನ್ನಿಂದಾದ ಬೊಂಬೆ ಅಂತ ಇವರಿಗೆಲ್ಲಾ "ಒಹೋ! ಅಡು ಬೇರೆ ಇದೆಯೆ? ಆಮೇಲೆ 
ಕೋಪ ! ತಂದೆಯಂತೂ ನಿನ್ನನ್ನು ಕೊಂದೇಬಿಟ್ಟರು. ವಿನಾಯಿತಮ್ಮಾ ?” ಎಂದು ಕೇಳಿದನು ಗಣಪತಿ. 


೮. ಪ್ರಮಠಗಣಾದಿವತ್ಯ 


* ಹೆದರಿಕೆ ತಿಳಿಯಲು ಅಲ್ಲಿಗೆ ಹೋಗಬೇಕೆ? 
ಮದುವೆಯಾದರೆ ತನ್ನಂತಾನೇ ತಿಳಿಯುತ್ತದೆ !” 
ಎಂದಳು ಪಾರ್ವತಿ. 

| “ಹೋ! ಆದು ಬೇರೆ ಇದೆಯೋ! ಪತ್ನೀ 
ಅದಕ್ಕೇ ನಾನು ಮದುವೆಯಾಗಲಾರೆ ಅನ್ನುವುದು ! 
ಬೇಡವೇ ಬೇಡಮ್ಮ ನನಗೆ ಮದುವೆ!” ಎಂದನು 
ಗಣೇಶ. 

ಆ ಮಾತನ್ನು ಹಿಡಿದುಕೊಂಡು ಕುಮಾರಸ್ವಾಮಿ 
“ಅದೇ ನಿನ್ನ ಘನಕಾರ್ಯ ಅಣ್ಣಾ! ನಾನು 
ಈಗಲೇ ಹೋಗಿ ಸೂರ್ಯನನ್ನು ಸುತ್ತಿಬರುತ್ತೇನೆ. 
ನೋಡು” ಎಂದು ನವಿಲಿನ ಮೇಲೇರಿ 
ಹಾರಿಹೋದನು. 

ವಿಘ್ನೇಶ್ವರನು ಸುಮ್ಮನಿರದೆ ನೆಟ್ಟಗೆ ಹೋಗಿ 
ಆ ಮೇರು ಪರ್ವತವನ್ನೇರಿ, ಅದರ ಶಿಖರಾಗ್ರದ 
“ಏನೋ ಬಹಳ `ಘೋರವೇ ನಡೆಯಿತುಬಿಡು. ಮೇಲೆಕುಳಿತುಬಿಟ್ಟನು. ಮೇರುಪರ್ವತದ ಸುತ್ತಲೂ 
ಅವರಿಬ್ಬರ ಮಧ್ಯದಲ್ಲಿ ಭೈರವನೆಂಬ ಕಾರ್ಗಪ್ಪ ಸೂರ್ಯನು ತಿರುಗುತ್ತಿರುವುದರಿಂದ ಅಲ್ಲಿ 
ಕತ್ತಲೆಯಂಥ ಹುಡುಗನೊಬ್ಬ ಹುಟ್ಟಿದನಂತೆ !” ಸೂರ್ಯನ ಅಸ್ತಮನವೇ ಇಲ್ಲ. 
ಎಂದಳು ತಾಯಿ. ಕುಮಾರಸ್ವಾಮಿ ಕಷ್ಟಪಟ್ಟು ಸೂರ್ಯನ 

« ಹೌದೇನು? ಹಾಗಾದರೆ ಅವನೂ ನನ್ನ ಅಣ್ಣ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಬಂದನು. ಅಣ್ಣ 
ನಾಗುತ್ತಾನೆ. ಅವನನ್ನು ನಾನು ನೋಡಲೇಬೇಕು. ವಿಘ್ನೇಶ್ವರನು ಮೇರುಪರ್ವತದ ಮೇಲೆ 
ಎಲ್ಲಿದ್ದಾನಮ್ಮಾ ಅವನು?” ಎಂದು ಕೇಳಿದನು ಕುಳಿತಿರುವುದನ್ನು ತಿಳಿದು ಅವನ ಮುಖವು ಬಾಡಿ 
ಮಗ ಆತುರದಿಂದ. ಹೋಯಿತು, 

“ ಎಲ್ಲಿಯೋ ಶಬರರ ಕೇರಿಯಲ್ಲಿ ಇದ್ದಾನೆ...” ಕುಮಾರಾ | ಸೂರ್ಯನನ್ನು ಸುತ್ತಿ ವಿಜಯ 
ಗುಡ್ಡಬಿಟ್ಟು ಕೆಳಗೆ ಬರುವುದೇ ಇಭ್ಲತೆ. ಕಪ್ಪು ಶಾಲಿಯಾಗಿ ಬಂದ ನೀನು ಹೀಗೇಕೆ ಮುಖಬಾಡಿಸಿ 
ಬಟ್ಟೆಗಳನ್ನೇ ಉಟ್ಟುಕೊಳ್ಳುತ್ತಾನಂತೆ. ತಪ್ಪಿ ಕೊಂಡಿರುವಿ?” ಎಂದು ಪಾರ್ವತಿ ಆಶ್ಚರ್ಯದಿಂದ 
ಕೂಡಾ ಅವನಹತ್ತಿರ ಹೋಗಬೇಡಪ್ಪಾ. ಕೇಳಿದಳು. 
ಹೆದರಿಕೊಂಡು ಜ್ವರಬಂದೀತು!” ಎಂದಳು ಪಾರ್ವತಿ. “ ಅಮ್ಮಾ, ನಾನು ಅಷ್ಟುಕಷ್ಟಪಟ್ಟು ಸೂರ್ಯನ 

* ಹೆದರಿಕೊಳ್ಳುವ ಹಾಗೆ ಏನಿದೆಯಮ್ಮಾ? ಸುತ್ತಲೂ ತಿರುಗಿದರೆ ಅಣ್ಣನು ಸೂರ್ಯನನ್ನೇ 
ಅದನ್ನೂ ನಾನು ತಿಳಿದುಕೊಳ್ಳಬೇಡವೇ ?” ಎಂದನು ತನ್ನ ಸುತ್ತಲೂ ತಿರುಗಿಸಿಕೊಂಡನು. ನಿಜ 
ಹೇಳುವುದಾದರೆ ಅಣ್ಣನು ಮಾಡಿದ್ದೇ ಘನಕಾರ್ಯ 


ಚಂದಮಾಮ 


[nat ನನ್ನದು ಘನಕಾರ್ಯವೇ ಅಲ್ಲ!” ಎಂದನು 
ಕುಮಾರಸ್ವಾಮಿ, 

ಗಣಪತಿಯ ಮದುವೇ ಮಾತು ಅಲ್ಲಿಗೆ 
ನಿಲ್ಲಲಿಲ್ಲ. ಕೆಲವು ದಿನಗಳ ಮೇಲೆ ಪಾರ್ವತಿ 
ಮತ್ತೆ ಅವನ ಮದುವೆಯ ಪ್ರಸ್ತಾವನೆ ಮಾಡಿದಳು. 

“ಅಮ್ಮಾ, ನಾನು ಮದುವೆಯಾಗಲೇ 
ಬೇಕೆಂದಿದ್ದರೆ, ಸೌಂದರ್ಯದಲ್ಲಿ ನನಗೆ ಸರಿಸಮಳಾ 
ಗಿರುವವಳು ಕಣ್ಣಿಗೆ ಬೀಳಬೇಕು. ಆಗ ಮದುವೆ 
ಯಾಗುತ್ತೇನೆ * ಎಂದನು ವಿಘ್ನೇಶ್ವರ. 

ಪಾರ್ವತಿ ಹುಬ್ಬು ಗಂಟಿಕ್ಕಿ ಕೋಪದಿಂದ. 
” ಹಾಗಾದರೆ ಮನೆಯ ಮುಖಮಂಟಪದಲ್ಲಿ 
ಕುಳಿತುಕೊಂಡು ಬರುವವರ, ಹೋಗುವವರ 
ಮುಖನೋಡುತ್ತಾ ಇರು.” ಎಂದು ಹೇಳಿ ಎದ್ದು 
ಒಳಗೆ ಹೊರಟು ಹೋದಳು. § 

“ ಹಾಗೇ ಮಾಡುತ್ತೇನಮ್ಮ ! ನಿನ್ನ ಆಜ್ಞೆ!” 
ಎಂದು ವನಾಯಕನು ಬೀದಿಯ ಬದಿಯಲ್ಲಿ 
ಕುಳಿತುಕೊಂಡು, ಸ್ವಲ್ಪ ಹೊತ್ತು ಉತ್ತರದಿಕ್ಕಿಗೂ, 


ಹಾಗೆಯೇ ಎಂಟು ದಿಕ್ಕುಗಳಿಗೂ ಮುಖ ತಿರುಗಿಸಿ 
ನೋಡಲು ತೊಡಗಿದನು. 

ಹೊರಗೆ ಬಂದ ಪಾರ್ವತಿ ಮಗನ ವಿಚಿತ್ರ 
ಚೇಷ್ಟೆಯನ್ನು ನೋಡಿ, ಆಶ್ಚರ್ಯಪಡುತ್ತ, 
“ ಏನಪ್ಪಾ, ಕಂದಾ, ವಿಘ್ನರಾಜಾ! ಎಲ್ಲಾ 
ದೇವತೆಗಳೂ ಪೂರ್ವಮುಖವಾಗಿದ್ದು ಪೂಜೆಗಳನ್ನು 
ಮಾಡಿಸಿಕೊಳ್ಳಬೇಕೆಂದು ನಿಯಮವಿದೆಯೇ 
ಹೊರತು ನೀನು ಯಾವದಿಕ್ಕಿಗೆ ಮುಖ 
ಮಾಡಿ ಕುಳಿತರೂ ಆರಾಧನೀಯನೇ ಹೌದು.” 
ಎಂದು ವರವನ್ನು ಕೊಟ್ಟಳು. ಮಗನ ಮುಮ್ತು 
ಚೇಷ್ಟೆಗಳನ್ನು ನೋಡಿ ತಾನು ಆನಂದಿಸಿದ್ದು 
ಶಿವನೊಡನೆಯೂ ಹೇಳಿಹೇಳಿ ಆನಂದಿಸಿದಳು. 
ಅವಳೊಂದಿಗೆ ಶಿವನೂ ಆನಂದಿಸಿದನು. 

ಕಡೆಗೆ ಪಾರ್ವತಿ ಹಟಹಿಡಿದು ಅವನ ಮದುವೆಯ 
ಪ್ರಸ್ತಾವನೆ ತಂದಳು. ಆಗ ವಿಘ್ನೇಶ್ವರನು, 
ಅಮ್ಮಾ, ತಮ್ಮನು ದೇವಸೇನಾಧಿಪತಿ ಪದವಿ 
ಯಲ್ಲಿದ್ದಾನೆ. ಅವನು ಇಬ್ಬರನ್ನು ಮದುವೆಯಾದರೂ | 


ತಪ್ಪೇನಿಲ್ಲ. ನಾನು ಸುಮ್ಮನೆ ಕುಳಿತು ತಿನ್ನುವವನ. 
ನನ್ನನ್ನು ಹೇಗೆ ಮದುವೆ ಮಾಡಿಕೊಳ್ಳಲು ಹೇಳುವಿ?” 
ಎಂದನು ವಿಘ್ನರಾಜ. 

ಅವನು ಹೇಳುತ್ತಿರುವಾಗಲೇ ಅಲ್ಲಿಗೆ 
ಬಂದ ಶಿವನು, “ ಗಣೇಶಾ, ನಿನಗೂ ಒಂದು ಪದವಿ 
ಕೊಡುತ್ತೇನೆ. ನೀನು ನಮ್ಮ ಪ್ರಮಥಗಣಗಳಿಗೆಲ್ಲಾ 
ನಾಯಕನಾಗಿರು” ಎಂದನು. 

” ಅಪ್ಪಾ ! ನೀವು ಹಾಗೆ ಪದವಿ ಕೊಟ್ಟು ಬಿಟ್ಟರೆ 
ಆಯಿತೆ? ಅದಕ್ಕೊಂದು ಅರ್ಹತೆ ನನಗಿರಬೇಡವೆ? 
ತಮ್ಮನಂತೂ ಹೇಗೂ ಸೇನಾಧಿಪತ್ಕದಲ್ಲಿ ಒಳ್ಳೆಯ 
ತೇರ್ಗಡೆ ಹೊಂದಿದವನು. ಅಂಥವನ ಮುಂದೆ 
ನಾನೆಲ್ಲಿ?" ಎಂದನು ವಿಘ್ನೇಶ್ವರ. 

ಅದನ್ನು ಕೇಳಿದ ಪ್ರಮಥರು ಕುಮಾರಸ್ವಾಮಿ 
ಯನ್ನೇ ನಾಯಕನೆಂದು ಅಭಿಮಾನಿಸಿ “ ದೇಮಸೇನಾಧಿ 
ಪತಿಗೆ ಜಯಜಯ” ಎಂದು ಜಯಕಾರ ಮಾಡಿದರು. 
ಆಗ ಶಿವನು, "ಹಾಗೆ ಕೂಡದು. ನನ್ನ ಗಣಗಳಿಗೆ 


ಗಣನಾಥನಾಗಿ ವಿಘ್ನೇಶ್ವರನೇ ಇರಬೇಕು. ಕುಮಾರ. 
ಸ್ವಾಮಿಗೆ ದೇವಸೇನಾಧಿಪತ್ಕವಪ್ಪೇ ಆಯಿತು. 
ಎರಡು ಪದವಿಗಳನ್ನೂ ಒಬ್ಬನೇ ನೋಡಿಕೊಳ್ಳು 
ವುದು ಕಷ್ಟ. ಸರಿಯೂ ಅಲ್ಲ” ಎಂದನು. 

ಆಗ ವಿಘ್ನೇಶ್ವರನು ವಿನಯದಿಂದ, “ಅದರೂ 
ಅಪ್ಪಾ. ಏನಾದರೊಂದು ಪರೀಕ್ಷೆ ಇಟ್ಟು ಅದರಲ್ಲಿ 
ಗೆದ್ದವರಿಗೇ ಗಣನಾಯಕತ್ವ ಕೊಟ್ಟರೆ ಸಮಂಜಸ 
ವಾದೀತು, ಅಲ್ಲವೇ? ” ಎಂದನು. 

ಶಿವನ ಇಚ್ಛೆಯಂತೆ ದೇವತೆಗಳೂ, ಪ್ರಮಥರೂ 


| ಕೂಡಿ ಒಂದು ಪಂಥವನ್ನು ಒಡ್ಡಿದರು. ಈ 


ಭೂಮಿಯ ಮೇಲಿರುವ ಎಲ್ಲಾ ತೀರ್ಥಗಳನ್ನೂ, 
ಕ್ಷೇತ್ರಗಳನ್ನೂ ಯಾರು ಮೊದಲು ಸೇವಿಸಿ ಹಿಂದಿರುಗಿ 
ಬರುವರೋ, ಅವರೇ ಪಂಥ ಗೆಲ್ಲುವರೆಂದು ನಿರ್ಣಯ 
ವಾಯಿತು. 

ಕುಮಾರಸ್ವಾಮಿ ತನ್ನ ನವಿಲಿನ ಮೇಲೆ ಹಾರಿ 
ಕುಳಿತು ಹೊರೆಟುಬಿಟ್ಟನು. ವಿನಾಯಕನು ಏನೂ 
ತೋರದೆ ತನ್ನ ಬೊಜ್ಜು ಹೊಟ್ಟೆಯನ್ನು ತಡವುತ್ತಾ 
ಸುಮ್ಮನೆ ಕುಳಿತುಬಿಟ್ಟನು. 

ಆಗ ವಿಷ್ಣು ಅವನನ್ನು ಏಕಾಂತಕ್ಕೆ ಕರೆದುಕೊಂಡು 
ಹೋಗಿ," ಅಪ್ಪಾ, ನಾವೆಲ್ಲಾ ನಿನ್ನನ್ನೇ ಅಭಿಮಾನಿಸು 
ವವರು, ನಿನಗೆ ಸೋಲು ಬಂದರೆ ದೇವತೆಗಳಿಗೆಲ್ಲಾ 
ಸೋಲು ಬಂದ ಹಾಗೇ ಆಗುತ್ತದೆ. ನಮ್ಮೆಲ್ಲರ 
ಮುಖ ತಗ್ಗಿಸುವಂತೆ ಮಾಡುವುದು ನಿನಗೆ ಒಳ್ಳೆಯ 
ದಲ್ಲ. ಅದೂ ಅಲ್ಲದೆ ತಂದೆಯ ದೊಡ್ಡತನವನ್ನು 
ತನಯನು ನಿರೂಪಿಸಿದರೇನೇ ಸಾರ್ಥಕವಾಗುತ್ತದೆ. 
ಅದಕ್ಕಾಗಿ ನೀನೇನೂ ಕಷ್ಟಪಟ್ಟು ತಿರುಗಬೇಕಾಗಿಲ್ಲ. 
ನಾನು ಹೇಳಿದಂತೆ ಮಾಡಿದರೆ ಸಾಕು.” ಎಂದು 
ವಿಘ್ನೇಶ್ವರನ ಕಿವಿಯಲ್ಲಿ ಏನನ್ನೋ ರಹಸ್ಯವಾಗಿ 
ಹೇಳಿದನು. 

ಪಾರ್ವತಿ. “ ಹಮ್ಮಯ್ಯ ! ಬದುಕಿದೆ!” ಎಂದು 
ವಿಷ್ಣುವನ್ನು ಕೃತಜ್ಞತೆಯಿಂದ ನೋಡಿದಳು. 


ಚಂದಮಾಮ 


ವಿಫ್ನೇಶ್ವರನು ಅಲ್ಲಿಂದ ಹೊರಟು ಪ್ರಶಸ್ತವಾದ ಅಂಥಾದ್ದು. ಗೆದ್ದುದು ಶಿವನಾಮವೇ ! ಗೆಲ್ಲಿಸಿದವನು 
ಜಾಗದಲ್ಲಿ ಚಟ್ಟ ಮಟ್ಟಿ ಹಾಕಿ ಕುಳಿತು, ಕಣ್ಣುಗಳನ್ನು ಮಹಾವಿಷ್ಣು 1” ಎಂದು ನಡೆದ ಸಮಾಚಾರವನ್ನು 
ಮುಚ್ಚಿ ಶಿವಪುಚಾಕ್ಷರೀ ಮಂತ್ರವನ್ನು ಜಪಿಸಲು ಹೇಳಿ ಶಿವನಿಂದಲೇ ಹೌದೆನಿಸಿದನು. 
ತೊಡಗಿದನು. ವಿಘ್ನೇಶ್ವರನೂ ಕುಮಾರಸ್ವಾಮಿಯೂ ಶಿವನ 
ನವಿಲಿನ ಮೇಲೆ ಹೊರಟ ಕುಮಾರಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡಿದರು. ಕುಮಾರಸ್ವಾಮಿ 
ಹೋದ ತೀರ್ಥಕ್ಷೇತ್ರಗಳಿಗೆಲ್ಲಾ, ಅವನಿಗಿಂತ ಮೊದಲೇ ಎಲ್ಲರ ನಡುವನಲ್ಲಿ. ನಿಂತುಕೊಂಡು, “ಇನ್ನು ತಡ 
ವಿಘ್ನೇಶ್ವರನು ಇಲಿಯ ಮೇಲೆ ಕುಳಿತು ಆ ತೀರ್ಥ ಮಾಡಬಾರದು. ವಿಫ್ನೇಶ್ವರನಿಗೆ ಪ್ರಮಥಗಣಾಧಿ 
ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಹೋರಟು ಹೋಗಿರುವ ಪತ್ಯವನ್ನು ಬೇಗನೇ ನಡೆಯಿಸಬೇಕು. ಶಿವನ ಆಜ್ಞೆ 
ನೆಂದು ತಿಳಿದು. ಆಶ್ಚರ್ಯಪಟ್ಟನು. ಕಡೆಗೆ ಅವನು ಎಲ್ಲರಿಗೂ ಶಿರೋಧಾರ್ಯವಾಗಿದೆ " ಎಂದು ಒತ್ತಿ 
ಹತಾಶನಾಗಿ ತಿರುಗಿ ಬಂದು, ಏಫ್ನೇಶ್ವರನಿಗೆ ವಂದಿಸಿ. ಹೇಳಿದನು. “ನಿಜನಿಜ” ಎಂದು ಎಲ್ಲರೂ ಕೊರಳೆತ್ತಿ 
ತಾನು ಸೋತುಹೋದೆನೆಂದೂ ವಿಫ್ನೇಶ್ವರನೇ ಹೇಳಿದರು. 
ಗೆದ್ದನೆಂದೂ ಹೇಳಿದನು. ದೇವತೆಗಳೆಲ್ಲಾ ಒಕ್ಕೊರಲಿನಿಂದ ಸಂತೋಷಿಸಿದರು. 
ವಿಘ್ನೇಶ್ವರನು ತಮ್ಮನ ಕೈಯನ್ನು ಹಿಡಿದು. ಶಿವನ ಸಿದ್ಧ, ಸಾಧ್ಯ, ಯಕ್ಷ, ಭೂತಗಣಾದಿಗಳೆಲ್ಲಾ ಹರ್ಷ 
ಬಳಿಗೆ ಕರೆದುಕೊಂಡು ಹೋಗಿ, “ತಮ್ಮಾ, ನಾನು ವನ್ನು ಪ್ರಕಟಿಸಿದರು. ಪ್ರಮಥಗಣಗಳ ಪ್ರಮುಖ 
ಜಯಿಸಲೂ ಇಲ್ಲ, ನೀನು ಸೋಲಲೂ ಇಲ್ಲ. ರಾದ ಭೃಂಗೀಶ್ಚರ, ಶೃಂಗೀಶ್ವರ, ಚಂಡೀಶ್ವರ. 
ನಾವಿಬ್ಬರೂ ನಿಮಿತ್ತಮೂತ್ರರು ಅಷ್ಟೆ | ಜಯಿಸಿದ್ದು ನಂದೀಶ್ವರರು ಮಾತ್ರ ವ್ಯತಿರೇಕವನ್ನು ವ್ಯಕ್ತ 
ಪಡಿಸಿದರು. ಈ ಮೊದಲು ವಿಘ್ನೇಶ್ವರನು ಪುತ್ರ 


ಗಣಪತಿ ರೂಪದಲ್ಲಿ ಅವರಿಗ್ಗೆ ಸ್ವಲ್ಪ ಶೃಂಗಭಂಗ 
ಮಾಡಿದ್ದನಷ್ಟೆ? ಅದು ಅವರ ಮನಸ್ಸಿನೊಳಗೆ 
ಇದ್ದಿರಬೇಕು. ಆ ಕೋಪವನ್ನು ಹೊರಪಡಿಸುತ್ತ 
ಅವರು, “ಕುಮಾರಸ್ವಾಮಿಗೆ ತನ್ನ. ಬಲಗಳು 
ಎಂಬಂತೆ ದೇವಗಣಗಳ ಸೇನೆಗಳಿದೆ. ನಾವು 
ಶಿವನನ್ನು ನಂಬಿದ ಬಂಟರಾಗಿ ' ಶಿವಗಣಗಳಿಂದು 
ಮೊದಲಿನಿಂದಲೂ ಪರಿಗಣಿಸಲ್ಪಟ್ಟವರು. ಹಾಗಿರು 
ವಾಗ ವಿಘ್ನೇಶ್ವರನು ನಮಗೆಲ್ಲ ಅಧಿಪತಿ 
ಹೇಗಾದಾನು? ಗಣಪತಿ ಅನ್ನಿಸಿಕೊಳ್ಳಲಿಕ್ಕಾದರೂ 
ಅವನಿಗೆ ತನ್ನದಾದ ಯಾವ ಬಳಗವೂ ಇಲ್ಲ, 
ಹಾಗಿರುವಾಗ ಗಣಾಧಿಪತ್ಮದ ಪಟ್ಟಾಭಿಷೇಕದಿಂದ 
ಏನು ಮಹತ್ವ ಬರುತ್ತದೆ? ನಾವು ಒಪ್ಪಲಾರೆವು” 
ಎಂದು ತಮ್ಮ ಮನದಲ್ಲಿದ್ದ ಹಳೆಯದನ್ನೆಲ್ಲ ಹೊರಗೆ 
ಹಾಕಿದರು. 

ಅದನ್ನು ಕೇಳಿ ಶಿವನ ಕಣ್ಣುಗಳು ಕೆಂಪಾದುವು. 
“ನನ್ನ ನಿರ್ಣಯವನ್ನೇ ಆಕ್ಷೇಪಿಸುವಷ್ಟು 


ದೊಡ್ಡವರಾದಿರಾ ನೀವು? ಅಷ್ಟು ಗರ್ವ ಹೇಗೆ 
ಬಂದಿತು?" ಎಂದು ಪ್ರಮಥ ನಾಯಕರನ್ನು 
ದುರುಗುಟ್ಟಿ ನೋಡಿದನು. 

ಆಗ ವಿಘ್ನೇಶ್ವರನು ಶಾಂತನಾಗಿ “ಹೌದು. 
ನಿಜವೇ. ನನ್ನ ಗಣಗಳು ಎಲ್ಲಿವೇ? ಯಾರಿದ್ದಾರೆ? 
ಇಲ್ಲವೆಂಬುದೇ ನಿಜ ಅಂದಹಾಗೆ ಪುತ್ರಗಣಪತಿ 


|| ಯಾಗಿ ನಾನಿದ್ದಾಗ ನನಗೂ ಸ್ವಲ್ಪ ಬಳಗವದ್ದಂತೆ 


ಅನುಮಾನ. ಆ ಗಣಗಳು ಎಲ್ಲಿವೆ? ಎತ್ತಹೋದರು??" 
ಎಂದು ಕಡೇ ಮಾತುಗಳನ್ನು 
ಹೇಳಿದನು. 

ಆಗ “ಇಲ್ಲಿದ್ದೇವೆ! ಬಂದೆವು ಬಂದೆವು!” 
ಎನ್ನುತ್ತ ಕೋಟಾನುಕೋಟಿ ವಿಫ್ನೇಶ್ವರನಂಥವರು 
ದಿಕ್ಕುಗಳು ಪ್ರಸವಿಸಿದಂತೆ ಎಂಟು ದಿಕ್ಕು 
ಗಳಿಂದಲೂ ಹುಟ್ಟಿ ಬಂದು, ದಿಕ್ಕುಗಳೆಲ್ಲ 
ಗಡಚಿಕ್ಕುವತೆ ಜಯ ಜಯ ಧ್ವಾ ನ ಮಾಡುತ್ತ, 
ವಿಘ್ನೇಶ್ವರನ ಬಲಗಳಾಗಿ ಬಂದು ಅವನನ್ನು 
ಸುತ್ತಮುತ್ತಿ ನಿಂತರು. 

ಅವರು ಒಬ್ಬೊಬ್ಬರಿಗೂ ನಾಲ್ಕುನಾಲ್ಕು 
ಕೈಗಳಿದ್ದುವು. ನಾಲ್ಕು ಕೈಗಳಲ್ಲಿಯೂ ಆಯುಧಗ 
ಳಿದ್ದುವು. ಒಬ್ಬೊರಲ್ಲಿ ಒಂದೊಂದು ಬಗೆಯ 
೬ ಆಯುಧಗಳು! ಪರಿಕರಗಳು! ಚಿತ್ರ ವಿಚಿತ್ರವಾದ 
ವಸ್ತುಜಾಲಗಳು! ಕೆಲವರ ಕೈಗಳಲ್ಲಿ ಕಂಟ ಪತ್ರ 
ಗಳೂ, ಲೇಖನಿಗಳೂ, ಕುಂಚಗಳೂ, ಬಣ್ಣಗಳೂ, 
ಇದ್ದರೆ ಮತ್ತೆ ಕೆಲವರ ಕೈಗಳಲ್ಲಿ ಶೂಲಗಳೂ, 
ಬಿಲ್ಲಯುಗಳೂ, ಕತ್ತಿಗಳೂ, ಗದೆಗಳೂ ಇದ್ದುವು. 
ಇನ್ನು ಕೆಲವು ವಿಘ್ನೇಶ್ವರರು ಕೊಡಲಿ, ಸುತ್ತಿ, 
ಕತ್ತಿ, ಉಳಿ, ಗರಗಸ, ಕೇಸುಳಿ, ಇಕ್ಕುಳ ಮೊದ 
ಲಾಜ ಪರಿಕರಗಳೊಂದಿಗಿದ್ದರು. ಮತ್ತೆ ಕೆಲವರ 
ಕೈಯಲ್ಲಿ ವೀಣೆಗಳು ಮೃದಂಗಗಳು, ಕೊಳಲು, 
ಡೋಲು, ತಮಟಿ ಮೊದಲಾದುವಿದ್ದುವ. ಅವರಲ್ಲಿ 
ಕೆಲವರು ಸಂಗೀತ ಹಾಡುತ್ತಿದ್ದರು. ಮೂಲಿಕೆಗಳು, 


೫೬. 


ಚಂದಮಾಮ 


ಔಷಧಗಳು, ಪಾನೀಯಗಳು, ನೇಗಿಲುಗಳು, 
ರಾಟೆಗಳು ನವರತ್ನಗಳು, ಆಭರಣಗಳು, 
ಹೂಮಾಲೆಗಳು, ಹಣ್ಣು ಹಂಪಲ ಮೊದಲಾದ 
ಅನೇಕ ಬಗೆಯ ಭಕ್ಷ್ಯಗಳು ಅನೇಕರ 
ಕೈಗಳಲ್ಲಿದ್ದುವು. 

ಅವರ ನಡುವೆ ದೇವತೆಗಳೂ, ಪ್ರಮಥಗಣಗಳೂ 
ಅಕ್ಕಿಯ ರಾಶಿಯಲ್ಲಿ ಕಾಣುವ ಕಲ್ಲು ಹರೆಳುಗಳಂತೆ 
ಅಲ್ಲಲ್ಲಿ ಕಾಣುತ್ತಿದ್ದರು. ೫ 

ಕೆಲಮಂದಿ ವಿಘ್ನೇಶ್ವರ ರೂಪರು ಆಕಾಶದಲ್ಲಿ 
ಹಾರುತ್ತ ಅಂತರಿಕ್ಷ ದೊಳಗೆ ತೂರಿ ಹೋಗುತ್ತಿದ್ದರು. 
ಆ ಗಣಾಧಿಪ ಗಣಗಳ ಕೈಯಲ್ಲಿ ಛತ್ರಚಾಮರಗಳೂ, 
ಬಗೆಬಗೆಯ ಬೀಸಣಿಗೆಗಳೂ ಆಡಿಕೊಂಡಿದ್ದುವು. 
ಆಕಾಶದಲ್ಲಿ ರಪರಪನೆ ನಲಿಯುವ ಅರುಣಪತಾಕೆ 
ಗಳನ್ನೂ, ಇನ್ನೂ ಬಣ್ಣಬಣ್ಣದ ಧ್ವಜಗಳನ್ನೂ 
ಅನೇಕ ವಿಫ್ನೇಶ್ವರರೂಪರು ಹಿಡಿದಿದ್ದರು. ಅವರ 
ನಡುವಿನಿಂದ ಕೆಲವರು ರತ್ನಖಚಿತವಾದ ಭದ್ರ 


ಸಿ೦ಹಾಸನವನ್ನು ಎತ್ತಿ ತಂದಿಟ್ಟು ವಿಘ್ನೇಶ್ವರನನ್ನು 
ಅದರ ಮೇಲೆ ಕೂಡಿಸಿ ಛತ್ರಚಾಮರಗಳನ್ನು 
ಹಿಡಿದರು. ಶ್ವೇತಚ್ಛತ್ರವು ಮುತ್ತುಗಳ ಜಾಲರಿಗಳಿಂದ. 
ವಿರಾಜಿಸಿತು. ಪುಟ್ಟಮೂಷಿಕವು. ಸಿಂಹಾಸನದ 
ಮುಂದೆ ನೃತ್ಯವಾಡ ತೊಡಗಿತು. ಭೃಂಗೀಶ್ವರ, 
ಶೈಂಗೀಶ್ವರ, ಚಂಡೀಶ್ವರ, ನಂದೀಶ್ವರರು ಮೂಕ 


ವಿಸ್ಮಿತರಾಗಿ ಏನೂ ಹೇಳಲು ತೋರದೆ ಶರಣಾ 
ಗತ ಭಾವದಲ್ಲಿ ಕೈಜೋಡಿಸಿದರು. 

ಪಾರ್ವತಿ ಮತ್ತೊಂದು ಸಾರಿ ಮೈಮರೆತು 
ಭದ್ರಸಿಂಹಾಸನಾಸೀನನಾದ ವಿಘ್ನೇಶ್ವರನಿಗೆ ನಮಸ್ಕ 
ರಿಸಲು ನೋಡಿದಳು. " ಬೇಡಮ್ಮಾ ಬೇಡ ! ನಾನು 
ನಿನ್ನ ಮುದ್ದು ಕುಮಾರನಲ್ಲವೇನು?” ಎಂದು 
ವಿಘ್ನೇಶ್ವರನು ಅವಳನ್ನು ತಡೆದು ಕೈಯಾಡಿಸಿದನು. 
ಎಲ್ಲಾ ವಿಘ್ನೇಶ್ವರರೂಪರೂ ಅದ್ಯಶ್ಕರಾಗಿ. ಒಬ್ಬ 
ವಿಫ್ಲೇಶ್ವರನು ಮಾತ್ರ ಶಾಯಿಯ ಪಾಧಗಳಿಗೆ 
ನಮಸ್ಕಾರ ಮಾಡಿದನು. 

“ವಿಘ್ನೇಶ್ವರಾ 1” ಎಂಬೊಂದು ಕರೆ ಶಂಖ 
ಧ್ವನಿಯ ಹಾಗೆ ಕೇಳಿಸಿತು, ಹಾಗೆ ಕರೆದವನು ವಿಷ್ಣು. 
ವಿಘ್ನೇಶ್ವರನು ಅತ್ತ ನೋಡದೆಯೇ, “ನೀನು ಏನು 
ಹೇಳುವಿಯೆಂದು ನನಗೆ ಗೊತ್ತಿದೆ” ಎಂದನು. 

“ನಿನಗೆ ಗೊತ್ತಿದ್ದರೂ ಅದು ಎಲ್ಲರಿಗೂ ಗೊತ್ತಾ 
ಲಿಕ್ಕೇ ಹೇಳುತ್ತೇನೆ." ಎಂದು ವಿಷ್ಣು “ಈ 
ವಿಘ್ನೇಶ್ವರನ ಮದುವೆಗೆ ಸಾವಿರ ವಿಘ್ನಗಳೆಂದು 
ಸಾಮತಿಯಾಗಿ, ವಿಘ್ನೇಶ್ವರನು ಸ್ವತಃ ಕಲ್ಪಿಸಿಕೊಂಡ 
ವಿಘ್ನಗಳು ಈಗಾಗಲೇ ಸಾವಿರ ತುಂಬಿದುವು. ಇನ್ನು 
ಮೇಲೆ ವಿಘ್ಲವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. 
ಕಲ್ಲಿಸದರೂ ಅದು ನಡೆಯದು! ತಿಳಿದಿರಲಿ!” 


ತನ್ನ ಮುದ್ದಿನ ಮಗ ವಿಘ್ನೇಶ್ವರನ ಗಣಾಧಿಪತ್ಯದ 
ಪಟ್ಟಾಭಿಷೇಕ ಮಹೋತ್ಸವಕ್ಕೆ, ಗಣೇಶನನ್ನು 
ಸಿಂಗರಿಸಲು ಪಾರ್ವತಿ ಜಗಜಗಿಸುವ ಬಣ್ಣದ ವಸ್ತ್ರ 
ಗಳನ್ನು ಆರಿಸಿಕೊಂಡಳು. ಅದರೆ ವಿಘ್ನೇಶ್ವರನು 
ಅವುಗಳನ್ನೆಲ್ಲ ಬಿಟ್ಟು ಬೆಳ್ಳೆಗಿನ ವಸ್ತ್ರಗಳನ್ನು ಧರಿಸಿ 
ಕೊಂಡನು. K 

“ ಇದೇನಪ್ಪಾ, ಒಳ್ಳೊಳ್ಳೆಯ ವಸ್ತ್ರಭೂಷಣ 
ಗಳಿಂದ -ಮೆರೆಯಬೇಕಾದ ನೀನು, ಹೀಗೆ ಶುಕ್ಲಾಂಬರ 
ಫರನೆನಿಸಿಕೊಳ್ಳುವುದೇನು ಚಂದವೋ?” ಎಂದು 
ಕೇಳಿದಳು ಪಾರ್ವತಿ. | 

“ಒಳ್ಳೇ ಬಟ್ಟೆಗಳನ್ನು ಧರಿಸಬೇಕೆಂದು ತಾನೇ 
ಹೇಳುವಿ? ನಾನು ಉಟ್ಟದ್ದು ಆಂಥವುಗಳೇ. ಬಿಳೀ 
[ಬಣ್ಣವು ಒಳ್ಳೆಯತನವನ್ನೂ, ವಿವೇಕವನ್ನೂ ತಿಳಿಸು 
ತ್ತದೆ ಅಮ್ಮಾ!” ಎಂದನು ವಿಘ್ನೇಶ್ವರ. 


ವಿಘ್ನೇಶ್ವರನ ಗಣಾಧಿಪತ್ಯ ಪಟ್ಟಾಭಿಷೇಕವು 
ಮಹಾವೈಭವದಿಂದ ನಡೆಯಿತು. ವಿಫ್ನೇಶ್ವರನು 


ಸರ್ವ ಗಣಗಳಿಗೂ ನಾಥನಾದನು, ಆಗ ಜಯಲಕ್ಷ್ಮಿ 


L 


ಎಂಬ ನಾಮಾಂಕಿತಳಾದ ಸಿದ್ದಿಯೂ,. ಜಾತಃ 
ಎಂಬ ಹೆಸರಿನವಳಾದ ಬುದ್ಧಿಯೂ ವಿಘ್ನೇಶ್ವರನನ್ನು 
ವರಿಸಿ ಅವನ ಇಕ್ಕೆಲಗಳನ್ನು. ಅಲಂಕರಿಸಿದರು. 
ಅದರಿಂದವಿಫ್ಲೇ ಶ್ವರನಿಗೆ ಸಿದ್ಧಿ ಬುದ್ಧಿ ವಿನಾಯಕನೆಂದು 
ಹೆಸರಾಯಿತು. ಅದೇ ಸಮಯದಲ್ಲಿ ಎಂಟು ದಿಕ್ಕು 
ಗಳಿಂದ ಆಷ್ಟಸಿದ್ಧಿಯರು ಎಂಟುಮಂದಿ ಸುಂದರ 
ಕನ್ಕೆಯರಾಗಿ ಬಂದು ಬಕುಲಮಾಲಿಕೆಯನ್ನು ಹಾಕಿ 
ವಿನಾಯಕನನ್ನು ವರಿಸಿದರು. ಅದರಿಂದ ವಿಘ್ನೇಶ್ವರನು 
ಸಿದ್ಧಿವಿನಾಯಕನಾದನು, ಹೀಗೆ ವಿಘ್ನೇಶ್ವರನ 
ಕಲ್ಯಾಣ ಮಹೋತ್ಸವವು ಅತಿ ವೈಭವದಿಂದ 
ನಡೆಯಿತು. 

ಎಲ್ಲಾ ಆದ ಮೇಲೆ ವಿಷ್ಣು ವಿಫ್ನೇಶ್ವರನನ್ನು 
ನೋಡಿ, “ ಕೋಟಿ ವಿಘ್ನಗಳು ಬಂದರೂ ವಿನಾಯಕನ 
ಮದುವೆ ನಿಲ್ಲದು ಎಂಬ ಹೊಸದೊಂದು ಸಾಮತಿ 
ಪ್ರಪಂಚಕ್ಕೆ ಸಿಕ್ಕಿತು. ಅಪ್ಪಾ ಕಲ್ಯಾಣ ಗಣೇಶಾ, ಇನ್ನು 
ಮೇಲೆ ಎಲ್ಲಾ ಕಲ್ಯಾಣಗಳೂ ನಿನ್ನಕ್ಕೆಯಿಂದಲೇ 
ನಡೆಯಬೇಕು. ಹಾಗೆ ನಡೆದ ಕಲ್ಯಾಣ ಸತಾ 


೯. ಸ್ವಾಮಿಯ ಅವತರಣ 


28 


56/5 ಹ ದ 


ಅವತರಿಸಿದ ಜನ್ಮವೇ ಸಾರ್ಥಕ ಜನ್ಮ!” ಎಂದು 
ಏಫ್ನೇಶ್ವರನ ಸೊಂಡಿಲನ್ನು ತಡವಿ ಬೆನ್ನು ತಟ್ಟಿದನು. 

ವಿಘ್ನೇಶ್ವರನು ಮುಗುಳು ನಗುತ್ತ “ ಹಾಗೆಯೇ 
ಆಗುತ್ತದಯ್ಯಾ. ನೀನು ಕೌಸಲ್ಮೆಗೆ ರಾಮನಾಗಿ 
ಆವಶರಿಸಿ ರಾವಣನ ದಶೆಯನ್ನು ಅಂತ್ಯಗೊಳಿಸುವಿ 
ಯಂತೆ” ಎಂದನು. 

ಪುನಃ ವಿಷ್ಣು “ಎಲೋ ಗಜಾನನಾ, ನಿನ್ನ 
ಪ್ರಸನ್ನ ವದನವನ್ನು ನೋಡುವಾಗ, ಆನೆಯ ಮೇಲೆ 
ನನಗೆ ತುಂಬಾ ಪ್ರೀತಿ ಉಕ್ಕುತ್ತದೆ” ಎಂದನು. 

“ಉಕ್ಕಲಿ ಬಿಡೂ | ಮೊಸಳೆಯ ಬಾಯಿಯಿಂದ 
ಗಜೇಂದ್ರನನ್ನು ರಕ್ಷಿಸಿ ಕರಿವರದನೆಂಬ ಹೆಸರು 
ಹೊತ್ತುಕೋ ” ಎಂದನು ವಿಫ್ನೇಶ್ವರ. 

ಎಂಟು ಮಂದಿ ಸಿದ್ಧಿ ಕನ್ನೆಯರು ಹಿತವಾಗಿ 
ಚಾಮರ ಬೀಸುತ್ತಿರಲು ಸಿಂಹಾಸನದ ಮೇಲೆ ಸಿದ್ಧಿ 
ಬುದ್ಧಿಯರೊಂದಿಗೆ ನಕ್ಷತ್ರಗಳ ನಡುವಿನ ಚಂದ್ರನಂತೆ. 
ವಿಫ್ನೇಶ್ವರನು ಪ್ರಕಾಶಿಸಿಕೊಂಡಿದ್ದ ಆ ಸಮಯದಲ್ಲಿ 


ಲಕ್ಷ್ಮಿ ಮುಖ ತಿರುಗಿಸಿಕೊಂಡು ಹೊರಟು ಹೋಗಲು. 
ನೋಡಿದಳು. ಎಷ್ಟು ಅವಳನ್ನು ತಡೆದು ವಿಘ್ನೇ 
ಶ್ವರನೊಂದಿಗೆ. “ ವಿಘ್ನೇಶ್ವರಾ, ಲಕ್ಷ್ಮಿ ಸ್ಥಿರವಾಗಿರು 
ವವಳಲ್ಲವೆಂದು ಲೋಕದವರಿಗೆಲ್ಲಾ ಗೊತ್ತಾಗಿದೆ. 
ಅವಳನ್ನು ಸ್ವಲ್ಪ ನಿನ್ನ ಮಡಿಲಲ್ಲಿ ಕೂಡಿಸಿಕೊಂಡು. 
ಬಿಡು. ಅದರಿಂದ ಲಕ್ಷ್ಮಿಗೆ ಸ್ಥಿರತ್ವವು ಬಂದೀತೆಂದು 
ಕಾಣುತ್ತದೆ” ಎಂದನು. 
ವಿಘ್ನೇಶ್ವರನು ಅತ್ಯಾನಂದದಿಂದ, 
ಮಹಾ ತಾಯಿ ಲಕ್ಷ್ಮಿಯನ್ನು ಮಡಿಲಲ್ಲಿ ಕೂಡಿಸಿ 
ನನ್ನದು ಎಂಥ ದೊಡ್ಡ ಅದೃಷ್ಟ 1” 
ಎಂದು ಲಕ್ಷ್ಮಿಯ ಪಾದಗಳನ್ನು ಸೊಂಡಿಲಿನಿಂದ 
ಸುತ್ತಿ ಎತ್ತಿ ತನ್ನ ಬಲ ತೊಡೆಯ ಮೇಲೆ ಇರಿಸಿದನು. 
ಆಗ. ವಿಷ್ಣು, "ಈಗ ವಿಘ್ಲೇಶ್ವರನು ಲಕ್ಷ್ಮೀ 
ಗಣಪತಿಯಾದ. ತಾಯಿ ಮಗನನ್ನು ಯಾವ ವಿಧ 
ವಾಗಿ ನೋಡಿಕೊಳ್ಳುತ್ತಾಳೋ, ಅದೇ ವಿಧವಾಗಿ 
ವಿಘ್ನೇಶ್ವರನ ಅನುಗ್ರಹವಿದ್ದವರ ಬಳಿಯಲ್ಲಿ ಲಕ್ಷ್ಮಿ 
ಸ ರವಾಗಿರುತ್ತಾಳೆ” ಎಂದು ಹೇಳಿದನು. 
ಇದನ್ನೆಲ್ಲಾ ನೋಡಿಕೊಂಡೇ ಇದ್ದ ನಾರದನು 
ಮುಂದೆ ಬಂಡು, * ಓಹೋಹೋ ! ವಿಫ್ನೇಶ್ವರನಿಗೆ 
ಎಷ್ಟು ಹೆಸರುಗಳು ! ಸಿದ್ಧಿ ವಿನಾಯಕ, ಲಕ್ಷ್ಮೀ 
ಗಣಪತಿ, ಶುಕ್ಲಾಂಬರಧರ, ಮೂಷಿಕವಾಹನ, ಇನ್ನೂ 
ಎಪ್ಪೆಷ್ಟೋ !* ಎಂದು ಹೇಳುತ್ತ, ಮಹತೀ ವೀಣೆ 
ಯನ್ನು ರೋಂಕರಿಸಿ ವಿಘ್ನೇಶ್ವರನ ಶತಕೋಟಿ 
ಸಹಸ್ರನಾಮಗಳನ್ನು ಹಾಡ ತೊಡಗಿ, * ಜಯ ಜಯ 
ಜಯ ಗಣನಾಯಕ ಜಯಹೇ” ಎಂದು ಗಾನ 
ಮಾಡುತ್ತ ಲೋಕಗಳಲ್ಲಿ ತಿರುಗಾಡ ತೊಡಗಿದನು, 
ಒಂದುದಿನ ವಿಘ್ನೇಶ್ವರನು ಇಲಿಯ ವಾಹನದ 
ಮೇಲೇರಿಕೊಂಡು ಆಕಾಶಮಾರ್ಗದಲ್ಲಿ ತಿರುಗುತ್ತಾ, 
ವಿಂಧ್ಯಪರ್ವತ ಶ್ರೇಣಿಯನ್ನು ದಾಟಿ, ಇನ್ನೂ 
ದಕ್ಷಿಣಕ್ಕೆ ಹೋಗಿ ದೊಡ್ಡದೊಂದು ಕರ್ರಗಿನ 
ಬೆಟ್ಟವನ್ನು ನೋಡಿ ಅಲ್ಲಿ ಕೆಳಗಿಳಿದನು. ಆ ಪ್ರದೇಶ 


“ಆಹಾ! 


೫೨ 


ಚಂದಮಾಮ 


ವೆಲ್ಲಾ ಬಾಳೇ ವನಗಳೇ ವನಗಳು. ದೊಡ್ಡದೊಡ್ಡ 
ಬಾಳೇ ಮರಗಳಿಂದ ಬಾಳೆಯಕಾಡಿನಂತೆ ನ 
ತಿಡಿತು. ಬೆಟ್ಟದ ಕೆಳಭಾಗದಲ್ಲಿ ಶಬರರು ಢಕ್ಕೆ 
ಡೋಲು ಡಮರಗಳನ್ನು ಕೋಲಾಹಲವಾಗಿ 
ಬಾರಿಸುತ್ತ, ಬಹಳ ಸಂಭ್ರಮದಿಂದ ಏನೋ ಉತ್ಸವ 
ನಡೆಸುತ್ತಿದ್ದರು. 

ವಿಘ್ನೇಶ್ವರನು ಸ್ವಲ್ಪನಿಂತು ಆ ಉತ್ಸವದ 
ಚಂದವನ್ನು ನೋಡುತ್ತ ತನ್ನ ನಿಜರೂಪವನ್ನು 
ಉಪಸಂಹರಿಸಿಕೊಂಡು, ಸುಂದರಬಾಲಕನ ರೂಪ 
ದಿಂದ ಉತ್ಸವದಲ್ಲಿ ಮಗ್ನರಾದ ಜನರ ಸಮಿಸಪಕ್ಕೆ 
ಹೋದನು. 

ಶಬರರು ಆ ಹೊಸ ಬಾಲಕನ ಸುತ್ತಲೂ 
ಕುತೂಹಲದಿಂದ ಕೂಡಿ, “ನಂ ದೇವ್ರ, ತನಗಾಗಿ 
ಒಳ್ಳೇ ಚಂದದ ಹುಡುಗನ್ನ ಕಳಿಸಿದ್ದಾರ್ರೋಯ್‌” 
ಎಂದು ಹೇಳಿಕೊಂಡು, ಅವನನ್ನು ಎತ್ತಿಕೊಂಡು 
ಹೋಗಿ ಉತ್ಸವದ ಮಧ್ಯದಲ್ಲೇ ಇಳಿಸಿದರು. 

ಅಲ್ಲಿ ರಕ್ತದ ಕಲೆಗಳಿಂದ ಕೂಡಿದ ದೊಡ್ಡ 
ದೊಂದು ಕರಿಗಲ್ಲು ಕಾಣುತ್ತಿತ್ತು. ಅದರ ಇದಿರಿನಲ್ಲಿ 
ಚಿಕ್ಕ ಹುಡುಗನೊಬ್ಬ ಮೂಕತನದಲ್ಲಿ ಆಳುತ್ತಿದ್ದನು. 
ಅವನ ಶರೀರಕ್ಕೆಲ್ಲಾ ಅರಸಿನ ಬಳಿದಿತ್ತು. ಸೊಂಟಕ್ಕೆ 
ಕಪ್ಪು ವಸ್ತ್ರವನ್ನು ಸುತ್ತಿದ್ದರು. ಕೊರಳಿಗೆ ಕೆಂಪು 
ಮಂದಾರ ಹೂವಿನ ಮಾಲೆ ಹಾಕಲಾಗಿತ್ತು. ಹಣೆಗೆ 
ಕುಂಕುಮದ ಮುದ್ದೆ. 

ಬಾಲರೂಪದ ವಿಘ್ನೇಶ್ವರನು ಶಬರನಾಯಕನನ್ನು 
ನೋಡಿ, “ನಿಮ್ಮ ದೇವರ ಹತ್ತಿರ ನನಗೆ ಮಾತಾಡ 
ಬೇಕು. ನನ್ನನ್ನು ಅವನ ಬಳಿಗೆ ಕರೆದುಕೊಂಡು 
ಹೋಗಿ” ಎಂದನು. 4 

ಆ ಮಾತನ್ನು ಕೇಳಿ ಶಬರ ನಾಯಕನು ಬೆಳ್ಳಗಿನ 
ಹಲ್ಲುಗಳನ್ನು ತೋರಿಸಿ ನಗುತ್ತ,“ ಭಲೆಭಲೆ 
ಭಲೆ ಹುಡುಗಾ! ನಮ್ಮ ದೇವ್ರ, ಹಾತ್ರಾನೇ 
ಮಾತಾಡಿ ಬಿಡ್ತೀಯೂ? ನಮ್ಮ ದೇವ್ರು ಕಾರು 


ಕತ್ತಲಿನ ಹಾಗೆ ಮಹಾ ಭೀಕರರಾಗಿರುತ್ತಾರೇ ! 
ಯಾರೂ ನೋಡಲಾರ್ರೂ ! ನೋಡಿ ಗೀಡಿ ಬಿಟ್ಟರೆ 
ರಕ್ತ ಕಕ್ಕಿ ಹಾಗೇ ಬಿದ್ದು ಸಾಯ್ತಾರೇ!” ಎಂಡು 
ಹೆದರಿಸಿದನು. 

ಎಫ್ನೇಶ್ವರಸು ಪ್ರತಿಯಾಗಿ ನಗುತ್ತ, ಗುಡು 
ಗುಡು ಓಡುತ್ತಾ ಹೋಗಿ 'ಕರಿಯ ಶಿಲೆಯನ್ನು 
ಸಮಾಪಿಸಿ, ಶಬರ ನಾಯಕನನ್ನು ನೋಡಿ, 
“ನೀವೆಲ್ಲಾ ನಿಮ್ಮ ಭಯವನ್ನೇ ಈ ದೇವರಿಗೆ 
ಅಂಟಿಸಿ, ಇವನು ಭಯಂಕರವಾಗಿರುವನೆಂದು 
ಅಂದುಕೊಂಡಿದ್ದೀರಿ. ಭಯವನ್ನೇ ಭಕ್ತಿ ಅಂದು 
ಕೊಂಡಿದ್ದೀರಿ. ನಿಮ್ಮೊಳಗಿರುವ ಕ್ರೂರ ಸ್ವಭಾವವೇ 
ಬಲಿಗೊಡುವ ಕರ್ಮವಾಗಿ ರೂಪುಗೊಂಡಿತು. 
ಇದೆಲ್ಲಾ ದೂಡ್ಡ ತಪ್ಪ. ನೀವು ಯಾರೂ ನಿಮ್ಮ 
ಸ್ವಾಮಿಯನ್ನು ಈ ವರೆಗೂ ನೋಡಿಯೇ ಇಲ್ಲ. 
ನಿಮ್ಮ ಸ್ವಾಮಿ ಎಂದಿಗೂ ಇಂತಹ ಬಲಿಯನ್ನೂ 
ಉತ್ಸವವನ್ನೂ ಕೇಳಲಿಲ್ಲ. ನಿಮ್ಮ ಸ್ವಾಮಿ ತುಂಬಾ 


ಚಂದಮಾಮ 


೫೩ 


ಅಂದಚೆಂದನಾದ ದೇವರು ಹೀಗೆ 


ಪ್ರಕಾಶಮಾನ 
ವಾಗಿರುತ್ತಾನೆ |”. ಎಂದು ಅಂಗೈಯಿಂದ 
ಕರಿ ಶಿಲೆಯನ್ನು ತಟ್ಟಿದನು. 

ಕರ್ರಗಿನ ಆ ಬಂಡೆಗಲ್ಲು ಬೆಳ್ಳಗಿನ ಬಾಳೇ 
ಹಾಳೆಗಳಿಂದ ಮಾಡಿದಂಥ ಸ್ವಾಮಿಯ ವಿಗ್ರಹವಾಗಿ 
ಮಾರ್ಪಟ್ಟಿತು. ಕಾಲ ಗಂಟುಗಳ ಮೇಲೆ ಎರಡು 
ಕೈಗಳನ್ನು ಚಾಚಿ ಕುಳಿತುಕೊಂಡ ಭಂಗಿಯಲ್ಲಿರುವ 
ಆ ಸ್ವಾಮಿಯ ವಿಗ್ರಹವು ನಗುಮೊಗದಿಂದ 
ಮನೋಹರವಾಗಿದ್ದಿತು. ಅನಂತರ ವಿಫ್ನೇಶ್ವರನು 
ಮೂರಬಾಲಕನ ತಲೆಯನ್ನು ನೀವಿದನು. 

ಕೂಡಲೇ ಆ ಹುಡುಗನು: ಕೊರಳೆತ್ತಿ ಅಸ್ಪಲಿತ 
ವಾದ ವಾಣಿಯಿಂದ, "ಓ ಸ್ವಾಮಾ | ನೀನೇ 
ಶರಣಂ! ನಿನಗೇ ಶರಣಂ!” ಎಂದು ಧ್ವನಿಸಿ 
ವಿಗ್ರಹದ ಮುಂದೆ ಮುಂಡುಗಾಲೂರಿ ನಮಸ್ಕ 
ರಿಸುತ್ತ ಸ್ವಾಮಿಯ ಸ್ತೋತ್ರವನ್ನು ಪ್ರಾರಂಭಿಸಿದನು. 
ಶಬರರು ದಂಗುಬಡಿದು ನೋಡುತ್ತಿದ್ದರು. 


ಹೇಳಿ 


ಕರಿಗಲ್ಲಿನ ಸ್ವಾಮಿ ಸುಂದರವಾದ ಬಳಿಯ ವಿಗ್ರಹ 
ಮೂರ್ತಿಯಾಗಿ ಬದಲಾಯಿಸುವುದೂ, ಮೂಕ 
ಹುಡುಗನು ಸ್ಪಷ್ಟ ಉಚ್ಛಾರದಿಂದ ಮಾತುಗ 
ಳನ್ನಾಡುವುದೂ ಕಣ್ಣು ಮುಚ್ಚಿ ಬಿಡಿಸುವುದ 
ರೊಳಗೆ ಸಂಭವಗಳು. ಈ ಅದ್ಭುತಗಳನ್ನು 
ಫೋಡಿ, ಶಬರರು ಚಿತ್ರದ ಬೊಂಬೆಗಳಂತೆ ನಿಬ್ಬೆರ 
ಗಾಗಿ, ಕಡೆಗೆ ಮೆಲ್ಲಗೆ ಕೈಗಳನ್ನೆತ್ತಿ ವಿಘ್ನೇಶ್ವರನಿಗೆ 
ನಮಸ್ಕಾರ ಮಾಡಿದರು. " 

ಬಾಲಕನ ರೂಪದಲ್ಲಿದ್ದ ವಿಘ್ನೇಶ್ವರನು ತನಗೆ 
ನಮಸ್ಕರಿಸಬೇಡಿರೆಂದು ಕೈಗಳಿಂದ ನಿವಾರಿಸುತ್ತ. 
* ನೀವು ನನಗೆ ನಮಸ್ಕಾರಮಾಡುವುದಲ್ಲ. ನಿಮ್ಮ 
ದೇವರನ್ನು, ನಿಮ್ಮ ಸ್ವಾಮಿಯನ್ನು ಭಯಬಿಟ್ಟು 
ನಮಸ್ಕರಿಸಿ ಸೇವಿಸಿರಿ. ನೀವು ನಂಬಿದ ದೇವರನ್ನು 
ತಂದೆಯ ಹಾಗೆ, ಅಣ್ಣನಹಾಗೆ, ಸ್ನೇಹಿತನ ಹಾಗೆ |" 
ಭಾವಿಸಿರಿ. ರಕ್ತಪಾತ, ಬಲಿ, ಕೊಲೆ ಮೊದಲಾದ 
ಬೀಭತ್ಸಕರ ಕ್ರೂರಕರ್ಮಗಳನ್ನು ಬಿಟ್ಟು, ಫಲ 
ಪುಪ್ಪಗಳಿಂದ, ಬಾಳೆಯ ತೋರಣಗಳಿಂದ ತಣ್ಣಗಿನ 
ಆನಂದದಾಯಕವಾದ ಪೂಜೋತ್ಸವಗಳನ್ನು ಮಾಡಿರಿ. 
ಈಗ ತಾನೇ ಮಾತುಬಂದ ಈ ಹುಡುಗನೇ 
ನಿಮಗೆ ಗುರುವಾಗಿಯೂ ಇರುತ್ತಾನೆ. ನಾನೀಗ 
ನಿಮ್ಮ ಸ್ವಾಮಿಯ ಬಳಿಗೆ ಹೋಗುತ್ತೇನೆ. ನಿಮ್ಮ 
ಸ್ವಾಮಿ ನಿಮಗೂ ದರ್ಶನ ಕೊಡುತ್ತಾನೆ.” ಎಂದು 
ಹೇಳಿ ಬೇಗ ಬೇಗನೆ ಬೆಟ್ಟದ ಮೇಲೆ ಏರುತ್ತಾ 
ಹೋದನು.ಶಬರರು ಸ್ವಲ್ಪ ದೂರದ ವರೆಗೆ ಅವನನ್ನು 
ಅನುಸರಿಸಿ ಆಮೇಲೆ ಅಲ್ಲಿಯೇ ನಿಂತರು, 

ವಿಘ್ನೇಶ್ವರನು ಓಡುತ್ತಾ ಬೆಟ್ಟಿದ ಶಿಖರವನ್ನು 
ತಲಪಿದನು. ಅಲ್ಲಿ ಭೈರವಸ್ವಾಮಿ ತಲೆ ತಗ್ಗಿಸಿಕೊಂಡು 
ಚಿಂತಿಸುತ್ತಾ. ಕುಳಿತಿದ್ದನು. ಅವನ ಶರೀರವು 
ಕರ್ರಗಾಗಿದ್ದಿತು. 

ವಿಫ್ನೇಶ್ವರನು “ಭೈರವಣ್ಣಾ !” ಎಂದು ಕೂಗಿ 
ಅವನ ಎರಡು ಕೈಗಳನ್ನೂ ಹಿಡಿದು ಆಲಿಂಗನ 


ನಡೆದ 


೫೪ 


1 
ಚಂದಮಾಮ 


Kannan ಟಂ! 0೧೭ py ದರದ 


ಮಾಡಿಕೊಂಡನು. ಮರುಕ್ಷಣದಲ್ಲಿ ಭೈರವನ 
ಕಾರ್ಗಪ್ಪಿನ ಶರೀರವು, ಬೆಳ್ಳಗೆ ಬೆಳುದಿಂಗಳ 
ಕಾಂತಿಯಿಂದ ಪ್ರಕಾಶಿಸಿತು. 
ದಿವ್ಯಮಂಗಳರೂಪವನ್ನು ಹೊಂದಿದ ಭೈರವನು, 
ಬಾಲಕನನ್ನು ಅತ್ಯಾನಂದದಿಂದ ಆಲಿಂಗಿಸಿ, “ಆಹಾ! 
ನೀನು ವಿಫ್ಲೇಶ್ವರನೇ ನಿಜ. ನನಗೆ ಗೊತ್ತು. ನಿನ್ನ 
ಅನುಗ್ರಹದಿಂದಲೇ ನನ್ನ ಕಪ್ಪು ಬಣ್ಣವು ಹೋಗಿ 
ದೈವತ್ವಬರುತ್ತದೆಂದು ನಾನು ಅಪಷತರಿಸಿದಾಗಲೇ 
ಆಕಾಶವಾಣಿ ತಿಳಿಸಿತ್ತು. ಈ ಬೆಟ್ಟವನ್ನೇರಿ ಬರಲು 
ಯಾರೂ ಸಾಹಸ ಮಾಡಲಾರರು. ನನ್ನನ್ನು ನೋಡಿ 
ಪಕ್ಷಿಗಳೂ ಹೆದರಿ ಶಬ್ದ ಮಾಡುವುದಿಲ್ಲ. ನನ್ನನ್ನು 
ನಾನೇ ಅಸಹ್ಯಪಟ್ಟುಕೊಳ್ಳುತ್ತ, ನಿನಗಾಗಿ ಎಷ್ಟೋ 


ಸತ 


ಕಾಲದಿಂದ ನಿರೀಕ್ಷಿಸಿಕೊಂಡಿದ್ದೇನೆ. ನಿನ್ನ ನಿಜರೂಪ 


ದಿಂದ ನನ್ನ ಕಣ್ಣು] ಗಳಿಗೆ. ಹಬ್ಬಮಾಡು !” 
ಎಂದನು. ನ 
ಕೂಡಲೇ ವಿಫ್ಲೇಶ್ವರನು ನಿಜರೂಪದಿಂದ 


ಪ್ರತ್ಯಕ್ಷವಾಗಿ ಅವನೊಂದಿಗೆ: “ನೋಡಣ್ಣ. ಇಂದಿ 
ನಿಂದ ನೀನು ಈ ದಿವ್ಕರೂಪದಲ್ಲಿ ದೈವವಾಗಿ 
ಆರಾಧಿಸಲ್ಪಡುವ ಸ್ವಾಮಿಯಾಗು. ಶಿವಕೇಶವರಿಬ್ಬರ 
ಅಂಶವೂ ನನ್ನಲ್ಲಿದೆ. ನಿನ್ನ ಜನ್ಮವನ್ನು ಕುರಿತು 
ಅಮ್ಮ ನನಗೆ ಎಲ್ಲಾ ಸಂಗತಿ ಹೇಳಿದ್ದಾಳೆ. ಅಂದಿ 
ನಿಂದಲೂ ನಿನ್ನನ್ನು ನೋಡಬೇಕೆಂದು ಆತುರ 
ಪಡುತ್ತಲೇ ಇದ್ದೆ. ಅಮ್ಮ ನನ್ನನ್ನು ತುಂಬಾ 
ಹೆದರಿಸಿದಳು. ನಿನ್ನ ಮುಖ ಕಗ್ಗತ್ತಲೆಯ ಗವಿಯ 
ಹಾಗಂತೆ. ಶಿವವಿಷ್ಣುಗಳ ತೇಜಸ್ಸು ಒಂದಾಗಿ 
ಕೂಡಿ ನಿನ್ನ ಅವತರಣವಾಯಿತಂತೆ. ಅದು 
ಯೂರಿಗೂ ಕಾಣದರಿತಿರಲು ನಿನಗೆ ಕಪ್ಪನೆಯ 
ರೂಪ ಬಂತಂತೆ. ಈಗ ನೋಡಿದಿಯಾ? ನಿನ್ನಯಾ 
ದಿವ್ಯಮಂಗಳ ಸುಂದರನಾದ ಸ್ವಾಮಿ ಬೇರೊಬ್ಬನಿಲ್ಲ. 
ನಿನ್ನನ್ನು ಭಕ್ತಿಯಿಂದ ಸೇವಿಸುವ ಶಬರರಿಗೆ ಒಮ್ಮೆ 
[ದರ್ತ್‌ ಕೊಟ್ಟುಬಿಡು.” ಎಂದು ಹೇಳಿದನು. 


ಆಮೇಲೆ ಎಫ್ನೇಶ್ವರನು ಬಾಲಕನ ರೂಪದಲ್ಲಿ 


ಶಬರರ ಬಳಿಗೆ ಬಂದು, “ನೀವಲ್ಲರೂ ನಿಮ್ಮ 
ಸ್ವಾಮಿಯ ಬಿಳಿಯ ಶಿಲಾವಿಗ್ರಹದ ಮುಂದೆ. 
ಅಡ್ಡಬಿದ್ದು ಏಕ ಕಂಠದಿಂದ ಸ್ವಾಮಿಯೇ ಶರಣಂ 
ಎಂದು ಕೂಗಿಕೂಗಿ ಕರೆಯಿರಿ. ನಿಮ್ಮ ಸ್ವಾಮಿ 
ನಿಮಗೆ ದರ್ಶನ ಕೊಡುತ್ತಾನೆ. ಕರೆದಾಗಲೆಲ್ಲಾ 
ಓಗೊಡುತ್ತಾನೆಂದು ತಿಳಿಯಿರಿ. ಕಾಡು ಜೀವನ 
ವನ್ನು ಬಿಟ್ಟು. ವ್ಯವಸಾಯ ಮಾಡಿರಿ. ಪೈರು 
ಪಚ್ಚೆಗಳನ್ನು ಏರ್ಪಡಿಸಿಕೊಂಡು ಮನುಷ್ಯರಾಗಿ 
ಜೀವಿಸಿರಿ. ನಿಮ್ಮ ಸ್ವಾಮಿಯ . ಬೆಂಗಾವಲೂ 
ರಕ್ಷಣೆಯೂ ಯಾವಾಗಲೂ ನಿಮಗಿರುತ್ತದೆ ” 
ಎಂದು ಹೇಳಿ ಅದೃಶೈನಾಗಿ ಹೋದನು. 

ಆಗ ತಾನೇ ಅವನು ಸಾಮಾನ್ಯ ಬಾಲಕನಲ್ಲ 
ವೆಂದೂ ತಮ್ಮನ್ನು ಜ್ಞಾನಬೋಧೆಯಿಂಡ ಉದ್ದರಿಗ 
ಲಿಕ್ಕಾಗಿ ಬಂದ ದೇವನೆಂದೂ ಶಬರರಿಗೆ ತಿಳಿಯಿತು. 
ಅವನು ಹೇಳಿದಂತೆಯೇ ಶಬರರು ಬೆಳ್ಳಗಾಗಿ, 


ಚಂದಮಾಮ 


೫೫ 


ಹೊಳೆಯುವ ವಿಗ್ರಹದ ಮುಂದೆ ಅಡ್ಡ ಬಿದ್ದು 
ಬಾಯಿ ತುಂಬ ಸ್ವಾಮಿಯನ್ನು ಕರೆಯುತ್ತ ಭಕ್ತಿ 
ಪರವಸರಾದರು. ಆಗ ದಿವ್ಯಸುಂದರ ರೂಪದಲ್ಲಿ 
ಸ್ವಾಮಿ ಅವರ ಮುಂದೆ ಸಾಕ್ಷಾತ್ಮರಿಸಿ ಕಿರುನಗುವಿ 
ನೊಂದಿಗೆ ಅಭಯಮುದ್ರೆಯಿಂದ ಅವರನ್ನೆಲ್ಲ 
ಆಶೀರ್ವದಿಸಿ ಅಂತರ್ಧಾನನಾದನು. 

ಅಂದಿನಿಂದಲೇ ಶಬರರು ಪ್ರತಿವರ್ಷವೂ ಮಾರ್ಗ 
ಶಿರಮಾಸದಲ್ಲಿ ಬಾಳೆಯಬೆಂಡು ಹಾಳೆಗಳಿಂದ, 
ಎಳೆಯ ಬಾಳೆಯೆಲೆಯ ಸೀಳುಗಳಿಂದ, ವಿವಿಧ 
ವಿನ್ಯಾಸಗಳಲ್ಲಿ ಸ್ವಾಮಿಗೆ ಮಂಟಪಗಳನ್ನೂ, ಚಿಪ್ಪರ 
ತೋರಣಗಳನ್ನೂ ಕಟ್ಟಿ ಅಲಂಕಾರಮಾಡಿ, ಪೂಜಿಸ 
ತೊಡಗಿದರು. ಬಲಿ ಮೊದಲಾದ ಬೀಭತ್ಸ ಕ್ರಮ 
ಗಳೇನಿಲ್ಲದೆ, ಸಾತ್ವಿಕಾರಾಧನೆಗಳಿಂದ, ಭಯವಿಲ್ಲದ 
ಸದೃಕ್ತಿಯಿಂದ ವಿದ್ಯಾವಂತರಾಗಿ ಒಳ್ಳೆಯ 
ಮಾನವತೆಯನ್ನು ಸಾಧಿಸುತ್ತ ಧನ್ಯರಾಗುತ್ತ 
ಬಂದರು. ಸ್ವಾಮಿಯ ನಿವಾಸಸ್ಥಾನವಾದ ಬೆಟ್ಟದ 


೫೬ 


ರ್ದ 


ಮೇಲೆ, ಶಿಲ್ಪಕಲೆಗಳಿಂದ ಕೂಡಿದ ದೊಡ್ಡದೊಂದು 
ಆಲಯವನ್ನು ಕಟ್ಟಿದರು. ಉತ್ಸ ವಕಾಲದಲ್ಲಿ 
ಸ್ವಾಮಿಯ ಮುಂದೆ ಸಂಗೀತ ನೃತ್ಯ ಕವಿತೆಗಳು 
ಆನಂದದ ಒರತೆಗಳಾಗಿ ಹರಿಯ ತೊಡಗಿದುವು. 
ಆ ಜಿಟ್ಟಕ್ಕೆ ಶಬರಮಲೆ ಎಂಬ ಹೆಸರು ಪ್ರಸಿದ್ಧ 
ವಾಯಿತು. 

ಬಾಲಕನ ರುಂಪದಲ್ಲಿ ಬಂದು ಇಷ್ಟೆಲ್ಲಾ 
ಮಾರ್ಪಾಟು ಮಾಡಿದವನು ಯಾವ ದೇವರೆಂಬುದು 
ಶಬರರಿಗೆ ಗೊತ್ತಿರಲಿಲ್ಲ. ತಮ್ಮ ಸ್ವಾಮಿಯೇ 
ಆ ರೂಪದಲ್ಲಿ ಬಂದು ತಮ್ಮ ಅಜ್ಞಾನವನ್ನು 
ತೊಲಗಿಸಿ ಅನುಗ್ರಹಿಸಿದನೆಂದೇ  ತಿಳಿದರಲ್ಲದೆ, 
ಇದು ವಿಘ್ನೇಶ್ವರನ ಲೀಲೆ ಎಂದು ತಿಳಿಯಲಿಲ್ಲ. 
ಹಾಗೆ ತಿಳಿದಿದ್ದರೆ ಶಬರರು ಆ ಸ್ವಾಮಿಯನ್ನು 
ಬಿಟ್ಟು ವಿಫ್ನೇಶ್ವರನನ್ನೇ ತಮ್ಮ ದೇವರೆಂದು 
ಆರಾಧಿಸಲು ತೊಡಗಿ, ಭೈರವಸ್ವಾಮಿಯನ್ನು 
ಮರೆತುಬಿಡುತ್ತಿದ್ದರು. ಈ ಸಂಗತಿಯನ್ನು ಅರಿತು 
ಕೊಂಡಿದ್ದ ಭೈರವಸ್ವಾಮಿ ಪದೇ ಪದೇ ವಿಘ್ನೇಶ್ವರ 
ನನ್ನು' ಸ್ಮರಿಸುತ್ತಾ ಮನಸಾರೆ ಪಂದಿಸಿಕೊಂಡಿದ್ದನು. 
ತಾನು ಕೈಲಾಸಕ್ಕೆ ಹೋಗಿ ವಿಘ್ನೇಶ್ವರನೊಂದಿಗೂ, 
ಕುಮಾರಸ್ವಾಮಿಯೊಂದಿಗೂ ತನ್ನ ಆನಂದವನ್ನು 
ಹಂಚಿಕೊಳ್ಳಬೇಕೆಂದು ಅವನಿಗೆ ಆಗಾಗ 
ಶೋರುತ್ತಿತ್ತು. 

ವಿಘ್ನೇಶ್ವರನು ಶಬರರೆನ್ನು ಸಂಸ್ಕರಿಸಿ ಮೂಷಿಕ 
ವಾಹನನಾಗಿ ಆಕಾಶಮಾರ್ಗದಿಂದ ಕೆಳಗೆ 
ನೋಡುತ್ತಾ ಉತ್ತರದಿಶೆಗಾಗಿ ಪ್ರಯಾಣ ಮಾಡು 
ತ್ತಿದ್ದನು, ಈ ದಕ್ಷಿಣದಲ್ಲಿ ಕಾಣುವ ಬೆಟ್ಟಿಗಳ 
ಇಳಿಜಾರಿನಲ್ಲಿಲ್ಲಾ ದಟ್ಟವಾದ ಅರಣ್ಯಗಳೇ ತುಂಬಿ 
ಕೊಂಡಿದ್ದುವು. ಭೂಭಾಗವು ಖಾಲಿಯಾಗಿ ಬಂಜರು 
ಬಿದ್ದ ಮೈದಾನದ ಹಾಗೆ ಕಾಣುತಿತ್ತು. ಬೇಕಾದಷ್ಟು. 
ಜಲಸಮೃದ್ಧಿ ಇರುತ್ತಿದ್ದರೆ ಭೂಮಿ ಪೈರು ಪಚ್ಚೆ 
ಗಳಿಂದ ಕಂಗೊಳಿಸುತ್ತಿತ್ತು. ಆದರೆ ನೀರಿನ ಕೊರತೆ 


ಚಂದಮಾಮ 


MUL, 


I \ 
(| 


ಯನ್ನು ತೀರಿಸಬೇಕಾಗಿದ್ದ ನದಿಗಳು ಎಲ್ಲಿಯೂ 
ಕಾಣಲಿಲ್ಲ. ಇರುವ ಪ್ರಜೆಗಳು ಆಕಾಶದಲ್ಲಿ ಕಾಣುವ 
ಮೋಡಗಳನ್ನು ನಂಬಿಕೊಂಡು ಹೇಗೋ ಜೀವನ 
ಯಾತ್ರೆ ಮಾಡುತ್ತಿದ್ದರು. 

ಆಗ ಅಲ್ಲಿಯ ಜನರು ಹೇಳಿಕೊಳ್ಳುವ ಕೆಲವು 
ಮಾತುಗಳೂ ವಿಪ್ನೇಶ್ವರನ ದೊಡ್ಡ ಕಿವಿಗಳಲ್ಲಿ 
ಬಿದ್ದುವು: 

* ಗಂಗೆಯಂಥ ಜೀವನದಿಗಳಿಂದ ಕೂಡಿದ 
ಉತ್ತರದೇಶದ ಪ್ರಜೆಗಳು ಎಷ್ಟು ಪುಣ್ಯಮಾಡಿ 
ಹುಟ್ಟಿಧರೋ ಏನೋ | ಆಷ್ಟು ದೊಡ್ಡ ಗಂಗಾ 
ನದಿಯಂತಹುದು. ನಮಗೇನೂ ಇಲ್ಲದಿದ್ದರೂ, 
ಯಾವ ದೇವರಾದರೂ ಇತ್ತಕಡೆ ಹರಿಯುವಂತೆ 
ಮಾಡಬಾರದೇ? ಮೂರು ಕೋಟಿ ದೇವತೆಗಳು 
ಇದ್ದಾರಂತೆ. ಯಾರಿಗೂ ಕರುಣೆಯಿಲ್ಲ. ಒಳ್ಳೆಯದಕ್ಕೆ 
ಮನಸ್ಸು ಕೊಡುವುದಿಲ್ಲ. ಮತ್ತೇಕೆ ಆ ದೇವತೆಗಳು?” 

ಅತ್ತ ಪಡುವಣ ದಿಕ್ಕಿನಲ್ಲಿ ಎತ್ತರವಾದ ಪರ್ವತ 
ಶ್ರೇಣಿಗಳು, ಇತ್ತ ಮೂಡು ದಿಕ್ಕಿನಲ್ಲಿ ಸಣ್ಣಸಣ್ಣ 
ಬೆಟ್ಟದ ಸಾಲಿನ ಬದಿಯ ಭೂಭಾಗಗಳು ವಿಶಾಲ 
ವಾಗಿದ್ದು ಸಮುದ್ರದ ವರೆಗೂ ಸುಮ್ಮನಿವೆ. ಹೆಚ್ಚಿನ 
ಜನರು ಪ್ರಾಣಿಗಳನ್ನೂ ಪಕ್ಷಿಗಳನ್ನೂ ಬೇಟೆಯಾಡಿ 
ತಿನ್ನುತ್ತ ಜೀವನ ಕಳೆಯುತ್ತಿದ್ದಾರೆ. ಪ್ರಾಣಭೀತಿ 
ಯಿಲ್ಲದೆ ಸಮುದ್ರದಲ್ಲಿ ಸಾಗಿ ಮಾನು ಹಿಡಿದು 


ಬದುಕುವ ಬೆಸ್ತರು ಅನೇಕರಿದ್ದಾರೆ. ಸರಿಯಾದ 
ಮೇವಿಲ್ಲದೆ ಪಶುಗಣಗಳು ಸೊರಗಿ ದೈನ್ಯತೆಗೆ 
ಪಾತ್ರವಾಗಿವೆ. ಪೂರ್ವತೀರದ ಉದ್ದಕ್ಕೂ ಬೆಸ್ತರ 
ಹಳ್ಳಿಗಳೇ. ಮಿಾನುಗಾರರೇ. 

ಈ ಭೂಮಿಯನ್ನು ಉತ್ತರದ ಭೂಮಿಯೊಂದಿಗೆ 
ಹೋಲಿಸುವಾಗ ವಿಫ್ನೇಶ್ವರನಿಗೆ. ಚಿಂತೆಯಾಯಿತು. 
ಹಿಮಾಚಲ ಸೀಮೆಯಲ್ಲಿ ಎಲ್ಲಿ ನೋಡಿದರೂ 
ಸುಂದರ. ಜಲಪಾತಗಳು; ರಮಣೀಯವಾದ 
ಸರೋವರಗಳು, ನದಿಗಳು, ಕೆರೆಕೊಳಗಳೆಲ್ಲ ಆನಂದ 
ದಾಯಕವಾಗಿವೆ. ಪ್ರಕೃತಿ ಹಸಿರಾಗಿದೆ. ಆದರೆ. 
ಇಲ್ಲಿಯ ಪಶ್ಚಿಮ ಬೆಟ್ಟಗಳು ದೃಷ್ಟಿ ಬೊಂಬೆಗಳ 
ಹಾಗೆ ಬೋಳಾಗಿವೆ. 

ಆ ಪರ್ವತಶ್ರೇಣಿಯ ನಡುವೆ ಸಹ್ಯಾದ್ರಿಯ 
ಕಣಿವೆಯಲ್ಲಿ ಗೌತಮನ ಆಶ್ರಮವು ಇದ್ದಲಿಯ 
ಗುಂಪಿನಲ್ಲಿರುವ ಮರಕತದಹಾಗೆ ಹಸಿರಾಗಿ "ಹೊಳೆ 
ಯುತ್ತಿದ್ದಿತು. ಎಫ್ಟೇಶ್ವರಸು ಏನೋ ಯೋಚಿ 
ಸುತ್ತ. ಬಗ್ಗಿ ನೋಡಿದನು. ಬೇಗ ಹಾರಿ ಹೋಗುವಂತೆ 
ಇಲಿಗೆ ಎಚ್ಚರಿಸಿ. ದಾಕ್ಷಿಣಾತ್ಯದ ವಿಂಧ್ಯವನ್ನು 
ದಾಟಿ ಉತ್ತರಕ್ಕೆ ಹೋದನು. ಆ ಭಾಗವೆಲ್ಲಾ 


ಈಗ ಹೊಸರೀತಿಯಾಗಿರುವಂತೆ ತೋರಿತು. 
ಸಮಾಪ ಹೋದಹಾಗೆ ಏನೋ ವಿಪರೀತವಾದ 
ಆಯೋಮಯದಂಥ ಪರಿಸ್ಥಿತಿಯನ್ನು ನೋಡಿದನು. 


ಈ ನಡುವ ಉತ್ತರ ಭಾರತದಲ್ಲಿ ಒಂದು ಸಂಗತಿ 
ನಡೆದಿತ್ತು. ಅದೇನೆಂದರೆ, ಸಾಧಾರಣವಾಗಿ ಗಂಗಾ 
'ಪಾವ್ಣತಿಯರ ನಡುವೆ ಮತ್ಸರವೂ ದ್ವೇಷವೂ ಇದ್ದೇ 
ಇರುವಾಗ, " ಗಂಗಾಪುಷ್ಯರ' ದ ಕಾಲವು ಬಂತು. 

ಆ ಸಮಯದಲ್ಲಿ ನಾರದನು ಪಾರ್ವತಿಯ 
ಬಳಿಗೆ ಬಂದು, “ ಈಗ ನೋಡಿದಿಯಾ ತಾಯೇ, 
ಮುಕ್ಕೋಟೆ ದೇವತೆಗಳ ಮಹತ್ವವೂ ಶಕ್ತಿಗಳೂ 
ಗಂಗಾಜಲಕ್ಕೆ ಸಂಕ್ರಮಿಸುವ ಹಾಗೆ ಪುಷ್ಕರ ಸ್ನಾನ 
ವನ್ನು ಮಾಡುತ್ತಾ ಇದ್ದಾರೆ. ಅಮ್ಮಾ ಗೌರಿ. 
ನೀನು ಕೂಡಾ. ಹೋಗಿ ಪುಷ್ಕರ ಸ್ನಾನ ಮಾಡ 
ಬಾರದೆ? ಹಾಗೆ ಮಾಡಿದರೆ, ನೀನು ಸ್ವಲ್ಪವೂ 
ಮತ್ಸರ ದ್ವೇಷಗಳಿಲ್ಲದ ಪರಿಶುದ್ಧವಾದ ವಿಶಾಲ 
ಹೃದಯದವಳೆಂದು, ತುಂಬಾ : ಒಳ್ಳೆಯವಳಿಂದು 
ಲೋಕವು ನಿನ್ನನ್ನು ಮೆಚ್ಚಿಕೊಳ್ಳುತ್ತದೆ !” ಎಂದು 
ಹೇಳಿದನು. ಹಾಗೆ ಮಾಡುವುದು ಒಳ್ಳೆಯದೆಂದು 
ಪಾರ್ವತಿಗೂ ತೋರಿತು. ಆ ವರೆಗೂ ಅವಳು 
ಗಂಗಾ ಪುಷ್ಕರದಲ್ಲಿ ಮಿಂದವಳಲ್ಲ. 


ಅಲ್ಲಿಂದ ಹೊರಟ ನಾರದನು ಗಂಗೆಯ ಬಳಿಗೆ 
ಹೋಗಿ.” ಅಮ್ಮಾ, ಗಂಗಾ ಭವಾನೀ! ನಿನ್ನನ್ನು 
ಪಾವನ ಮಾಡೋಣವೆಂದು ಪಾರ್ವತಿ ನಿನ್ನಲ್ಲಿ 
ಪುಷ್ಕರ ಸ್ನಾನ ಮಾಡಲು ಬರುತ್ತಾಳೆ. ನಿನ್ನ 
ಪುಣ್ಯ” ಎಂದನು. 

“ ಹಾಗೇನು? ತಾನು ತುಂಬಾ ದಯಾದಾಕ್ಷಿಣ್ಯ 
ದವಳಿಂದು ಪ್ರಪಂಚಕ್ಕೆ ತೋರಿಸಲು ಬರುತ್ತಾಳೆಂದು 
ಕಾಣುತ್ತೆ. ಬರಲಿ, ಹೇಳುತ್ತೇನೆ !” ಎಂದಳು ಗಂಗೆ. 

ಪಾರ್ವತಿ ಎಲ್ಲರಂತೆ ಹೂಗಳಿಂದ ಅರ್ಚಿಸಿ 
ಗಂಗೆಯಲ್ಲಿ ಇಳಿದಳೋ ಇಲ್ಲವೋ, ಆಗ ಗಂಗೆ 
* ಿಲ್ಲ್ಲಿ 1 ನನ್ನನ್ನು ಮುಟ್ಟಿ ಮಲಿನ ಮಾಡಬೇಡ” 
ಎಂದು ತಡೆದಳು. ಇಬ್ಬರಿಗೂ ದೊಡ್ಡ ವಿವಾದವೇ 
ನಡೆಯಿತು. 

“ಇಷ್ಟು ವರ್ಷ ಬಾರದವಳು ನಿನ್ನ ವಿಷಯ 
ತಿಳಿದೇ ಬರಲಿಲ್ಲವೆಂದುಕೊಂಡರೆ, ಈಗೇಕೆ ಬಂದಿ? 
ಇಬ್ಬರು ಮಕ್ಕಳಿದ್ದಾವೆ ಅಂತ ಪರಿಶುದ್ಧಳಾದೆಯಾ ? 
ಕುಮಾರಸ್ವಾಮಿಯನ್ನು ಶರವಣ: ಸರೋವರವು 


೧೦. 


ಗೋದಾವರಿಯ ಅವತರಣ 


ಹಡೆಯಿತು. ನಿನ್ನ ಗೊಡ್ಡು ಕೈಗಳಲ್ಲಿ ಹಿಚುಕಿಸಿ 
ಕೊಂಡು ಬಂದ ಬೊಂಬೆ ಮಗು ಪಾಪ, ಗಜಮುಖ 
ನಾದಸು. ನೀನು ದೊಡ್ಡ ಬಂಡೇ ಬಂಜೆ! 
ಹೋಗಾಚಿ!” ಎಂದಳು ಗಂಗೆ, 

“ನನ್ನನ್ನು ಏನೆಂದುಕೊಂಡೆಯೇ ? ಪರಮಶಿವನ 
ಅರ್ಧಾಂಗಿ, ಭಾಗೇಶ್ವರಿ ! ನನ್ನನ್ನು ನಿಂದಿಸುವಷ್ಟು 
ಗರ್ವ ಬಂತೇನೆ?” ಎಂದಳು ಪಾರ್ವತಿ. 

“ ಎಲ್ಲಾ ಗೊತ್ತೇ! ಮಾಡಿಕೊಂಡ ಪಾಪದ 
ಗಂಡನನ್ನು ಅರ್ಧ ತಿಂದು ಹಾಕಿದ ಪರಮ 
ಪಾತಕಿ” ಎಂದಳು ಗಂಗೆ. 

“ ಜಾರಿ ಬಿದ್ದ ಭ್ರಷ್ಟೆ ನೀನು!” ಎಂದು ಪಾರ್ವತಿ 
ಹೇಳಿದರೆ, “ಆತನು ನುಂಗಿದ ಹಾಲಾಹಲವು 
ಕುತ್ತಿಗೆಯಲ್ಲಿ ಸಿಕ್ಕಿಕೊಂಡು ಉರಿಯುತ್ತಿರುವಾಗ, 
ನಾನು ತಣಿಸಿದ. ಅದಕ್ಕೆ ಮೆಚ್ಚಿ ನನ್ನನ್ನು 
ಮನೋಹರ ಕುಸುಮ ಕುಮಾರಿಯಾಗಿ ಮಾಡಿ 
ಧರಿಸಿಕೊಂಡೆ ಜಗದ್ರಕ್ಷಕನಿಗೆ ನಾನು ಇಷ್ಟಳೋ 


೫೨ 


ಭ್ರುಷ್ಟಳೋ ಎಂಬುದು ಲೋಕಕ್ಕೇ ಗೊತ್ತಿದೆ! 
ನೀನೇನು ಹೇಳಿದರೆ ಆಯಿತೆ?” ಎಂದಳು ಗಂಗೆ. 

“ ಯಾರೋ ಒಬ್ಬ ಕೂಗಿ ಕರೆದರೆ ಓಡಿಬಂದು ಸಿಕ್ಕಿ 
ಕೊಂಡವಳು ನೀನು! ಬುದ್ಧಿಗೇಡಿ, ಚಪಲೆ ! 
ಸುಕುಮಾರಿಯಂತೆಸುಕುಮಾರಿ!”ಎಂದಳು ಪಾರ್ವತಿ. 

“ ನೀನೆಂಥವಳೇ? ಬಲಿಗಳಿಗೆ ಬಾಯಿ ಬಿಡುವ 
ಕಲ್ಗುಂಡಿಗೆಯ ಮಾರಮ್ಮ | ' ಮಾತಾಯಿ ! ವಾಮಾ 
ಚಾರಿಣಿ! ಮಲಿನದವಳು! ಮುಟ್ಟಲಾಗದ 
ಮಾತಂಗಿನಿ! ಮೊರಟೆ | ಶಕ್ತಿದೇವಿ ಆಂತ ನಾಲಗೆ 


, ಚಾಚಿ ಹಾರುವವಳು !” ಎಂದು ಗಂಗೆ ಬಡಬಡನೆ. 


ಹೇಳಿದಳು. 
“ ಹೌದೇಹೌದು ! ಚೆನ್ನಾಗಿ ನೆನಪು ಮಾಡಿದೆಯೇ 


` ಗಂಗಾ | ನಾನು ಶಕ್ತಿ, ಮಹಾಶಕ್ತೀದೇಏ |" ಎಂದು 


ಪಾರ್ವತಿ ಆವೇಶ ತಾಳಿದಳು. ಅದರಿಂದ ಲೋಕದಲ್ಲಿ 


ಶಕ್ತಿಯ ಒತ್ತಡವಡ್ಡಿತು, ಪ್ರಳಯಪ್ರಭಂಜನವು ಬೀಸ 


ತೊಡಗಿತು. ಮುಸುಕಿಕೊಂಡು ಬರುವ ಕಾರ್ಮುಗಿಲು 
ಗಳಿಂದ ಕತ್ತಲೆ ಹರಡಿತು. ಕೋಲ್ಮಿಂಚುಗಳೊಂದಿಗೆ 
ಗಗನ ಗರ್ಜನೆ ಮೊಳಗಿತು. ಸಿಡಿಲುಗಳು ಹೊಡೆ 
ದವು, ಭೂಮಿ ಕಂಪಿಸಿ ಮಂಜಿನ ಶಿಖರಗಳು 
ಉರುಳಿದುವು. ಪ್ರಕೃತಿ ಸಂಕ್ಷೋಭೆಯಿಂದ ಪ್ರಜೆ 
ಗಳೂ ಪ್ರಾಣಿಕೋಟಿಗಳೂ ಹಾಹಾಕಾರೆ ಮಾಡಿದರು. 

ಈ ಬಗೆಯ ಪಾರ್ವತಿಯ ಮಹಾವೇಶಕ್ಕೆ ಗಂಗೆ 
ಪರಿಹಾಸ ಮಾಡುತ್ತಾ “ ಸಾಕು ನಿಲ್ಲಿಸೇ. ತಣ್ಣಗಿನಷ 
ಳಾದ ನಾನು ಸ್ವಲ್ಪ ಬಿಸಿಯೇರಿಸಿಕೊಂಡು ಹೇಳಿದ್ದಕ್ಕೇ 
ಇಷ್ಟೆಲ್ಲಾ ಹಾರುವಿಯಾ? ನಾನೂ ಮಹಾಜಲಶಕ್ತಿ 
ಎಂಬುದನ್ನು ನೆನಪಿಟ್ಟುಕೋ. ನೋಡೇ, ನೋಡು! 
ಈಗ ನನ್ನನ್ನು ಕೆರಳಿಸಿದ ಪಾಪ ನಿನ್ನದೇ 1" ಎಂದು 
ಗಂಗಾದೇವಿ ಹಿಮಾಲಯದ ಶಿಖರಾಗ್ರದಷ್ಟು 
ಎತ್ತರಕ್ಕೆ ಉಕ್ಕೇರಿದಳು. ಗಂಗಾ ಜಲವು ಹುಚ್ಚಿದ್ದು 
ಹರಿದು ಉತ್ತರ ಭಾರತದ ಭೂಮಿಯನ್ನೆಲ್ಲಾ 
ಜಲಮಯವಾಗಿ ಮಾಡಿತು. 


ಚಂದಮಾಮ 


| 


ಈ ವಿಪರೀತವನ್ನು ದೇವತೆಗಳೆಲ್ಲಾ ಆಕಾಶದಲ್ಲಿ 


ಸಾಲುಗಟ್ಟಿ ನಿಂತು ನೋಡುತ್ತಾ, * ಈ ಅಮ್ಮಂದಿರು 
ಮಾತಿಗೆ ಮಾತಾಡುತ್ತ ಲೋಕಕ್ಕೇ ಪ್ರಳಯ 
ತರುವರು !” ಎಂದು ನಿಟ್ಟುಸಿರು ಬಿಟ್ಟು, ಕಲಹದ 
ಬೀಜವನ್ನು ಬಿತ್ತಿದ ನಾರದನನ್ನು ಎಲ್ಲರೂ ಸೇರಿ 
ನಿಂದಿಸ ತೊಡಗಿದರು. “ ನಿನಗೇಕೆ ಬೇಕಿತ್ತೋ ಈ 
ಕರ್ಮ?” ಎಂದು ಬೈದರು. 

ವಿಘ್ನೇತ್ವರನು ದಕ್ಷಿಣ ಭಾರತದಿಂದ ಹಿಂದಿರುಗಿ 
ಬರುತ್ತ ನಾರದನನ್ನು ನೋಡಿ, “ಇದೇನು 
ನಾರದಾ? ” ಎಂದು ನಡೆದ ಸಂಗತಿಯನ್ನು ತಿಳಿದು, 
“ಓಹೋ! ಈಗ ನಿನ್ನ ಹೊಟ್ಟೆ ತುಂಬಿತೇ? 
ಎಂತಹ ಕಲಹ ತಂದಿಟ್ಟೆಯಯ್ಯಾ ? ” ಎಂದನು. 

“ ಇಂತಹ ಉಪದ್ರವಗಳೆಲ್ಲಾ ಬಂದರೆ ತಾನೇ 
ಹೊಟ್ಟೆ ತುಂಬಿದ ವಿನಾಯಕನು ಯಾರು, ಲೋಕ 
ಕಲ್ಯಾಣಕ್ಕಾಗಿ ಸೊಂಟ ಕಟ್ಟಿದ ನಾಯಕನು ಯಾರು 
ಎಂಬುದೆಲ್ಲಾ ಗೊತ್ತಾಗುತ್ತದೆ?” ಎಂದು ಹೇಳಿ 
ನಾರದನು ನೆಗಾಡಿಕೊಂಡು ನಾರಾಯಣ ನಾದವ 
ನ್ನೈಬ್ಬಿಸಿಕೊಂಡು ತನ್ನ ದಾರಿ ಹಿಡಿದು ಹೊರಟನು. 
ವಿಪ್ನೇಶ್ವರನು ನೇರಾಗಿ ಕೈಲಾಸವನ್ನು ತಲಪಿದನು. 

ಆಗ ಗಂಗೆಯ ಉಕ್ಕೂ ತಗ್ಗಿತ್ತು. ಕೈಲಾಸದಲ್ಲಿ 
ಪಾರ್ವತಿ ಪಶ್ಚಾತ್ತಾಪದಿಂದ ಚಿಂತೆಯಿಂದ ಮುದುಡಿ 
ಕುಳಿತಿದ್ದಳು. “ಏನಿದು? ಇವಳು ಹೀಗೆ ಉಕ್ಕಿ 
ಬಿಟ್ಟಳಲ್ಲಾ! ಮತ್ತೊಬ್ಬ ಭಗೀರಥನು ಬಂದು 
ಹೊರಡಿಸಿಕೊಂಡು ಹೋದರೆ ಹೊರತು ಇವಳ 
ಸೊಕ್ಕಿನ ಉಕ್ಕು ತಗ್ಗುವಂತಿಲ್ಲ.” ಎಂದು ಅವಳು. 
ತನಗೆ ತಾನೇ ಹೇಳಿಕೊಂಡ ಮಾತು ವಿನಾಯಕನ 


ಕಿವಿಗೆ ಬಿತ್ತು. 

ವಿನಾಯಕನು ಏನೂ ತಿಳಿಯದಂತೆ ಪಾರ್ಪತಿಗೆ 
'ಪಾಜಾಭಿವಂದನೆ: ಮಾಡಿ, “ ಅಮ್ಮಾ, ನಾನೊಂದು 
ಒಳ್ಳೆಯ ಕೆಲಸಕ್ಕೆ ತಲೆ ಹಾಕಿದ್ದೇನೆ. ಆಶೀರ್ವಾದ 
ಮಾಡಮ್ಮ !'' ಎಂದನು. 


ಚಂದಮಾಮ 


* ವಿಘ್ನೇಶ್ವರನು ತಲೆ ಹಾಕಿದ ಕಾರ್ಯಕ್ಕೆ ಅಡ್ಡಿ 
ಏನಿದೆಯಪ್ಪಾ ? ನೀನೇನೋ ದಕ್ಷಿಣ ದೇಶದಿಂದ 
ತಿರುಗಿ ಬಂದ ಹಾಗಿದೆ. ಏನು ವಶೇಷ ಅಲ್ಲಿ?" 
ಎಂದು ಕೇಳಿದಳು ಪಾರ್ವತಿ. 

“ಏನು ಹೇಳಲಮ್ಮಾ ? ವಿಂಧ್ಯಾದ್ರಿಯಾಚಿಗೆ 
ತುಂಬಾ ಶೂನ್ಯವಾಗಿದೆ. ಬರಡುನೆಲವೆಂದೇ ಹೇಳ 
ಬಹುದು. ಆ ಪ್ರದೇಶವು ಪೈರುಪಚ್ಚಿಗಳಿಂದ ಬೆಳಗಿ, 
ಅನ್ನಪೂರ್ಣೆ ಎಂಬ ನಿನ್ನ ನಾಮಧೇಯವನ್ನು 
ಸಾರ್ಥಕ ಮಾಡುವಂತಾದರೆ ಎಷ್ಟು ಒಳ್ಳೆಯದಿತ್ತು. 
ನಮ್ಮ ಗಂಗಮ್ಮ ಸ್ವಲ್ಪ ಆ ಕಡೆಗೆ ತಣ್ಣಗಿನ ನೋಟ 
ಬೀರಿಯಾಳೆ? ಏನನ್ನುವೆಯಮ್ಮಾ ? " ಎಂದನು. 

* ಇದರಲ್ಲಿ ನಾನು ಹೇಳುವುದಕ್ಕೇನಿದೆಯಪ್ಪಾ ? 
ಎಲ್ಲಾ ಆ ವಿಶ್ವನಾಥನದೇ ಭಾರ, ಆತನ ಇಚ್ಛಿ !” 
ಎಂದಳು ಪಾರ್ಪತಿ, 

“ಹೀಗೆ ಹೇಳಿ ನಾವು ಸುಮ್ಮನೆ ನೋಡುತ್ತಾ 
ಇರಬೇಕೇನು? ನಮ್ಮ ಒಳ್ಳೆಯ ಪ್ರಯತ್ನಕೆ 


೫ಕ 


ಶುಭ ಶಂಕರೆಪ್ಟನ ದಯವಲ್ಲದೇ ಇದ್ದೀತೆ? ನಂಬ 
ಮುಂದುವರಿಯಲೆ?” ಎಂದನು ಗಣಪತಿ. 

“ಅದು ನಿಜ. ನಮ್ಮ ಪ್ರಯತ್ನವಂತೂ ಬೇಕೇ 
ಬೇಕು. ನೀನು ಮಾಡುವ ಕೆಲಸಕ್ಕಂತೂ ಹಿರಿಯರ 
ಬೆಂಬಲ ಇದ್ದೇ ಇರುತ್ತದೆ” ಎಂದಳು ಪಾರ್ವತಿ. 

“ನೀನು ಇಷ್ಟು ಹೇಳಿದರೆ ಸಾಕಮ್ಮ. ಹೋಗಿ 
ಬರುತ್ತೇನೆ” ಎಂದು ಪಾರ್ವತಿಯ ಪಾದಗಳನ್ನು 
ಸೊಂಡಿಲಿನಿಂದ ಒತ್ತಿ ಕಣ್ಣಿಗೊತ್ತಿಕೊಂಡು ಹೊರಟ 
ವಿಫ್ನೇಶ್ವರನು, ನೆಟ್ಟಗೆ ಹೋಗಿಗೌತಮ ಮಹರ್ಷಿಯ 
ಆಶ್ರಮ ಪ್ರಾಂತವನ್ನು ತಲುಪಿದನು. 

ಗೌತಮನು ಪಶ್ಚಿಮ ಕಣಿವೆಗಳ ನಡುವೆ 
ಆಶ್ರಮ ಕಟ್ಟಿಕೊಂಡು, ತನಗೆ ಬೇಕಾದಷ್ಟೇ ಸಣ್ಣ 
ವ್ಯವಸಾಯ ಮಾಡಿಕೊಂಡಿದ್ದನು. ಗಣಪತಿ ತನೆ 
ತುಂಬಿದ ಒಂದು ದನದ ರೂಪವನ್ನು ತಾಳಿದನು. 

ಆ ಗಬ್ಬದ ಗೋವು ಬೆಳೆಯ ಗದ್ದೆಯನ್ನು 
ಮೇಯುತ್ತಾ ಇರುವುದನ್ನು ನೋಡಿ ಗೌತಮನು. 


ಅದನ್ನು ಗದರಿಸಿ ಓಡಿಸಲು ನೋಡಿದನು. ಅದೇನೂ 
ಲಕ್ಷ್ಮ ಮಾಡದಿರಲು ಕಮಂಡಲುವಿನ ನೀರನ್ನು 
ಆಂಗೈಯಲ್ಲಿ ತೆಗೆದು ಅದರ ಮೇಲೆ ಬೀಸಿ ಒಗೆದನು. 
ಆ ನೀರಿನ ಚುಕ್ಕೆಗಳು ಗೋವಿನ ಮೇಲೆ ಬಿದ್ದ 
ಕೂಡಲೇ ಅದು ಬಿದ್ದು ತಟಪಟನೆ ಹೊರಳಿ 
ಮರಗಟ್ಟಿ ಸ್ತಬ್ಧವಾಯಿತು. ಹೆದರಿದ ಗೌತಮನು 
ತನ್ನ ಸುಕೃತವನ್ನೂ, ತಪಸ್ಸನ್ನೂ ಧಾರೆಯೆರೆದರೂ 
ಮುಚ್ಚಿದ ಕಣ್ಣು ತೆರೆಯಲಿಲ್ಲ ಆ ಮಾಯದ ದನ. 

ಈ ಸಂಗತಿಯನ್ನು ಕೂಡಲೇ ನಾರದನು 
ಇಂದ್ರನೊಡನೆ ಹೇಳಿ ಹುರಿದುಂಬಿಸಿದನು. ಇಂದ್ರನಿಗೆ 
ಗೌತಮನ ಮೇಲೆ ಮೊದಲೇ ಹಗೆ ಇದ್ದಿತು. 

ಆ ಹಗೆಗೆ ಕಾರಣ ಅಹಲ್ಕೆ. ಬ್ರಹ್ಮನು 
ಅಪೂರ್ವ ಸುಂದರಿಯಾಗಿ ಆಹಲೈಯನ್ನು ಸೃಷ್ಟಿ 
ಮಾಡಿದ್ದನು. ಅವಳ ಮೇಲೆ ಇಂದ್ರನಿಗೆ ಬಹಳ 
ಆಶೆಯಾಗಿತ್ತು. ಇನ್ನೂ ಅನೇಕರು ಅಹಲೈಯನ್ನು 
ಮದುವೆಯಾಗಲು ಸ್ಪರ್ಧೆಗೆ ಬಿದ್ದರು. ಆಗ 
ಬ್ರಹ್ಮನು ಜಗಳ ಬೇಡವೆಂದು, ಯಾರು ಭೂಮಿ 
ಯನ್ನು ಪ್ರದಕ್ಷಿಣೆ ಮಾಡಿ ಮೊದಲು ಬರುವರೋ 
ಅವರಿಗೇ ಅಹಲೈಯನ್ನು ಕೊಡುವೆನೆಂದು ಪಂಥ 
ವನ್ನು ಒಡ್ಡಿದನು. 

ಗೌತಮನು ಪ್ರಸವಿಸುವ ದನವನ್ನು ಪ್ರದಕ್ಷಿಣೆ 
'ಮಾಡಿ ಬಂದು, ಅದು. ಭೂ ಪ್ರದಕ್ಷಿಣೆಗೆ 
ಸಮಾನವೆಂದು ವಾದಿಸಿ, ಒಪ್ಪಿಸಿ ಗೆದ್ದು ಅಹಲ್ಕೆ 
ಯನ್ನು ವರಿಸಿದರು. 

ಗೋವು ಭೂದೇವಿಗೆ ಸಮಾನವೆಂದು ಹೇಳಿದ 
ಗೌತಮನ ಕೈಯಿಂದಲೇ ಗೋಹತ್ಯವಾಗಿದೆ. ಹಗೆ 
ತೀರಿಸಿಕೊಳ್ಳಲು ಇದಕ್ಕಿಂತ ಒಳ್ಳೆಯ ಅವಕಾಶ 
ಬೇರೆನಿದೆ ? ಅಂತೆಯೇ ಇಂದ್ರನು ದೊಡ್ಡ ಮುನಿ 
ಪುಂಗವನ ವೇಷದಿಂದ ಎಲ್ಲಾ ಯುಷಿಗಳ ಹತ್ತಿರ 
ಹೋಗಿ, “ಗೌತಮನು ಗೋಹತ್ಯೆ ಮಾಡಿದ 
ಮಹಾಪಾಪಿ ! ಅವನ ಆಶ್ರಮವು ಮೈಲಿಗೆಯಾಗಿ 


೫೪ 


ಚಂದಮಾಮ 


ಹೋಯಿತು. ಗೌತಮನನ್ನು ನೋಡಿದರೂ, ಆವನ 
ಆಶ್ರಮದ ಗಾಳಿ ಸೋಂಕಿದರೂ ಮಹಾ ಪಾತಕವು 
ಸುತ್ತಿಕೊಳ್ಳುತ್ತದೆ ! ಗಂಗಾಜಲವು ಬಂದು ಆಶ್ರಮ 
ಸೀಮೆಯಲ್ಲಿರುವ ಗೋವಿನ ಮೇಲಿಂದಾಗಿ ಪ್ರವಹಿ 
ಸಿದ ಹೊರತು ಇದಕ್ಕೆ ಬೇರೆ ಪರಿಹಾರ ಏನೂ 
ಇಲ್ಲ!” ಎಂದು ಲೋಕವೆಲ್ಲಾ ತಿಳಿಯುವಂತೆ 
ಹೇಳಿದನು. ಯಸಿಗಳೆಲ್ಲಾ ಗೌತಮನನ್ನು ಬಹಿಷ್ಕರಿ 
ಸಿದರು. ಅವನ ಆಶ್ರಮವಾಸಿಗಳೆಲ್ಲಾ ಹೊರಟು 
ಹೋಗಿಬಿಟ್ಟರು. ` 

ಗೌತಮನಿಗೆ ಚಿಂತೆಗಿಟ್ಟಿತು. ಎಲ್ಲಿಯ ಗಂಗಾ 
ನದಿ! ಎಲ್ಲಿಯ ಪಶ್ಚಿಮ ಕಣಿವೆಗಳು! ಆದರೂ 
ಗೌತಮನು ಬಿಡಲಿಲ್ಲ. ಭಗೀರಥನನ್ನು ಆದರ್ಶ 
ವಾಗಿಟ್ಟುಕೊಂಡು ಗಂಗಾದೇವಿಯನ್ನು ಕುರಿತು 
ಹಿಮಾಲಯದಲ್ಲಿ ದೊಡ್ಡ ತಪಸ್ಸು ಮಾಡಿದನು. 

ಹಿಂದೆ ಕಪಿಲ ಮಹಾಮುನಿಯ ಕೋಪಾಗ್ನಿ 
ಯಿಂದ ಬೂದಿಯಾಗಿ ಹೋದ ತನ್ನ ತಾತಂದಿರನ್ನು 


ಪುಣ್ಯಲೋಕಕ್ಕೆ ಕಳುಹಿಸಲಿಕ್ಕಾಗಿ, ಭಗೀರಥನು 
ಜಲಾಧಿದೇವಿಯಾದ ಗಂಗೆಯನ್ನು ಧ್ಯಾನಿಸಿ, ತಪಸ್ಸಿ 
ನಿಂದ ಮೆಚ್ಚಿಸಿ ದಿವಿಯಿಂದ ಭುವಿಗೆ ಗಂಗೆಯನ್ನು 
ಇಳಿಸಿಬಿಟ್ಟಿ ದ್ದವು. ಆಗ ಶಿವನು ಗಂಗೆಯ ಅಪಾರ 
ಶಕ್ತಿಯನ್ನು ತನ್ನ ಜಟಾಜೂಟದಲ್ಲಿ ಧರಿಸಿದನು. 
ಆವನ ಜಡೆಗಳೆಡೆಯಿಂದ ಹರಿದ ಗಂಗೆ ಗಂಗಾಭವಾನಿ 
ಎನಿಸಿ, ದೊಡ್ಡ ವೇಗದಿಂದ ನಾಲ್ಕು ದಿಕ್ಕುಗಳಲ್ಲಿ 
ಜಮ್ಮಿ ಚಿಮ್ಮಿ ಹರಿದಳು. ಭಗೀರಥನ ಹಿಂದೆ 
ಮೂಡು ಮುಖಳಾಗಿ ಹರಿದಳು. ಅವಳಿಗೆ 
ಭಾಗೀರಥಿ ಎಂಬ ಹೆಸರು ಬಂದಿತು. 

ಹಿಮಾಲಯದ ಮೇಲೆ ಚಿಮ್ಮಿ ಬಿದ್ದ. ಗಂಗೆ 


'ಹಿಂದೂ ಕುಶ ಪರ್ವತದ ಮೇಲಿಂದಾಗಿ ಪಶ್ಚಿಮಕ್ಕೆ 


ಇಂದು ನದಿ ಎನಿಸಿ ಹರಿದಳು. ಇಂದು ನದಿಯನ್ನೇ 
ಸಿಂಧು ನದಿಯೆಂದು ಎಲ್ಲರೂ ಕರೆದರು. ಭರತ 
ಖಂಡೆದ ವಾಯುವ್ಯ ದಿಶೆಯಲ್ಲಿರುವ ಸಿಂಧು ನದಿ 
ಯಿಂದಾಗಿ ಹಿಂದೂ ದೇಶವೆಂಬ ಹೆಸರು ಬಂತು. 
ಭಗೀರಥನ ಹಿಂದೆ ಮಹಾವೇಗದಿಂದ ಹೋಗು. 
ತ್ತಿದ್ದ ಗಂಗೆ ತನ್ನ ಆಶ್ರಮವನ್ನು ಮುಳುಗಿಸದಂತೆ 
ಮಾಡಲು ಜಹ್ನು ಮಹಾಮುನಿ ಗಂಗೆಯನ್ನು 
ಕುಡಿದುಬಿಟ್ಟನು. ಭಗೀರಥನು ಜಹ್ನು ಮುನಿ 
ಯನ್ನು ಕನಿಕರಿಸುವಂತೆ ಪ್ರಾರ್ಥಿಸಿದ ಮೇಲೆ 
ಜಹ್ನು ತನ್ನ ಕಿವಿಯಿಂದ ಗಂಗೆಯನ್ನು ಹೊರಗೆ 
ಬಿಟ್ಟನು. ಅದರಿಂದ ಗಂಗೆಗೆ ಜಾಹ್ನವಿ ಎಂಬ 
ಹೆಸರು ಕೂಡಾ ಉಂಟಾಯಿತು. ಆಮೇಲೆ ಗಂಗೆ 
ಪಾತಾಳದ ಕಪಿಲಾಶ್ರಮವನ್ನು ಹಾದುಕೊಂಡು 
ಭಗೀರಥನ ತಾತಂದಿರ ಬೂದಿ ರಾಶಿಯ ಮೇಲಿಂದಾಗಿ 
ಹರಿದು ಅವನ ಪ್ರಯತ್ನವು ಫಲಿಸುವಂತೆ ಮಾಡಿದಳು. 
ಈಗ ಗೌತಮನು ಮಾಡುವ ತಪಸ್ಸನ್ನು 
ನೋಡಿ, ಭಗೀರಥನು ಕೂಡ ಅಷ್ಟು ದೊಡ್ಡ 
ತಪಸ್ಸು ಮಾಡಲಿಲ್ಲವೆಂದು ಗಂಗಾದೇವಿ ಮೆಚ್ಚಿ 
ಅವನ ಮೇಲೆ ಪ್ರಸನ್ನಳಾಗಿ ಅವನ ಹಿಂದೆಯೇ 


"ಹೊರಟಳು. ದಾರಿಯುದ್ದಕ್ಕೂ ಅವಳ ಕವಲು 
ಗಳಾಗಿ ಎಷ್ಟೋ ಶೊರೆಗಳೂ ನದಿಗಳೂ 
ಹುಟ್ಟಿದುವು. 


ಗೌತಮನ ಆಶ್ರಮವನ್ನು ಸೇರಿದ ಮೇಲೆ ಗಂಗಾ 
ಪ್ರವಾಹವು ಗೌತಮನ ಹಿಂದೆಯೇ ಸಾಗುತ್ತ, 
ಗಣೇಶ ಗೋವಿನ ಮೇಲಿಂಡಾಗಿ ಪ್ರವಹಿಸಿ ಗೌತಮಾ 
ನದ ಎನಿಸಿದಳು. ಮಾಯಾ ಗೋವು ಧಿಗ್ಗಸೆದ್ದು 
ನಿಜರೂಪವಾಗಿ ಮಾರ್ಪಟ್ಟಿತು. ಗಂಗಮ್ಮನ 
ಉಕ್ಕಿನಿಂದಾಗಿ ಒಳ್ಳೆಯ ಪರಿಣಾಮ ಬಂತೆಂದು 
ವಿಫ್ನೇಶ್ವರನು ಸಂಶೋಷಪಟ್ಟನು. 

ಆವನು ಗಂಗೆಗೆ ನಮಸ್ಕಾರ ಮಾಡಿ, "ಅಮ್ಮಾ | 
ತನಯನನ್ನು ಕ್ಷಮಿಸು. ನಿನ್ನ ದಯಾಮೃತಜಲ 
ಶಾಖೆಗಳಿಂದ ವಿಂಧ್ಯಾದ್ರಿಯ ಆಚೆಗಿರುವ ಭೂಭಾಗ 
ವೆಲ್ಲಾ ಸುಭಿಕ್ಷವಾಗಬೇಕಂತಲೇ ಹೀಗೆ ಮಾಡಿದೆನು. 
ದಕ್ಷಿಣ ಗಂಗೆಯಾಗಿ ಗೌತಮನದ್ದಾರಾ ಅವತರೆಸಿದ 
ನೀನು ಗೋವನ್ನು ಬದುಕಿಸಿದವಳಾದುದರಿಂದ 
ಗೋದಾವರಿ ಎಂಬ ಹೆಸರಿನಿಂದ ಪ್ರಸಿದ್ಧಗಳಾಗುವಿ ” 
ಎಂದು ನಮಸ್ಕಾರ ಮಾಡಿ ಅದೃಶ್ಯನಾದನು. 

ಗೋದಾವರಿ ಆನೇಕ 
ಪೂರ್ವ ಮುಖವಾಗಿ ಪ್ರವಹಿಸಿ, ವಿಸ್ತಾರವಾದ 
ಮೈದಾನ ಪ್ರದೇಶವನ್ನು ಸಸ್ಯಶ್ಯಾಮಳವಾಗುವಂತೆ 
ಮಾಡಿತು. ಸಪ್ಪರ್ಷಿಗಳೂ, 
ಗೋದಾವರಿಯಲ್ಲಿ ಜಳಕವಾಡಿದರು. ಗೌತಮನನ್ನು 
ಶ್ಲಾಘಿಸಿ ಅಪರ ಭಗೀರಥನೆಂದರು. ಗೋದಾವರಿ 


ಸಮುದ್ರವನ್ನು ಸೇರಿತು. 
ಹಾಗೆ ಗಂಗಾದೇವಿ ಗೋದಾವರಿಯಾಗಿ 
ಮಾರ್ಪಡುವಾಗ ಅವಳ ಕರ್ರಗಿನ ವೇಣೀ 


ಸಮೂಹವು. ವಿಸ್ತಾರವಾಗಿ ಹರಡಿಕೊಂಡು 
ಪಡುಗಡೆಯ ಕಣಿವೆಗಳಲ್ಲಿ ಸಿಕ್ಕಿಕೊಂಡಿತು. ಆಗ 
ವಿಷ್ಣು ತನ್ನ ಕೈಯ ಬೆರಳುಗಳಿಂದ ಆ ಕೂದಲಿನ 


ಸಕ್ಕನ್ನು ಬಿಡಿಸಿದನು. ಕೃಷ್ಣವರ್ಣನಾದ ಎಷ್ಟುವನ 
ಬೆರಳುಗಳ ಸಂದುಗಳಿಂದ ನೆನೆದ ಕೂದಲಿನ ರಾಶಿಯ 
ನೀರು ಜಾರುತ್ತಾ ಕೃಷ್ಣವೇಣಿಯೆನಿಸಿದ ಕೃಷ್ಣಾನದಿ 


ಉಪನದಿಗೆಳೊಂದಿಗೆ ಯೆಂಬ ಇನ್ನೊಂದು ದೊಡ್ಡದಾದ ಜೀವನದಿ 


“ಹರಿಯತೊಡಗಿತು. 
ಹಾಗೆಯೇ ಗಂಗೆ ಉಕ್ಕಿದಾಗ ಗಂಗಾಜಲವು 


ದೇಷತೆಗಳೂ ಆಕಾಶಕ್ಕೆ 'ಹಾರಿ , ದಕ್ಷಿಣದ ಬೆಟ್ಟಗಳಲ್ಲಿ ತಪಸ್ಸು 


ಮಾಡುತ್ತಿದ್ದ ಕವೇರಮುನಿಯ ಕಮಂಡಲುವಿನಲ್ಲಿ 
ಬಿದ್ದು, ಕನೈೆಯಾಗಿ ಹುಟ್ಟಿ ಬೆಳೆದಳು. ' ಅವಳು 


ಸಪ್ತ ಗೋದಾವರಿಯಾಗಿ ಸೀಳಿಕೊಂಡು ಪೂರ್ವ ಅಗಸ್ತ್ಯನ ಹಿಂದೆ. ಅರಣ್ಯಗಳಲ್ಲಿ ವಿಹರಿಸುತ್ತಾ 


ಕಾವೇರಿ ನದಿಯಾಗಿ ಮಾರ್ಪಟ್ಟು ಸುಂದರವಾದ 
ಜಲಪಾತಗಳಾಗಿ ಧುಮುಕಿ ನಲಿದು ಗಂಭೀರಳಾಗಿ 
ದಕ್ಷಿಣ ಸೀಮೆಯಲ್ಲಿ ಹರಿದು ಸುಭಿಕ್ಷಗೊಳಿಸಿದಳು, 
ಈ ವಿಧವಾಗಿ ಗೌತಮ ಮಹರ್ಷಿ ತಂದ ಗಂಗೆ 
ಮತ್ತೆ ಮೂರು ದೊಡ್ಡ ನದಿಗಳಾಗಿ ದಕ್ಷಿಣ ಭಾರತ 
ಭೂಮಿಯನ್ನು ಕೂಡಾ ಉದ್ದರಿಸಿದಳು. 


ಇಾತಷಾಷಹ 


೫೭ 


ಸಿಂಧು, ಗೋದಾವರೀ, 
ಕಾವೇರಿಗಳೆಂಬ ಮಹಾನದಿಗಳ ಹೆಸರು ಹೇಳಿ 
ಕೊಳ್ಳುವುದು ಭಾರತೀಯರಿಗೆ ಪರಿಪಾಠವಾಗಿ 
ಹೋಯಿತು. 

ಅಂತೂ ಗೌತಮನ ಪಾಪ ಪರಿಹಾರವಾಗಿ 
ಅವನ ಆಶ್ರಮವು ಕಳೆಗೊಂಡಿತು. ಗೋದಾವರಿಯ 
ಉದ್ದಕ್ಕೂ ಪುಣ್ಯಕ್ಷೇತ್ರಗಳು ಬೆಳಗಿದುವು. ಗಂಗೆ 
ಪಶ್ಚಿಮ ಕಣಿವೆಗಳ. ಕಡೆಗೆ ಪ್ರವಹಿಸುವುದು 
ಆಸಂಭವವಾಡುದರಿಂದಲೇ ಇಂದ್ರನು ಆ ವಿಧವಾಗಿ 
ಪರಿಹಾರ ಹೇಳಿದ್ದನು. ಅಸಂಭವಾಡುದನ್ನು ಸಾಧಿಸಿ 
ಸಂಭವವನ್ನಾಗಿ ಮಾರ್ಪಡಿಸಿದ ಗೌತಮನ ದೊಡ್ಡ 
ತನವನ್ನು ಗುರುತಿಸಿ ಅವನ ಬಳಿಗೆ ಬಂದು ವಂದಿಸಿ 
ಕ್ಷಮ ಕೇಳಿಕೊಂಡನು ಇಂದ್ರ. 

ಆದರೆ ಗೌತಮನಿಗೆ ಮಾತ್ರ: ಸಂತೋಷವಿರಲಿಲ್ಲ.. 
ಈ ಮೊದಲೇ ಇಂದ್ರನಿಂದ ಮೋಸ ಹೋಗಿ, 
ಹೆಂಡತಿಯಾದ ಅಹಲ್ಕೆಯನ್ನು ಬಂಡೆ ಕಲ್ಲಾಗಿ 
ಬಿದ್ದಿರುವಂತೆ ಶಪಿಸಿ ಉತ್ತರ ದೇಶದಿಂದ 
ವಿಂಧ್ಯಾದ್ರಿಯನ್ನು ದಾಟ ಪಶ್ಚಿಮ ಕಣಿವೆಯ 
ಸಾನುಭೂಮಿಯಲ್ಲಿ ಆಶ್ರಮ ಕಟ್ಟಿಕೊಂಡು ಪ್ರಶಾಂತ 
ವಾಗಿ ತಪಸ್ಸು. ಮಾಡಿಕೊಂಡಿದ್ದವನು ಗೌತಮ. 
ಗೋದಾವರಿಯ ಅವತರಣದಿಂದ ಪಶ್ಚಿಮ 
ಕಣಿವೆಯ ನಿವಾಸಿಗಳಾದ ಮುನಿಗಳ ಆಶ್ರಮಗಳು 


ಮತ್ತಿಷ್ಟು ಶ್ಯೋಭಿಸಿದುವು. ಆ ಪ್ರಾಂತದಲ್ಲಿದ್ದ 
ಅತ್ರಿ ಮಹಾಮುನಿ ತ್ರಿಮೂರ್ತಿಗಳ ಅಂಶದಿಂದ 
ಪುತ್ರವಂತನಾದನು. ಅವನ ಪತ್ನಿ ಅತಿಥಿಗಳಿಗೆ | 
ಸದಾ ಅನ್ನದಾನ ಮಾಡುತ್ತಿದ್ದಳು. ಬೆಲೆಗಳು 
ಪುಷ್ಕಲವಾಗಿ ಬರತೊಡಗಿದುವು. 

ಹೀಗೆ ಗೌತಮನ ಆಶ್ರಮದ ಸುತ್ತುಮುತ್ತಲೂ 
ವಿಶೇಷವಾಗಿ ಸಸ್ಯಸಮೃದ್ಧಿ ಇದ್ದರೂ ಅಹಲ್ಕೆ 
ಯಿಲ್ಲದ ಕೊರತೆ ಕಾಣುತ್ತಲೇ ಇದ್ದಿತು. ತಾನು 
ದುಡುಕಿ ಅಹಲ್ಯೆಯನ್ನು ಶಪಿಸಿದೆನೆಂದು ಗೌತಮನು 
ಮನಸ್ಸಿನೊಳಗೇ ಪಶ್ಚಾತ್ತಾಪಪಡುತ್ತಿದ್ದನು. ಆಗ 
ಎಫ್ಲೇಶ್ವರನು ಅವನ ಮುಂದೆ ಹೋಗಿ, 
* ಗೌತಮಾ, ಇನ್ನು ಬೇಗದಲ್ಲೇ ಎಷ್ಟು ರಾಮನಾಗಿ 
ಅವತರಿಸಿ ಬಂದು ನಿನ್ನ ಪತ್ನಿಯ ಪಾಪವನ್ನೇ 
ಹೋಗಲಾಡಿಸುತ್ತಾನೆ. ಪಾಷಾಣಿ ಪುನೀತ 
ಳಾಗುತ್ತಾಳೆ. ಗೋದಾವರಿಯ ಅವತರಣಕ್ಕಾಗಿ 
ನಿನಗೆ ತುಂಬಾ ಶ್ರಮಕೊಟ್ಟೆನು. ಇದರ ಸ್ಮಾರಕವಾಗಿ 
ಗೋದಾವರಿ ನದಿಗೆ ಗೌತವಿಖಾ ನಾಮವು ಚಿರಸ್ಥಾಯಿ 
ಯಾಗಿರುತ್ತದೆ” ಎಂದನು. 

ಗೌತಮನು ಆ ಮಾತಿಗೆ ಸಂತೋಷಪಟ್ಟು. 
“ ಎಲ್ಲವೂ ನಿನ್ನ ಸಂಕಲ್ಪ ಬಲದಿಂದಲೇ ನಡೆಯಿತು. 
ಗೋದಾವರಿಯ ನೀರೂ ವಫ್ನೇಶ್ವರನ ಕೃಪೆಯೂ 
ಯಾವಾಗಲೂ ರಕ್ಷಿಸಿಕೊಂಡಿರುತ್ತವೆ” ಎಂದನ". 


ಉ೦ದಾನೊಂದು ದಿನ: ಲಕ್ಷ್ಮೀದೇವಿ ಮಾನಸ 
ಸರೋವರದಲ್ಲಿ ಸ್ನಾನ ಮಾಡುವುದರಲ್ಲಿ ತಲ್ಲೀನ 
ಳಾಗಿದ್ದಳು. ಅವಳ ಸೌಂದರ್ಯಾತಿಶಯವನ್ನು 
ನೋಡಿ ಪಾರ್ವತಿಗೆ ಒಂದು ಬಗೆಯ ಮೋಹ 
ಉಂಟಾಯಿತು. ಆಗ ಪಾರ್ವತಿ ವಿಷ್ಣುವಿನ ರೂಪ 
ಧರಿಸಿಕೊಂಡು ಅಲ್ಲಿಗೆ ಬಂದಳು. : ನವಮೋಹನನಾಗಿ 
ಕಾಣಿಸಿದ ನಾರಾಯಣನನ್ನು ಲಕ್ಷ್ಮಿಯೂ ನೋಡಿ 
ದಳು. ನಾರಾಯಣನೂ ಲಕ್ಷ್ಮಿಯೂ ಕೈ ಕೈ ಹಿಡಿದು 
ಕೊಂಡು ಸ್ವಲ್ಪ ಹೊತ್ತು ಸರೋವರದ ಸುತ್ತಲೂ 
ವಿಹ೦ಸಿದರು. ಅವರಿಬ್ಬರೂ ಒಬ್ಬರನೊಬ್ಬರು 
ನೋಡಿಕೊಳ್ಳುವುದರಲ್ಲೇ ತಲ್ಲೀನರಾಗಿದ್ದಾಗ, 
ಸರೋವರದಲ್ಲಿ ಒಂದು ಸುವರ್ಣಕಮಲವು ಎದ್ದು 
ಬಂದಿತು. ಅದರ ಮಧ್ಯದಲ್ಲಿ ಜಗಜಗನೆಹೊಳೆಯುವ 
ಒಂದು ಹಸುಗೂಸೂ ಇದ್ದಿತು, ಹೆಣ್ಣು ಶಿಶು. 

ಆಗ ಲಕ್ಷ್ಮಿ, ನಾರಾಯಣನನ್ನು ನೋಡಿ ಗಾಢವಾಗಿ 
ಆಲಿಂಗಿಸಲು, ನಾರಾಯಣ ರೂಪದ ಪಾರ್ವತಿ 
ಗಲಗಲನೆ ನಗುತ್ತ, “ನಾನು ನಿನ್ನ ನಾರಾಯಣನಲ್ಲ 


ಕಣೇ!" ಎಂದು ನಿಜರೂಪದಿಂದ ಇ 
“ಓಹ್‌! ನೀನೋ ಇಷ್ಟೂ ಮಾಡಿದವಳು 
ಅಣ್ಣನಿಗೆ ತಕ್ಕ ತಂಗಿಯೇ ಸರಿ! ಆ ದಿನ ಎಷ್ಟು 
ಮೋಹಿನೀರೂಪದಿಂದ ಶಿವನಿಗೆ ಮಾಯ ಕವಿಸಿದು 
ದಕ್ಕೆ ಇದೀಗ ಸರಿಯಾಯಿತು !” ಎಂದಳು. 

ಸ್ವರ್ಣಕಮಲದ ಮಧ್ಯದಲ್ಲಿರುವ ಶಿಶುವನ್ನು 
ನೋಡಿ ಇಬ್ಬರೂ ಮುಗ್ಧರಾದರು. ಅಪಾರ ಪ್ರೇಮ 
ಉಕ್ಕಲು ಇಬ್ಬರೂ ಸೇರಿ ಶಿಶುವನ್ನು ಕೈಗೆತ್ತಿ 
ಕೊಂಡರು. 

ಅಗ ಅಲ್ಲಿಗೆ ಫಕ್ಕನೆ ಎಫ್ಟೇಶ್ವರನು ಬಂದು 
ನಿಂತು, * ಅಮ್ಮಗಳಿರಾ | ನಿಮ್ಮಿಬ್ಬರ ಅಂಶಗಳಿಂದ 
ಅವತರಿಸಿದ ಈ ಮಗು ಪಾರ್ವತಿಯ ಗುರುತಿಗಾಗಿ: 
ಜಯಳೆಂದೂ, ಲಕ್ಷ್ಮೀದೇವಿಯ ಗುಗುತಿಗಾಗಿ 
ಶ್ರೀ ಎಂದೂ ಕೂಡಿ ಜಯಶ್ರೀ ಎನಿಸಿ ಬೆಳೆಯುವಳು. 
ಇವಳಿಗೆ ತಕ್ಕ ವರನು ಕೂಡಾ ಶಿವಕೇಶವರ ಅಂಶ 
ಗಳಿಂದಲೇ ಅವತರಿಸಿದ್ದಾನೆ” ಎಂದನು. ಆಮೇಲೆ 
ವಿಫ್ನೇಶ್ವರನು ವಾಯುವನ್ನು ಕರೆದು, ಶಿಶಿವಿನೊಂದಿ 
4 


೧೧. ವಿಘ್ನೇಶ್ವರನ ಲೀಲೆಗಳು 


ಗಿರುವ ಸ್ಪರ್ಣಕಮಲವನ್ನು ಕಾವೇರೀನದಿಯತೀರದಲ್ಲಿ 
ಬಿಟ್ಟುಬರುವಂತೆ ಹೇಳಿದನು. 

ವಾಯುದೇವನು ಆ. ಸ್ವರ್ಣಕಮಲವನ್ನು 
ಕಾವೇರಿನದಿಯಲ್ಲಿ . ಸೇರಿಸಿ ಹೊರಟುಹೋದನು. 

ಆಗ ದಕ್ಷಿಣಪ್ರಾಂತವನ್ನು ಪಾಲಿಸಿಕೊಂಡಿದ್ದ 
ಮಹಾರಾಜನು ಕಾವೇರೀ ನದಿಯಲ್ಲಿ ತೇಲಿ ಬರುವ 
ಸ್ವರ್ಣಕಮಲವನ್ನೂ, ಆದರ ನಡುವಿನಲ್ಲಿದ್ದ 
ಮುದ್ದಾದ ಮಗುವನ್ನೂ ನೋಡಿ ಎತ್ತಿಕೊಂಡನು. 
ಮಕ್ಕಳಿಲ್ಲದ ತನಗೆ ವರಪ್ರಸಾದವಾಗಿ ಈ ಮಗು 
ದೊರಕಿತೆಂದು ಸಂತೋಷದಿಂದ, ಭಾರಿವೈಭವದಿಂದ 
ನಾಮಕರಣ ಮಹೋತ್ಸವವನ್ನು ಪ್ರಾರಂಭಿಸಿದನು. 
ಮೊದಲು ವಿಘ್ನೇಶ್ವರ _ ಪೂಜೆಮಾಡಿದಕೂಡಲೇ, 
“ರಾಜಾ! ನಿನ್ನ ಮಗಳಿಗೆ ಜಯಶ್ರೀ ಎಂದು 
ಹೆಸೆರಿಡು!” ಎಂದು ಅಶರೀರವಾಣಿಯಾಯಿತು. 

ಹೀಗೆ ಬೆಳೆಯುವ ಜಯಶ್ರೀ ರಾಜಕುಮಾರಿ 
ಮೂರುಲೋಕಗಳಲ್ಲಿಯೂ ಸೌಂದರ್ಯದಲ್ಲಿ 


ಸಾಟಿಯಿಲ್ಲದವಳಿನಿಸಿದಳು. ಅದರ ಮೇಲೆ ವೀರಳೂ 
ಧೀರಳೂ ಅದ ಜಯಶ್ರೀ ಕುಮಾರಿಗೆ ರಾಜಭವನ 
ದೊಳಗಿರುವುದಕ್ಕಿಂತಲೂ, ಪ್ರಕೃತಿ ಸೌಂದರ್ಯ 
ಗಳೊಂದಿಗೆ ತುಂಬಿರುವ ಅರಣ್ಯಗಳಲ್ಲಿ ವಿಹರಿಸುವುದೇ 
ಇಷ್ಟವಾಗಿತ್ತು. ಅವಳು ಬಿಲ್ಲು ಬಾಣಗಳನ್ನು ಧರಿಸಿ 
ಕೊಂಡು ಅಡವಿಗಳಲ್ಲಿ ವಿನೋದವಾಗಿ ವನ್ಯಮೃಗ | 
ಗಳನ್ನು ವಶಪಡಿಸಿಕೊಂಡು ಲಲ್ಲೆಯಾಡುತ್ತ ವಿಹರಿಸಿ 
ಕೊಂಡಿದ್ದಳು. 

ಹರಿಷರಾಂಶದಿಂದ ಅವತರಿಸಿದ ಭೈರವಸ್ವಾಮಿ 
ಕೈಲಾಸಕ್ಕೆ ಹೋಗಿ, ವಿಘ್ನೇಶ್ವರನನ್ನೂ, ಕುಮಾರ 
ಸ್ವಾಮಿಯನ್ನೂ ನೋಡಿಬರಬೇಕೆಂದು ಬಹಳ 
ಕಾಲದಿಂದ ಅಂದುಕೊಂಡಿದ್ದನು. ಒಂದು ದಿನ 
ಒಳ್ಳೆಯ ಸಮಯನೋಡಿ ಬೈರವಸ್ವಾಮಿ ಕೈಲಾಸಕ್ಕೆ 
ಹೋಗಿ, ಎಪ್ನೇಶ್ವರನೊಂದಿಗೂ, ಕುಮಾರಸ್ವಾಮಿ 
ಯೊಂದಿಗೂ ಮನದಣಿಯೆ ಮಾತಾಡುತ್ತ ಅವ 
ರೊಂದಿಗೆ ತಿರುಗಾಡಿದನು. ಮೂವರೂ ಮಾನಸ 
ಸರೋವರದಲ್ಲಿ ಜಲವಿಹಾರ ಮಾಡತೊಡಗಿದರು. 
ಆಗ ವಿಘ್ನೇಶ್ವರನು “ಈ ಮಾನಸಸರೋವರದಲ್ಲಿಯೇ 
ಲಕ್ಷ್ಮಿಪಾರ್ವತಿಯರ ತೇಜಸ್ಸಿನಿಂದ ನಮ್ಮ ಅಣ್ಣ 
ಸ್ವಾಮಿಗೆ ತಕ್ಕೆ ಒಬ್ಬಳು ಶ್ರೀಮತಿ ಉದಯಿ 
ಸಿದ್ದಾಳೆ !” ಎಂದು ಹೇಳಿ ಸುಮ್ಮನಾದನು. 

ಭೈರವಸ್ವಾಮಿಗೆ ಏನೋ ಕುಶೂಹಲವನಿಸಿದರೂ, 
ಅಡಗಿಸಿಕೊಂಡು ಕೆಲವು, ದಿನ ಕೈಲಾಸದಲ್ಲಿದ್ದು, 
ಹೊರಟುಹೋಗಲು ಸಿದ್ಧನಾದನು. ಆಗ 
ವಿಘ್ನೇಶ್ವರನು, “ ಭೈರವಣ್ಣಾ! ನಮಗಿಂತ ದೊಡ್ಡವ 
ನಾದ ನೀನು ಮಹಾಸ್ವಾಮಿಯಾಗಿದ್ದು ಹೀಗೆ ಬ್ರಹ್ಮ 
ಚಾರಿ ಯಾಗಿರುವುದು ಎಷ್ಟು ಮಾತ್ರಕ್ಕೂ ಚೆನ್ನಾಗಿಲ್ಲ. 
ಬೇಗದಲ್ಲೇ ನಿನಗೆ ಕಲ್ಯಾಣವಾಗುತ್ತದೆ !” ಎಂದನು. 

ವಿಫ್ನೇಶ್ವರನೂ ಕುಮಾರಸ್ವಾಮಿಯೂ ಭೈರವ 
ಸ್ವಾಮಿಯನ್ನು ಗೌರವದಿಂದ ಕಳುಹಿಸಿಕೊಟ್ಟರು. 
ಸ್ವಾಮಿ ತನ್ನ ನಿವಾಸದ ಕಡೆಗೆ ಬಂದು ಸೇರಿದನು, 


೫೨ 


ಚಂದಮಾಮ 


ಒಂದುದಿನ ಭೈರವಸ್ವಾಮಿ ವಿನೋದವಾಗಿ 
ದೊಡ್ಡದೊಂದು ಹುಲಿಯ ಮೇಲೆ ಆರೋಹಿಸಿ 
ಅರಣ್ಯದೊಳಗೆ ಸವಾರಿಮಾಡಿಕೊಂಡು ತಿರುಗು 
ವಾಗ, ಇದ್ದಕ್ಕಿದ್ದ ಹಾಗೆ ಅವನ ಹುಲಿಗೆ ಕದಲಲಾಗ 
ವಂತೆ ಸುತ್ತಲಿಂದಲೂ ರಿವ್ವರಿವ್ವನೆ ಬಾಣಗಳು 
ಬುದು ನೆಲದಲ್ಲಿ ನಾಟಿದುವು. ಆ ಬಾಣಗಳು ಬರುವ 
ದಿಕ್ಕನ್ನು ಕೋಪದಿಂದ ನೋಡಿದನು ಭೈರವಸ್ವಾಮಿ. 
ಆ ದೃಶ್ಯವು ಕಣ್ಣಿಗೆ ಬಿದ್ದಕೂಡಲೇ ಅವನ ಕೋಪವು 
ಚೂರುಚೂರಾಗಿ ಹಾರಿಹೋಯಿತು. ಬಿಲ್ಲು ಬಾಣಗ 
ಳೊಂದಿಗೆ ಠೀವಿಯೂ ಓಯ್ಯಾರವೂ ಕಲೆತು, 
ಮುಗುಳುನಗುವಿನ -ಸುಂದರೀಮಣಿಯನ್ನು ನೋಡಿ 
ಭೈರ ವಸ್ಟಾಮಿ ದಂಗುಬಡಿದವನಾದನು. ತನ್ನ 
ಎದೆಯಲ್ಲಿ ಚುಚ್ಚಿಕೊಂಡೆ ಹೂಬಾಣಗಳ ಆವೇದನೆ 
ಯೊಂದಿಗೆ ಭೈರವಸ್ವಾಮಿ ಅಂತರ್ಧಾನನಾದನು. 

ಈ ಸ್ವಾಮಿಯನ್ನು ಕುರಿತು ಜಯಶ್ರೀಗೆ ಈ 
ಮೊದಲೇ ವಿಫ್ನೆಶ್ವರನು ಕನಸಿನಲ್ಲಿ ಹೇಳಿದ್ದನು. 
ಆವಳು ತನ್ನ ಸ್ವಷ್ಟ ಪುರುಷನನ್ನು ಹುಡುಕುತ್ತಾ 


ಅರಣ್ಯದಲ್ಲಿ ಸುತ್ತುತ್ತಿದ್ದಳು. ಅವಳ ಕಲ್ಯಾಣದ | 
ಮುಂದಿನ ಕಾರ್ಯಗಳು ಒಂದರ ಮೇಲೊಂದಾಗಿ 
ನಡೆಯ ತೊಡಗಿತು. ನಾರದನ ಆದೇಶದಂತೆ 
ಚಕ್ರವರ್ತಿ, ಜಯಶ್ರೀಗೆ ಸ್ವಯಂವರವನ್ನು ಏರ್ಪಡಿ 
ಸಿದನು. ರಾಜಾಧಿರಾಜರೆಲ್ಲರೂ ಸುಂದರಾಶಿಸುಂದರ 
ವಾದ ವೇಷಭೂಷಣ ಅಲಂಕಾರಗಳೊಂದಿಗೆ 
ಸ್ವಯಂವರ ಮಂಟಪವನ್ನು ಅಲಂಕರಿಸಿದರು. 
ಇಂದ್ರಾದಿ ದೇವತೆಗಳು ಕೂಡಾ ಬೇಷ ಬದಲಾಯಿಸಿ 
ಕೊಂಡು ಬಂದಿದ್ದರು. ಭೈರವ ಸ್ವಾಮಿ ಒಬ್ಬ 
ಕಪ್ಪು ಶಬರ ಯುವಕನ ರೂಪದಲ್ಲಿ, ಬಿಲ್ಲು ಬಾಣ 
ಗಳನ್ನು ಧರಿಸಿಕೊಂಡು ದೊಡ್ಡದೊಂದು ಕಪ್ಪು 
ನಾಯಿಯನ್ನು ತನ್ನೊಂದಿಗೆ ಕರೆದುಕೊಂಡು 
ಸ್ವಯಂವರ ಮಂಟಪವನ್ನು ಪ್ರವೇಶಿಸಿದನು. 
ಅದನ್ನು ನೋಡಿ ರಾಜಾಧಿರಾಜರುಗಳು ಆ ಶಬರ 
ಯುವಕನನ್ನೂ ನಾಯಿಯನ್ನೂ ಎಗತಾಳೆ ಮಾಡಿ 
ನೆಗಾಡಿದರು. ತಮ್ಮ ನಡುವೆ ಕುಳಿತುಕೊಳ್ಳಲು 
ಅವನಿಗೆ ಆಸನ ಕೊಡಲು ಯಾರೂ ಒಪ್ಪಲಿಲ್ಲ. 


ಮೆ 


ಭೈರವ ಸ್ವಾಮಿ ಸಿಂಹ ದ್ವಾರಕ್ಕೆ ಅಡ್ಡವಾಗಿ, 
ಎಲ್ಲರನ್ನೂ ಕಾರಾಗೃಹದಲ್ಲಿ ಬಂಧಿಸಿ ಹಾಕಿದ ಹಾಗೆ 
ತನ್ನ: ನಾಯಿಯ ಮೇಲೆ ಕುಳಿತನು. ಆ ಕೂಡಲೇ 
ಕರಿ ನಾಯಿ ಡೆಬ್ಬುಲಿಯಾಗಿ ಬದಲಾಯಿಸಿ ಭಯಂಕರ 
ವಾಗಿ ಒಂದು ಗಾಂಡ್ರಿಕೆ ಹಾಕಿತು, ಎಲ್ಲರ ಎದೆಗಳೂ 
ಜುಮ್ಮೆನ್ನುವ ಹಾಗೆ! ವರಮಾಲೆಯೊಂದಿಗೆ ಸಿದ್ಧ 
ಳಾಗಿದ್ದ ಜಯಶ್ರೀ ಆತನ ಗುರುತು ಹಿಡಿದು, ಬಿಟ್ಟಿ 
ಬಾಣದ ಹಾಗೆ ಅವನ ಬಳಿಗೆ ಹೋಗಿ ಸ್ವಾಮಿಯ 
ಕೊರಳಿಗೆ ಮಾಲೆ ಹಾಕಿದಳು. ಮರುಕ್ಷಣದಲ್ಲಿ 
ಸ್ವಾಮಿ ಜಯಶ್ರೀಯನ್ನು' ಹುಲಿಯ ಮೇಲೆತ್ತಿ ತನ್ನ 
ಮುಂದೆ ಕೂಡಿಸಿಕೊಂಡು ಹುಲಿಯ ಬೆನ್ನು ತಟ್ಟಿ 
ಆಜ್ಞೆ ಮಾಡಿದನು. ಅದನ್ನು ನೋಡಿ, ದೇವತೆ 
ಗಳಿಗೊ ಅಲ್ಲಿ ಸೇರಿದ ರಾಜರಿಗೂ ಕೋಪ ಬಂದಿತು. 

ಎಲ್ಲರೂ ಕೂಡಿ ಆಯುಧಗಳನ್ನೆತ್ತಿ ಶಬರ ಯುವಕನ 
Kd ಮುಗಿಬಿದ್ದರು. ಭೆ, ರವ ಸ್ವಾಮಿ ಬಿಲ್ಲಂಬು 
ಗಳೊಂದಿಗೆ ತನ್ನ ಕೈ ಚಳಕಕ್ಕೆ ತೊಡಗಿದನು. 


ಆತನ, ಬಾಣ ಪ್ರಯೋಗ ಪರಂಪರೆಗಳ ವೇಗ 
ದಿಂದ ದೇವತೆಗಳೇ ಚಿಲ್ಲಾ ಚೆದರಾಗಿ ಹೋದಮೇಲೆ. 
ಉಳಿದವರ ಸಂಗತಿ ಹೇಳಬೇಕೆ? ಯಾವ ಆಯುಃ 
ಗಳೂ ಅವನ ಶರೀರವನ್ನು ತಾಗಲಿಲ್ಲ.. ಇಂದ್ರನ. 
ವಜ್ರಾಯುಧವೂ ಸಪ್ಪಗಾಯಿತು. ಆಗ ಸ್ವಾಮಿ 
ತನ್ನ ನಿಜರೂಪದಿಂದ ಹರಿಹರ ಸ್ವಾ ಯಾಗಿ 
ಸಾಕ್ಷಾತ್ಮರಿಸಿದನು. ಆದನ್ನು ನೋಡಿ ದೇವತೆಗಳು. 
ಕೂಡಾ “ಶರಣಂ ಸ್ವಾಮಾ!” ಎಂದು ಕೈ 
ಜೋಡಿಸಿ, ಅವನಶಶಿರರಾದರು. 

ಅನಂತರ ಎಲ್ಲಾ ಶಾಂತವಾಗಿ ಜಯಶ್ರೀ ಸ್ವಾಮಿ 
ಯರ ವಿವಾಹವು ದೇವತೆಗಳ ನಡುವೆ ಅತಿ ವೈಭವ 
ದಿಂದ ನಡೆಯಿತು. ಎಲ್ಲಾ ಆದ ಮೇಲೆ ಸ್ವಾಮಿ 
ಜಯಶ್ರೀಯೊಂದಿಗೆ ನಿಜ ನಿವಾಸಕ್ಕೆ ಹೊರಟು 


'ಹೋದನು. 


py » 
ಹಿಂದೆ ತ್ರೇತಾ ಯುಗದ ಕಾಲದಲ್ಲಿ ಆರ್ಯಾವರ್ತ 
ದೊಳಗೆ ಕೋಸಲ, ಕೇಕಯ, ವಸುಮಿತ್ರರೆಂಬ 
ಮೂವರು ಮಹಾರಾಜರು ಆಪ್ತ ಮಿತ್ರರಾಗಿದ್ದರು. 
ಕೋಸಲನಿಗೆ ಕೌಸಲ್ಯೆ, ಕೇಕಯನಿಗೆ ಕೈಕೇಯಿ, ವಸು 
ಮಿತ್ರನಿಗೆ ಸುಮಿತ್ರ ಎಂಬ ಹೆಸಂನ ಕುಮಾರಿಯ 
ರಿದ್ದರು. ಅಯೋಧ್ಯೆಯನ್ನು ಪಾಲಿಸುವ ದಶರಥ 
ಕುಮಾರನಿಗೆ. ತಮ್ಮ ಕುಮಾರಿಯರನ್ನು ಕೊಟ್ಟು 
ಮದುವೆ ಮಾಡಬೇಕೆಂದು ಮೂವರು ರಾಜ 
ರೊಳಗೂ ಏಕಾಭಿಪ್ರಾಯ ಉಂಟಾಯಿತು. 
ದಶರಥನೂ ತನ್ನ ಅಂಗೀಕಾರವನ್ನು ತಿಳಿಸಿದನು. 
ಮೂವರು ರಾಜರೂ ಜೈಮಿನಿ ಮಹರ್ಷಿಯಿಂದ 
ವಿವಾಹಕ್ಕೆ - ಮುಹೂರ್ತವಿಡಿಸಿದರು. ಜೈಮಿನಿ 
ಒಂದು ಮುಹೂರ್ತವನ್ನು ಆರಿಸಿ ಹೇಳಿ, "ನಾನು 
ಇಟ್ಟ ಈ ಮುಹೂರ್ತದ ಬಲ ಎಂತಹುದೆಂದರೆ, 
ವಿಫ್ನೇಶ್ವರನ ಸಾಕ್ಷಿಯಾಗಿ ವಿಫ್ನಗಳು ಬಂದರೂ 
ಸಹಾ ಪರಿಹರಿಸಿಕೊಂಡು ದಶರಥನೊಂದಿಗೆ ನಿವಾಹೆ | 


೫೪ 


ಚೆಂದಮಾ 


ವಾಗಿ ತೀರುತ್ತದೆ! ನಾನು ಹೇಳಿದಂತೆ ವಿವಾಹ 
ನಡೆಯುವ ಮೊದಲು ರಾಕ್ಷಸ ಗಂಡವು ಅಡ್ಡ 
ಬರುತ್ತದೆ. ಮೂವರು ಕುಮಾರಿಯರನ್ನೂ ಜಾಗ 
ರೂಕತೆಯಿಂದ ನೋಡಿಕೊಳ್ಳಬೇಕಾದುದು ಮುಖ್ಯ”, 
ಎಂದು ಹೇಳಿದನು. 

ಅದನ್ನು ಕೇಳಿ ಮೂವರು ರಾಜರೂ ತಮ್ಮ 
ಕುಮಾರಿಯರನ್ನು ದೊಡ್ಡದೊಂದು ಪೆಟ್ಟಿಗೆಯೊಳಗೆ 
ಆಡಗಿಸಿಟ್ಟರು. ಈ 

ಆಗ ತ್ರಿಕಾಲಜ್ಞಾನಿ ನಾರದನು ರಾವಣನ ಬಳಿಗೆ 
ಹೋಗಿ “ ನೋಡಿದೆಯಾ ಲಂೇಶ್ವರಾ ! ದಶರಥನಿಗೆ 
ವಿವಾಹ ನಿಶ್ಚವಾಯಿತು. ಅವನ ಕುಮಾರನೇ 
ನಿನ್ನನ್ನು ಹತಮಾಡುವನನಾಗುತ್ತಾನೆ. ಯಾವುದಕ್ಕೂ 
ಎಚ್ಚರಿಕೆಯಾಗಿರು !” ಎಂದು ಎಚ್ಚರಿಕೆ ಕೊಟ್ಟು 
ಹೊರಟುಹೋದನು. 

ರಾವಣನು ಆ ಮೂವರು ರಾಜಕುಮಾರಿಯ 

ರನ್ನೂ ಎತ್ತಿಕೊಂಡು ಬರುವಂತೆ ಹೇಳಿ ಮಹೋ 


— 


ದರನೆಂಬ ಬಲು ದೊಡ್ಡ ರಾಕ್ಷಸನನ್ನು ಕಳುಹಿಸಿದನು. 
ಮಹೋದರನು ಅಲ್ಲಿಗೆ ಹೋಗಿ ಪೆಟ್ಟಿಗೆಯೊಳಗೆ 
ಆ ಕನ್ಯೆಯರಿರುವುದನ್ನು ತಿಳಿದು, ಆ ಪೆಟ್ಟಿಗೆಯನ್ನೇ. 
ನುಂಗಿ ಆಕಾಶಮಾರ್ಗದಲ್ಲಿ ಹಿಂದಿರುಗಿದನು. ಅವನು 
ಸಮುದ್ರದ ಮೇಲಿಂದಾಗಿ ಲಂಕೆಗೆ ಸಾಗುತ್ತಿದ್ದಾಗ, 
ಅವನಿಗೆ ತಾಳಲಾಗದಷ್ಟು ಹೊಟ್ಟೇ ನೋವು 
ಶುರುವಾಯಿತು. ಕೂಡಲೇ ಹೊಟ್ಟೆಯನ್ನು ಹಿಚಿಕಿ, 
ನುಂಗಿದ ಪೆಟ್ಟಿಗೆಯನ್ನು ಹೊರಗೆ ಕಕ್ಕಿಬಿಟ್ಟನು. 

ಆ ಪೆಟ್ಟಿಗೆ: ಸಮುದ್ರದಲ್ಲಿ ಬಿದ್ದು ತೆರೆಗಳಲ್ಲಿ 
ಕುಣಿಯುತ್ತಾ ಹೋಗುತ್ತಿದ್ದಿತು. , ದಶರಥನು 
ಸಮುದ್ರದ ಮೇಲೆ ಎಲ್ಲಿಗೋ ಹೋಗಿ ನೌಕೆಯಲ್ಲಿ 
ಹಿಂದಿರುಗುತ್ತಿದ್ದನು. ವಿವಾಹದ ಮುಹೂರ್ತಕ್ಕೆ 
ಸರಿಯಾಗಿ ತಾನು ಊರಿಗೆ ಸೇರುವೆನೋ ಇಲ್ಲವೋ 
ಎಂಬ ಆತುರದಲ್ಲಿ ಅವನಿದ್ದನು. ಅವನು ಸಮುದ್ರ, 
ವನ್ನು ನೋಡುತ್ತ ನಾವಿಕರನ್ನು ಅವಸರಪಡಿಸುತ್ತಿ 
ದ್ವಾಗ, ನೌಕೆಯ ಕಡೆಗೇ ಹೊಡೆದುಕೊಂಡು ಬರುವ 
ದೊಡ್ಡ ಪೆಟ್ಟಿಗೆಯನ್ನು ನೋಡಿದನು. ಅಷ್ಟರಲ್ಲಿ 
ಆ ಪೆಟ್ಟಿಗೆ ನೌಕೆಗೆ ಅಪ್ಪಳಿಸಿ, ಅದರ ಮೇಲ್ಮುಚ್ಚ 
ಳವು ಕಳಜಿಬಿತ್ತು, ಒಳಗಿದ್ದ ಮೂವರು ಕುಮಾರಿ 
ಯರನ್ನು ನೋಡಿದ ಕೂಡಲೇ, ತಾನು ವಿವಾಹ 
ವಾಗಲಿರುವ ಕನ್ಯೆಯರು ಇವರೇ ಎಂದು ದಶರಥನಿಗೆ 
ಗೊತ್ತಾಯಿತು. ಜೈಮಿನಿ ಇಟ್ಟ ಮುಹೂರ್ತವೂ 
ಆಗಲೇ ಬಂದೂ ಬಿಟ್ಟಿತ್ತು. ಅಷ್ಟರೊಳಗೆ ನಾವಿಕರು 
ಆ ಮೂವರು ಕುಮಾರಿಯರನ್ನೂ ನೌಕೆಗೆ ಎತ್ತಿ 
ಕೊಂಡಿದ್ದರು. ಇದ್ದಕ್ಕಿದ್ದ ಹಾಗೆ ವಿಘ್ನೇಶ್ವರನು ಅಲ್ಲಿ 
ಪ್ರತ್ಯಕ್ಷನಾದನು. ದಶರಥನ ವಿವಾಹವು ಆ ಕುಮಾ 
ರಿಯರೊಂದಿಗೆ ವಿಘ್ನೇಶ್ವರನ ಪೌರೋಹಿತ್ಯದಲ್ಲೇ 
ನಡೆಯಿತು. ಆಮೇಲೆ ವಿಫ್ಲೇಶ್ವರನು ಆಂತರ್ಧಾನ 
ನಾದನು. ದಶರಥನು ಮೂವರು ವಧುಗಳೊಂದಿಗೆ 
ಸಂತೋಷವಾಗಿ ಸ್ವದೇಶವನ್ನು ಸೇರಿದನು. ಮದುವೆ. 
ಯಾಗಿ ಬಹಳಕಾಲದವರೆಗೆ ಮಕ್ಕಳಿಲ್ಲದೆ ಕಳೆದ ಮೇಲೆ, 


೫೬ 


ಚಂದಮಾಮ 


ದಶರಥನಿಗೆ ನಾಲ್ಕುಮಂದಿ ಕುಮಾರರು ಹುಟ್ಟಿದರು. | 


ಹಿರಿಯನಾದ ರಾಮನು ಕೈಕೇಯಿಯ ಕಾರಣದಿಂದ 
ಪತ್ನಿ ಸೀತೆ ಮತ್ತು ತಮ್ಮ ಲಕ್ಷ್ಮಣನೊಂದಿಗೆ 
ಆರಣ್ಯವಾಸಕ್ಕೆ ಹೋದನು. ರಾವಣನು ಸೀತೆಯನ್ನು 
ಲುಕೆಗೆ ಅಪಹರಿಸಿಕೊಂಡು ಹೋದನು. ರಾಮನು 
ಹನುಮಂತ, ಸುಗ್ರೀವ ಮೊದಲಾದ ವಾನರರ 
ಸಹಕಾರದಿಂದ ಲಂಕೆಯನ್ನು ಮುತ್ತಿಗೆ ಹಾಕಿ 
ರಾವಣನನ್ನು ಸಂಹಾರಮಾಡಿದನು, ಆಮೇಲೆ ಸೀತೆ 
ಯೊಂದಿಗೆ ಪುಷ್ಪಕ ವಿಮಾನದಲ್ಲಿ ಹೊರಟು, ತೆಂಕು 
ಸಮುದ್ರತೀರದಲ್ಲಿ ನಿಂತು, ಸೇತುವೆ. ಕಟ್ಟಲು 
ಅನುಮತಿ ಕೊಟ್ಟ ಆ ಸಮುದ್ರ. ತೀರದಲ್ಲಿ ಶಿವಪೂಜೆ 
ಮಾಡಿ, ಅಯೋಧ್ಯೆಗೆ ಹೋಗಬೇಕೆಂದು ರಾಮನು 
ನಿಶ್ಚಯಿಸಿದನು. 


ರಾಮನು ಹನುಮಂತನನ್ನು ಕರೆದು, ಪ್ರತಿಷ್ಠೆಗೆ . 


ತಕ್ಕುದಾದ ಒಂದು ಶಿವಲಿಂಗವನ್ನು ತರುವಂತೆ 
ಹೇಳಿ ಅವನನ್ನು ಕೈಲಾಸಕ್ಕೆ ಕಳುಹಿಸಿದನು. 
ಹನುಮಂತನು ಮನೋವೇಗದಿಂದ ಕೈಲಾಸವನ್ನು 
ಸೇರಿ, ಅಲ್ಲಿರುವ ಲಿಂಗಗಳಲ್ಲಿ, ದೊಡ್ಡ ಲಿಂಗವನ್ನು 
ನೋಡಿ ಎರಡು ಕೈಗಳಿಂದಲೂ ಎತ್ತಲು ಪ್ರಯತ್ನಿ 
ಸಿದನು. ಆ ಲಿಂಗವು ಸ್ವಲ್ಪವೂ ಕದಲಲಿಲ್ಲ. ಅದಕ್ಕಿಂತ 
ಚಿಕ್ಕಲಿಂಗವನ್ನು . ಕದಲಿಸಲು ನೋಡಿದನು. ಅಡು 
ಕೂಡಾ ಕದಲಲಿಲ್ಲ. ಕಡೆಗೆ ಎಲ್ಲದಕ್ಕಿಂತ ಚಿಕ್ಕಲಿಂಗ 
ವನ್ನು ಕೂಡಾ ಕದಲಿಸಲು ಹನುಮಂತನಿಂದಾಗಲಿಲ್ಲ. 
ಸುಮ್ಮನೆ ಕಾಲ ಹರಣ ವಾಗುವುದನ್ನು ನೋಡಿ. 
ಹನುಮಂತನು ತನ್ನ ಅಸಮರ್ಥತೆಗಾಗಿ, ಚಿಂತಿಸಿ 
ಕೊಂಡಿರುವಾಗ, ಒಬ್ಬ ಹುಡುಗನು ಗುಡುಗುಡು 
ಓಡುತ್ತ ಅವನ ಬಳಿಗೆ ಬಂದನು. “ಯಾರೋ 
ನೀನು?ನೋಡಿದರೆನಮ್ಮ ಹನುಮಂತನ ಹಾಗಿದ್ದರೂ 
ನೀನು ಅವನಲ್ಲ!” ಎಂದನು ಆ ಹುಡುಗ. 
“ನಾನು ಹನುಮಂತನೇ ಅಪ್ಪಾ! ಒಂದು 
ವಲಿಂಗವನ್ನು ತಾನೆಂದು ಹೇಳಿ ಶ್ರೀರಾಮನು 


ನನ್ನನ್ನು ಕಳುಹಿಸಿದನು. ಹೌದು, ನೀನಾರೋ 
ಹುಡುಗಾ?” ಎಂದು ಕೇಳಿದನು ಹನುಮಂತ. 


“ ಇಲ್ಲಿರುವ ಲಿಂಗಗಳನ್ನು ಯಾರೂ ಎತ್ತಿಕೊಂಡು 
ಹೋಗದಂತೆ ನನ್ನನ್ನು ಕಾವಲಿಗಿಟ್ಟಿದ್ದಾರೆ. ನೀನು 
ಹನುಮಂತನೆಂದು. ಹೇಳುವುದರಿಂದ, ಒಂದು. 
ವಿಷಯ ಕೇಳುತ್ತೇನೆ. ಹನುಮಂತನು ಶಿವನ 
ಅವತಾರವೆಂದೂ, ಅವನಿಗೆ ಐದು ಮುಖಗಳಿವೆ. 
ಯೆಂದೂ ಕೇಳಿದ್ದೇನೆ. ನಿನ್ನ ಪಂಚಮುಖಗಳನ್ನು 
ತೋರಿಸು ನೋಡುವಾ '” ಎಂದನು ಹುಡುಗ, 

“ ನೋಡಪ್ಪ !” ಎಂದು ಹನುಮಂತನು ಗರುಡ, 
ವರಾಹ, ಸಿಂಹ, ಅಶ್ವಗಳ ಮುಖಗಳೊಂದಿಗೆ 
ಮಹೋನ್ನತನಾಗಿ ಬೆಳೆದು ಪಂಚಮುಖಾಂಜನೇಯ 
ನಾಗಿ ನಿಂತು, ಹುಡುಗನನ್ನು ನೋಡಿ, “ವಿಫ್ನೇಶ್ವರಾ | 
ಇನ್ನು ನಿನ್ನ ಸರದಿ!” ಎಂದನು. 

ಬಾಲನ ರೂಪದಲ್ಲಿದ್ದ ವಿಫೇಶ್ವರನು ಐದು 
ತಲೆಗಳೊಂದಿಗೆ ಹನುಮಂತನ ಸಮಾನ ಎತ್ತರಕ್ಕೆ 


ಚಂದಮಾಮ 


೫೭ 


ಬೆಳೆದು ತನ್ನ ವಿಶ್ವರೂಪವನ್ನು ತೋರಿಸಿದನು. 
ಹನುಮಂತನು ಪಂಚಮುಖಗಳ ವಿಫ್ನೇಶ್ವರನಿಗೆ 
ನಮಸ್ಕಾರಮಾಡಿ, "ನೀನು ಬಾಲನ ರೂಪದಲ್ಲಿರು 
ವಾಗಲೇ ನಿನ್ನ ಗುರುತು ಹಿಡಿದೆನು. ಶಿವಲಿಂಗಗಳು 
ಕದಲದಂತೆ ಮಾಡಿದವನು ನೀನು ತಾನೆ? ಈಗ 
ನೀನೇ ಒಂದು ಲಿಂಗವನ್ನು ಪ್ರಸಾದಿಸು” ಎಂದನು. 

“ ಹನುಮಾ | ನಿನ್ನ ಪಂಚಮುಖರೂಪವನ್ನು 
ನೋಡಬೇಕೆಂತಲೇ ಹೀಗೆಮಾಡಿದೆ. ನೀನು ಶಿವಾಂಶ 
ದಿಂದ ಹುಟ್ಟಿದವನು. ನಿನಗೆ ಅಡ್ಡಿ ಏನಿದೆ? 
ಆದರೂ ನೀನಾಗಿ ಕೇಳಿದುದರಿಂದ ವಿಶೇಷಾಂಶ 
ಗಳಿರುವ ಶಿವಲಿಂಗವನ್ನೇ ನಿನಗಾಗಿ ಆರಿಸಿಟ್ಟಿದ್ದೇನೆ. 
ತೆಗೆದುಕೊಂಡು ಹೋಗು” ಎಂದು ಹೇಳಿ ವಿನಾಯಕನು 
ಹನುಮಂತನ ಜೋಡಿಸಿದ ಅಂಗೈಯಲ್ಲಿ ದೊಡ್ಡ 
ದೊಂದು ಜ್ಯೋತಿರ್ಲಿಂಗವನ್ನು ಇರಿಸಿದನು. 

ಹನುಮಂತನು ಆ ಜ್ಯೋತಿರ್ಲಿಂಗವನ್ನು ಅಂಜಲಿ 
ಯಲ್ಲಿ ಹಿಡಿದುಕೊಂಡು, ಸಹಜರೂಪದಿಂದ 
ಆಕಾಶದಲ್ಲಿ ಹಾರುತ್ತಾ ರಾಮನ ಬಳಿಗೆ ಬಂದನು. 
ಆಗಲೇ ಕಾಲಮಾರಿ ಹೋಗಿತ್ತು. 

ಲಿಂಗಸ್ಥಾಪನೆಗೆ ನಿರ್ಣಯಿಸಿದ ಕಾಲವು ಮಾರಿ 
ಹೋಗದಂತೆ ಸೀತಾದೇವಿ ಮರಳಿನಿಂದಲೇ ಶಿವಲಿಂಗ 
ವನ್ನು ಮಾಡಿಬಿಟ್ಟಿದ್ದಳು. ರಾಮನು ಅದಕ್ಕೆ 
ಅಭಿಷೇಕಮಾಡಿ ಪೂಜೆಗೆ ಉಪಕ್ರಮಿಸುವಾಗ 


ವಾವ ಮವನ 
ಹನುಮಂತನು. ಜ್ಯೋತಿರ್ಲಿಂಗದೊಂದಿಗೆ. ಅಲ್ಲಿಗೆ 
ಬಂದನು. ಹನುಮಂತನು ಅಲ್ಲಿ ನಡೆಯುವುದನ್ನು 
ನೋಡಿ, ಅಲ್ಲಿರುವ ಸೈಕತಲಿಂಗವನ್ನು ಬಾಲದಿಂದ 
ಸುತ್ತಿ ಎತ್ತಿ ಹಾಕಲು ನೋಡಿದನು. ಆದರೆ ಆ 
ಮರಳಿನ ಲಿಂಗಕ್ಕೆ ಏನೂ ಆಗಲಿಲ್ಲ. ಹನುಮಂತನು 


ಎಷ್ಟು ಬಲವಾಗಿ ಅದನ್ನು ತೆಗೆಯಲು 
ನೋಡಿದರೂ ಬಾಲಕ್ಕೆ ನೋವಾಯಿತೇ ಹೊರೆತು 
ಲಿಂಗಕ್ಕೆ ಏನೂ ಆಗಲಿಲ್ಲ. 


ಆಗ ರಾಮನು ಹನುಮಂತನನ್ನು ಶಾಂತಪಡಿಸಿ, 
“ ಹನುಮಾ! ಬುದ್ಧಿವಂತರು ಕೂಡಾ ಒಂದೊಂದು 
ಸಾರಿ ತಪ್ಪುಮಾಡುವುದುಂಟು. ಎಲ್ಲಾ ಬಲ್ಲ ನೀನೇ 
ತಿಳಿಯದವನಂತೆ ವರ್ತಿಸುವೆಯಲ್ಲ? ಸೈಕತಲಿಂಗ 
ವಾದರೂ ಅದು ಶಿವನ ಗುರುತು ತಾನೇ? 
ಶಿವನೊಂದಿಗೆ ಆಟವಾಡಲು ಯಾರಿಂದಾದೀತು? 
ಈಗೇನಾಯಿತು? ನೀನು ತಂದ ಲಿಂಗವನ್ನೂ ಈ 
ಸೈಕತಲಿಂಗದ ಪಕ್ಕದಲ್ಲೇ ಪ್ರತಿಷ್ಠಿಸಿ ಪೂಜಿಸಿದ 
ರಾಯಿತು” ಎಂದನು. 

ಹನುಮಂತನು ತಾನು ತಂದ ಲಿಂಗವನ್ನು 
ಪಕ್ಕದಲ್ಲಿಟ್ಟು ಸಾಷ್ಟಾಂಗ ನಮಸ್ಕಾರಮಾಡಿದನು. 
ರಾಮನು ಎರಡು ಲಿಂಗಗಳಿಗೂ ಪೂಜೆ ಮಾಡಿ, 
ವೆಲ್ಲರೊಂದಿಗೆ ಪುಷ್ಪಕವನ್ನೇರಿ ಆಯೋಧ್ಯಗೆ 
ಹೊರಟನು. 


ಒಂದುಸಾರಿ ವಿನಾಯಕ ಚೌತಿಯದಿನ, ಮುಸ್ಸಂ 
ಜೆಯ ವೇಳೆಯಲ್ಲಿ ವಿಫ್ನೇಶ್ವರನು ಪಶ್ಚಿಮಾಕಾಶ 
ವನ್ನು ನೋಡುತ್ತಿದ್ದನು. ತನ್ನ ದಂತದ ಹಾಗೆಯೇ 
ವಕ್ರವಾಗಿರುವ ರೇಖಾಚಂದ್ರನನ್ನು ನೋಡುತ್ತ, 
ತನ್ನ ಬೊಜ್ಜನ್ನು ತಡವಿಕೊಂಡು, ಇತ್ತಿಂದತ್ತ 
ಅತ್ತಿಂದಿತ್ತ ತಿರುಗುತ್ತ ಆ ದಿನದ ಹಬ್ಬದೂಟದ 
ತನ್ನ ಭುಕ್ತಾಯಾಸವನ್ನು ಪರಿಹರಿಸುತ್ತಿದ್ದನು. 
ಇಲಿಕೂಡಾ ಅವನ ಹಿಂದೆಯೇ ಓಡಾಡಿಕೊಂಡಿತ್ತು. 
ಅದಕ್ಕೂ ಭುಕ್ತಾಯಾಸವೇ. 

ಚೌತಿಚಂದ್ರನನ್ನು ವಿಘ್ನೇಶ್ವರನ ಸಂಕೇತವೆನ್ನು 
ತ್ತಾರೆ. ವಿಘ್ನೇಶ್ವರನ ನೊಸಲಿನಲ್ಲಿ ಬಿಳಿಯ ಗಂಧ 
ದಿಂದ ತಿದ್ದಲ್ಪಟ್ಟ ಬಾಲಚಂದ್ರ ತಿಲಕವು ಆಕಾಶ 
ದಲ್ಲಿರುವ ಚೌತಿಚಂದ್ರನ ಪ್ರತಿಬಿಂಬದಂತೆ ಪ್ರಕಾಶಿ 
ಸುತ್ತಿತ್ತು. ಫಾಲಚಂದ್ರನೆಂದೂ ಬಾಲಚಂದ್ರನೆಂದೂ 
ವಿಘ್ನೇಶ್ವರನಿಗೆ ಹೆಸರುಗಳಿವೆ. 

ಹೀಗೆ ಎಡತಾಕುವ ವಿಘ್ನೇಶ್ವರನ ಕಾಲಿನ 
ಹೆಬ್ಬೆರಳಿಗೆ ಒಂದು ಕಲ್ಲು ತಗಲಿ ವಿನಾಯಕನು 


ಆ ಕೂಡಲೇ ಆವನ ಇಲಿ ಓಡಿಬಂದು ಅವುಗಳನ್ನು 
ಆರಿಸಿ ಗಬಗಬನೆ ತಿನ್ನತೊಡಗಿತು. 

ಆಕಾಶದಲ್ಲಿ ಕಿರುನಗೆಯಂತೆ ಪ್ರಕಾಶಿಸುವ ಚಂದ್ರನು 
ಈ ವಿನೋದವನ್ನು ನೋಡಿ ಕಿಟಕಿಟನೆ ನಕ್ಕನು. 
ದೇವತೆಗಳೆಲ್ಲಾ ಗಾಬರಿಬಿದ್ದು ಓಡಿಬಂದು ಸಮಾಪ 
ದಲ್ಲಿದ್ದ. ದೊಡ್ಡದೊಂದು ಸರ್ಪದಿಂದ ವಿನಾಯಕನ 
ಒಡೆದ ಹೊಟ್ಟೆಯನ್ನು ಸೇರಿಸಿ ಬಿಗಿದು ಹೊಲಿದರು. 
' ಇನ್ನೂ. ನಗುತ್ತಿದ್ದ ಚಂದ್ರನನ್ನು ನೋಡಿ 
ಪಾರ್ವತಿಗೆ ಬಹಳ ಕೋಪಬಂದಿತು. “ ವಿನಾಯಕನ 
ಚೌತಿಯದಿನ ಚಂದ್ರನನ್ನು ನೋಡಿದವರಿಗೆ ವೃಥಾ 
ಅಪನಿಂದೆ ಬಂದು ಬೀಳಲಿ!” ಎಂದು ಶಪಿಸಿದಳು. 

ಅಂದಿನಿಂದ ಜನರು ಚೌತಿಯದಿನ ಮಕ್ಕಳನ್ನು 
ಕೂಡಾ ಚಂದ್ರನು ಕಾಣಿಸದಂತೆ ಎಚ್ಚರಿಕೆಯಿಂದ 
ನೋಡಿಕೊಳ್ಳ ತೊಡಗಿದರು. 


೧೨. ಕೃಷ್ಣ ವಿನಾಯಕೀಯ 


28 


ದ್ವಾಪರಯುಗವು ಬಂದಿತು, ಕೃಷ್ಣನು ದೇವಕೀ 
ಗೋಕುಲಕ್ಕೆ ಒಯ್ಯಲ್ಪಟ್ಟು, ಯಶೋದೆಯ ಮುದ್ದು 
ಮಗನಾಗಿ ಬೆಳೆಯುತ್ತ, ಪೂತನಿ, ಶಕಟಾಸುರ, 
ತೃಣಾವರ್ತ ಮೊದಲಾದ ರಾಕ್ಷಸರನ್ನು ಬಾಲ ಲೀಲೆ 
ಗಳಿಂದಲೇ ಕೊಂದನು. ಚೆನ್ನಾಗಿ ಮಾತೂ ಕಲಿತನು- 
ಎಣೆಯಿಲ್ಲದ ಲೀಲೆ ಕೃಷ್ಣನದು. 

ವರ್ಷಾವರ್ಷದಂತೆ ವಿನಾಯಕಚೌತಿ ಬಂದಿತು. 
ಯಶೋದೆ ಹಾಲು ಹಿಂಡುತ್ತಿದ್ದಳು. ಕೃಷ್ಣನು 
ಯಶೋದೆಯ ಬೆನ್ನಿನಮೇಲೆ ಒರಗಿ ಬಾಗಿ, ಪಾತ್ರದ 
ಹಾಲಿನಲ್ಲಿ ಪ್ರತಿಬಿಂಬಿಸಿದ ರೇಖಾಚಂದ್ರನನ್ನು 
ನೋಡಿ. “ಚಂದಮಾಮ! 


ಆಗಿ ಕುಡೀತಾ ಇದ್ದಾನೇ!” ಎನ್ನುತ್ತ ಹಾರಿ ಹಾರಿ 
ಚಪ್ಪಾಳೆ ತಟ್ಟಿದರು. ಯಶೋದೆ ಗಾಬರಿ ಬಿದ್ದು. 
“ಅಯ್ಯೊ! ಎಂಥಾ ಕೆಲಸಮಾಡಿದಿಯೋ ಕೃಷ್ಣಾ! 


೫೨ 


ಇವತ್ತು ಚಂದ್ರನ್ನ ನೋಡಿ ಬಿಟ್ಟಿಯಾ? ನಿಂಗೆ ವೃಧಾಪ 
ನಿಂದೆ ಬರುತ್ತಲ್ಲಪ್ಪಾ! ” ಎಂದು ನೊಂದುಕೊಂಡಳು. 

” ವೃಥಾಪನಿಂದೆ ಅಂದರೆ ಏನಮ್ಮಾ ಅದು?” 

“ಸುಮ್ಮ ಸುಮ್ಮನೆ ನಿನ್ನನ್ನು ಕಳ್ಳಾ ಅನ್ನುತ್ತಾ 
ರಪ್ಪಾ” ಎಂದಳು ಯಶೋದೆ. 

ಅದಕ್ಕಾಗಿ ಚಿಂತಿಸಬೇಡಮ್ಮಾ. ನಾನು ಹಾಲು, 
`ಶೂಸರು, ಬೆಣ್ಣೆಕದ್ದುಕೊಳ್ತೇನೆ.. ಆಗ ಅದು 
ವೃಧಾಪವಾದ ಆಗದೆ?” ಎಂದನು ಕೃಷ್ಣ. 
ಗೋಪಮ್ಮ ಹುಸಿಗೋಪದಿಂದ ಅವನ ಗಲ್ಲ ಚಿವುಟಿ, 
“ಐ ಸಿಡಿಲು ಮರೀ! ನಿನ್ನ ಬಾಯೊಳಗೆ ಬ್ರಹ್ಮಾಂಡ 
ಬೀಳ!” ಎಂದಳು. 

“ಬ್ರಹ್ಮಾಂಡ ನೋಡಿದ್ದೀಯಾ ಅಮ್ಮಾ?” 
ಎಂದು ಹೊಸಪ್ರಶ್ನೆ ಹಾಕಿದನು ಕೃಷ್ಣ. 

“ಸಾಕು ಬಾಯಿವ: ಸಿ! ಹೀಗೆ ಅಧಿಕಪ್ರಸಂಗಿ 
ಯಾದರೆ ದೊಡ್ಡವನಾದ ಮೇಲೆ ನಿನ್ನ ತಲೇಮೇಲೆ 
ಬೇಡದ್ದೆಲ್ಲಾ ಬಂದು ಬೀಳುತ್ತೆ!” ಎಂದು ಬಾಲ 
ಕೃಷ್ಣನ ತಲೇಮೇಲೆ ಒಂದು ಮೊಟ್ಟಿಕಾಯಿ 
ಕುಟ್ಟಿದಳು ಯಶೋದೆ. 

“ಸುಮ್ಮನೆ ಯಾಕೆ ಬೀಳುತ್ತೇ? ಆಗ ಮತ್ತೆ 
ಹೀಗೆಯೇ ಚಂದಮಾಮನ್ನ ನೋಡಬೇಕು, ಅಲ್ಲದೇ 
ಅಮ್ಮ?” ಎಂದು ಕೇಳಿದನು ಕೃಷ್ಣ. 

“ದೊಡ್ಡವನಾದ ಮೇಲೆ ನೋಡಿದರೆ ಮತ್ತೂ 
ದೊಡ್ಡ ತಪ್ಪು!” ಎಂದು ಯಶೋದೆ ಮನಸ್ಸಿನಲ್ಲಿ, 
* ವಿಫ್ಲೇಶಾ! ಶುಭಾಶುಭ ತಿಳಿಯದ ಹಸುಕಂದ, 
ನೆರಳು. ಮಾತ್ರವೇ ನೋಡಿದ. ಕ್ಷಮಿಸಿಬಿಡು 
ಸ್ವಾಮೂ” ಎಂದು ಪ್ರಾರ್ಥಿಸಿಕೊಂಡಳು. 

ಮಾರಣೇದಿನ ಹುಡುಗರೆಲ್ಲ ಆಡುತ್ತಿದ್ದಾಗ 
ಬಲರಾಮನು ಗುಡುಗುಡು ಓಡಿಬಂದು, ಯಶೋದೆ 
ಮ್ಮಾ, ತಮ್ಮ ಮಣ್ಣು ತಿನ್ನುತ್ತಾ 
ಹೇಳಿದರೂ ಕೇಳೋದಿ] 


ಹೇಳಬೇಕು ' ಬುದ್ಧಿ. ಸುಳ್ಳಲ್ಲ. ಬೇಕಾದರೆ ಈಗಲೇ 
ಬಂದು ನೋಡು 1” ಎಂದನು. ಯಶೋದೆ ಬಿಟ್ಟದ್ದು 
ಬಿಟ್ಟು ಹೊರಗೆ ಓಡಿದಳು. 

ಕೃಷ್ಣನು ಮಣ್ಣು ಮುದ್ದೆಗಳನ್ನು ಮಾಡಿ ಸಾಲು 
ಸಾಲಾಗಿ ಇಡುತ್ತಿದ್ದನು. ಯಶೋದೆ ಆವನ ಕಿವಿ. 
ಹಿಡಿದು “ ಎಲ್ಲಿ ಬಾಯಿ ತೆರೆ!” ಎಂದಳು ಸಿಟ್ಟಿನಿಂದ. 

” ಇಲ್ಲಮ್ಮಾ! ನನ್ನನ್ನು ನಿನ್ನಿಂದ ಪೆಟ್ಟುಖ್ನಾಸಲು 
ಯಾರೋ ಚಾಡಿ ಹೇಳಿದ್ದಾರೆ. ವೃಥಾಪನಿಂದೆ 
ಬರುತ್ತದೆ. ಅಂತ ನಿನ್ನೆ ತಾನೇ ನೀನು ಹೇಳಿದಿ? 
ಮಣ್ಣಿನಿಂದ ನಾನು ಉಂಡೆಗಳನ್ನೂ ಲಡ್ಡುಗಳನ್ನೂ 
ಮಾಡ್ತಾ ಇದ್ದೆ ಅಷ್ಟೇ. ಮಣ್ಣು ಮುದ್ದೆಯಿಬದ 
ಮಾಡಿದ ವಿನಾಯಕನಿಗೆ ಮಣ್ಣಿನ ತಿಂಡಿಗಳಾದ 
ರೇನೇ ನಿಜವಾಗಿಯೂ ತಿನ್ನುತ್ತಾನೆ. ಅಲ್ಲವೇ 
ಅಮ್ಮ?” ಎಂದನು ಕೃಷ್ಣ... 

ಯಶೋದೆ “ತಪ್ಪು ತಪ್ಪು” ಎಂದು ಲ್ಲ ಬಡಿದು 
ಕೊಂಡು * ಹಾಗೆಲ್ಲಾ ಹೇಳಬಾರದೋ ಕಂದಾ! 
ದೊಡ್ಡ ತಪ್ಪು. ಮಣ್ಣಿನಲ್ಲಿ ಮಾಡಿದರೂ ಕಲ್ಲಿನಲ್ಲಿ 

ಕೆತ್ತಿದರೂ ದೇವರುದೇವರೇ. ಸ್ವಾಮಿ ವಿನಾಯಕಾ! 


ಬೆಣ್ಣೇದು ಉಂಡ್ಲುಕ, ತುಪ್ಪದಲಡ್ಡು ತುಂಬಾ 
ಮಾಡಿಬಿದೇಸ್ಮಾ. ಎಷ್ಟು ತಿನ್ನುತ್ತಾನೋ ನೋಡ 
ಬೇಕು. ತಿನ್ನದೇ ಬಿಟ್ಟರೆ ನಾನೇ ತಿನ್ನಿಸುತ್ತೇನೆ. 
ಹುಂ” ಎಂದನು ಕೃಷ್ಣ. 
“ ಹರಟಿ ಸಾಕು! ಮೊದಲು ನಿನ್ನ ಬಾಯಿ ತೋ 
ರಸು," ಎಂದು ಯಶೋದೆ ಬಗ್ಗಿ ನೋಡಲು, 
ಕೃಷ್ಣನು “ಆ” ಎಂದು ಬಾಯಿ ಪೂರಾ ತೆರೆದನು. 
ಯಶೋದೆ ಹಾಗೆ ನೋಡುತ್ತಾ ಮೂಕವ್ಮಿ 
ತಳಾದಳು. ಅವಳ ಮೈಬೆವರುತ್ತಿರಲು ಚಕ್ಕನೆ. 
ಕುಳಿತಳು. ಕೃಷ್ಣನ ಬಾಯಿಯೊಳಗೆ ಬ್ರಹ್ಮಾಂಡ 


ಗಳು, ನಕ್ಷತ್ರ ಮಂಡಲಗಳು, ಸೂರ್ಯ ಚಂದ್ರರು, 


ಸಮುದ್ರಗಳು, ಪರ್ವತಗಳು ಸಮಸ್ತವೂ ಕಂಡು 
ಬಂದುವು. ಹಸುವಿನಹಾಲು ಹಿಂಡುವ ಯಶೋ 
ದೆಯ ಬೆನ್ನಿನ ಮೇಲೆ ಬಾಗಿ, ಆವಳ ಕೊರಳನ್ನು 
ಪುಟ್ಟಕ್ಕೆಗಳಿಂದ ಬಳಸಿರುವ ಕೃಷ್ಣನು, ಹಾಲಿನ 
ಪಾತ್ರದಲ್ಲಿ ಚಂದ್ರನನ್ನು ನೋಡುವ ದೃಶ್ಯವನ್ನೂ 
ಯಶೋದೆ ನೋಡಿದಳು. ಸ್ವಪ್ನವೇನೋ ಎಂದು 
ಕೊಂಡು ತನ್ನನ್ನು ಚಿವುಟಿಕೊಂಡಳು. ಕಣ್ಣುತಿಕ್ಕಿ 
ಕೊಂಡಳು. ತಾನು ನಿದ್ದೆಯಲ್ಲಿ ಸ್ವಪ್ನ ಉಣುವುದಲ್ಲ. 
ಯಾವ ದೇವನೋ, ವಿನುಯಕನೋ ತನ್ನನ್ನು 
ಮಾಯದಲ್ಲಿ ಅದ್ದಿ ಅದ್ದಿ ಎತ್ತುತಿದ್ದಾನೆ! ಸುತ್ತು 
ಮುತ್ತೂ ಕಣ್ಣು ಬಿಡಿಸಿ ಬಿಡಿಸಿ ನೋಡಿದಳು. 
ಯಶೋದೆಯ ಹುಚ್ಚು ನೋಟನೋಡಿ ಸುತ್ತಲೂ 
ಸೇರಿದ ಮಕ್ಕಳು ಕೇಕೇಹಾಕಿ ನಗುತ್ತಿದ್ದರು. ಕಂಬದ 
ಮರೆಯಲ್ಲಿ ನಿಂತುಕೊಂಡು ಹಣಿಕಿ ನೋಡುತ್ತ. 
ಬಲರಾಮನ ಫಗುತ್ತಿದ್ದಾನೆ! 


ಚಂದಮಾಮ 


೫೩ 


ಕೃಷ್ಣನು ಯಶೋದೆಯ ಮುಖದಕಡೆಗೆ ಬಗ್ಗಿ, 
“ನೋಡಮ್ಮಾ ಬಾಯಿನೋಡು! ಮಣ್ಣು ಕಂಡಿ 
ತೇನು? ಚೆನ್ನಾಗಿ ನೋಡಿ ಮತ್ತೆ ಹೇಳಮ್ಮಾ!” 
ಎನ್ನುತ್ತ. ತೆರೆದ ಬಾಯಿಯನ್ನು ಆವಳ ಹತ್ತಿರವೇ 
ತಂದನು, ಈಗ ಯಶೋದೆಗೆ ದೇವಾದಿ ದೇವತೆ 
ಗಳೆಲ್ಲಾ ಕಾಣಿಸಿದರು. ಕೃಷ್ಣನು ಕೊಳಲೂದುತ್ತಿ 
ರಲು, ವಿಘ್ನೇಶ್ವರನು ತಾಂಡವ ನೃತ್ಯಮಾಡುತ್ತಿ 
ದ್ಞಾನೆ! ಕೃಷ್ಣನು ಮೊಡ್ಡದೊಂದು ಕರಿಯ ಸರ್ಪದ 
ತಲೆಯ ಮೇಲೆ ತುಳಿದಾಡುತ್ತಿರುವುದನೂ, ಆ 
ಸರ್ಪವು ಕೃಷ್ಣನನ್ನು ಸುತ್ತು ಹಾಕುವುದನ್ನೂ 
ನೋಡಿ ಯಶೋದೆ ಕಿಟ್ಟನೆ ಕಿಂಚಿದಳು. ಹಾಗೆಯೇ 
ಮೂರ್ಛೆಹೋಗಿ ಬಿದ್ದಳು!ಆಕೆ ಮತ್ತೆ ಕಣ್ಣು ತೆರೆದಾಗ 
ಆವಳು ಮಂದಿರದೊಳಗೆ ಮಂಚದಲ್ಲಿ ಮಲಗಿದ್ದಳು. 
ಅವಳ ಸುತ್ತಲೂ ಗೊಲ್ಲಭಾಮೆಯರು ನೆರೆದಿದ್ದರು. 
“ನೀವೆಲ್ಲಾ ಏಕೆ ಬಂದಿರಿ? ನನಗೇನಾಗಿದೆ? * ಎಂದು 
ಆಶ್ಚರ್ಯದಿಂದ ಕೇಳಿದಳು ಯಶೋದೆ. ಅವಳಿಗೆ 


ನಡೆದುದಾವುದೂ ನೆನೆಪಿಗೆಬರಲಿಲ್ಲ. ಎಲ್ಲವನ್ನೂ 


ಮರೆತಿದ್ದಳು. ತಲೆ ತಿರುಗಿಸಿ ಸುತ್ತಲೂ ನೋಡಿದಳು. 

“ನಿನಗೇನಾಯಿತೆಂದು ನಮಗೇನು ಗೊತ್ತಮ್ಮಾ? 
ನಮ್ಮ ಮನೆಗಳಲ್ಲಿ ತುಂಬಾ ಕಳ್ಳತನಗಳು ನಡೆದು 
ಬಿಟ್ಟಿವೆ. ಆ ಕಳ್ಳಯಾರೆಂತಲೂ ಗೊತ್ತಾಯಿತು. 


ಕೊಡುವುದನ್ನು ನಾವು ಕಣ್ಣಾರೆ ಕಂಡೆವು. ಅದನ್ನು 
ಮೊರೆಯಿಡಲಿಕ್ಕೇ ಬುದಿದ್ದೇವೆ. ನಿನ್ನ ಹತ್ತಿರ 
ಹೇಳಿ ಏನಾದೀತು? ಮುದ್ದಿನ ' ಮನಿಗೆ 
ಚಿವುಟಲಿಕ್ಕೂ ನಿನ್ನಿಂದಾಗದು. ” ಎಂದರು .ಗೋಪಿ 

“ ಏನಂದಿರಿ? ಅವೆಲ್ಲಾ ನಿಮ್ಮ ಮನೇದೇ ಅಂತ 
ಹೇಗೆ ಹೇಳುವಿರಿ? ನಮ್ಮ ಮನೆಯಲ್ಲಿ ಅವೇನೂ। 
ಇಲ್ಲವೆಂದುಕೊಂಡಿರಾ? ಗೋಕುಲದ ಎಲ್ಲಾ ಮನೆ 
ಗಳಲ್ಲಿರುವ ಹಾಲುಬೆಣ್ಣೆಗಳನ್ನು ಕೂಡಿಸಿದರೂ 
ನಮ್ಮ ಮನೆಯಲ್ಲಿರುವುದರ ಅರ್ಧದಷ್ಟೂ ಇರಲಾ 
ರದು. ನಡೆಯಿರಿ, ನಡೆಯಿರಿ!” ಎಂದು ಬಯ್ದು 
ಅವರನ್ನೆಲ ಕಳುಹಿಸಿ ಬಿಟ್ಟಳು ಯಶೋದೆ. 

ಕೃಷ್ಣನು ಮೆಲ್ಲನೆ ಅಲ್ಲಿಗೆ ಬಂದು "ಏನ: 
ನಡೆಯಿತು ಆಮ್ಮಾ? " ಎಂದು ಕೇಳಿದನು. 

“ಏನು ನಡೆಯುತ್ತದೆಂದು ಹೇಳಿದೇನೋ ಆದೇ।| 
ನಡೆಯಿತು. ನಿನ್ನ ಮೇಲೆ ಪೃಥಾಪವಾದ ಬಂದು] 
ಬಿದ್ದೇ ಬಿಟ್ಟಿತು!” ಎಂದಳು ಯಶೋದೆ. 

“ ಅಂಥಾ ಅಪನಿಂದೆಯನ್ನೆಲ್ಲಾ ನಾನು ತಪ್ಪಿ 
ಕೊಂಡೆನಮ್ಮ. ಅದೇ ಅವರೆಲ್ಲಾ ಈಗ ನನ್ನ ಹತ್ತಿರ] 
ಬಂದು ಹದರಲ್ಲಾ?. ಅದೆಲ್ಲಾ ನಿಜವೇ! ಚಿಂತಿಸ 
ಬೇಡ!” ಎಂದನು ಕೃಷ್ಣ. 

ಯಶೋದೆಗೆ ಬಹು ಕೆಟ್ಟಕೋಪ ಬುದಿತು; 
ಹಗ್ಗದಿಂದ ಕೃಷ್ಣನ ಕಾಲುಟ್ಟ ಹಗ್ಗದ ಇನ್ನೊಂದ 


ಹಾಗೆ ಜಂಟಿಮರಗಳಾದ ' ನಳಕೂಬರರರೆಂಬ 
ಗಂಧರ್ವರ ಶಾಪವಿಮೋಚನೆಯಾಗಿ, ಕೃಷ್ಣನನ್ನು, 
ಸ್ತುತಿಸಿ ಆಕಾಶಕ್ಕೆ ಹಾರಿ: ಅದೃಶ್ಯರಾದರು. 

ಮತ್ತೊಂದು ವರ್ಷಕಳೆದು ಮತ್ತೆ ವಿನಾಯಕ 
ಚೌತಿ ಬಂದಿತು. ಸುಂದರವಾದ ದೊಡ್ಡ " ಬಣ್ಣದ 
ವಿನಾಯಕ ವಿಗ್ರಹವನ್ನು ನಂದಗೋಪನು ಮಾಡಿಸಿ 
ದನು. ಯಶೋದೆ ಕೆನೆಯನ್ನೂ ಬೆಣ್ಣೆಯನ್ನೂ 
[ಸೇರಿಸಿ ಹಿಟ್ಟು ಕಲಸಿ, ಬಗೆಬಗೆಯ ಉಂಡೆ, ಅಪ್ಪ, : 
ಸುಳಿಗಡುಬು, ಮೋದಕ, ಉಸಳಿ, ಕರಜೀಕಾಯಿ_ 
ಮುಂತಾದ ಭಕ್ಷ್ಯಗಳನ್ನು ತುಂಬಾ ಮಾಡಿದಳು. I 

ಆ ನೈವೇದ್ಯ ಪದಾರ್ಥಗಳನ್ನೆಲ್ಲ ಪೂಜಾಮಂದಿರ 
ದಲ್ಲಿಟ್ಕು, ಸುಮ್ಮನೆ ಬಾಗಿಲು ಸರಿಸಿ ಯಶೋದೆ 
ಆಚೆಗೆ ಹೋದಳು. 

ಕೃಷ್ಣನು ಮೆಲ್ಲನೆ ಸದ್ದುಮಾಡದೆ ಪೂಜಾಮಂದಿರ 
ದೊಳಗೆ ಪ್ರವೇಶಿಸಿ, ಬಾಗಿಲನ್ನು ಮುಚ್ಚಿ, ಅಲ್ಲಿ 
ಇರಿಸಿದ್ದ ಭಕ್ಷ್ಯ ಭೋಜ್ಯಗಳನ್ನೆಲ್ಲಾ ವಿನಾಯಕನ 
ವಿಗ್ರಹದ ಬಾಯಿಗೆ 'ನೀಡುತ್ತ, “ ತಿನ್ನಯ್ಯಾ 
ತಿನ್ನು!” ಎಂದು ಅವನ ಬೊಜ್ಜು ಹೊಟ್ಟೆಯನ್ನು 
ತಡವಿದನು. 

ವಿಗ್ರಹವು ಚಲಿಸಿ ವಿಘ್ನೇಶ್ವರನು ಸೊಂಡಿಲಾಡಿ 

ಕೃಷ್ಣನು ನೀಡುವುದನ್ನು 'ಸೊಂಡಿಲಿನಲ್ಲಿ 

ಎತ್ತಿಕೊಂಡು ಬಾಯಿಗೊಯ್ದು ನುಂಗುತ್ತ," ಕೃಷ್ಣಾ, ತೆ 


ಗಳನ್ನು ಕೃಷ್ಣನ ಬಾಯಿಗೂ ತುರುಕಿದನು, ತಿಂಡಿ || 
ಗಳ ಹರಿವಾಣಗಳಿಲ್ಲ ಖಾಲಿಯಾಗತೊಡೆಗಿದುವು. |' 
ಯಶೋದೆ ಪೂಜಾ ಮಂದಿರಕ್ಕೆ ಬಂದು ಬಾಗಿಲು 
ತೆರೆಯಲಾಗದಿರಲು, ಕಿಟಿಕಿಯಿಂದ ಒಳಗೆ ನಡೆಯುವ 
ಸುಂದರಕಾಂಡವನ್ನು ನೋಡಿ ಸ್ವಂಭೀಭೂತಳಾದಳು 
ಗಾಬರಿಯಿಂದ ಆವಳ ಮೈ ಬೆವತಿತು. ಕಣ್ಣುಜ್ಜಿ 
ಕೊಳ್ಳುತ್ತ. “ಮತ್ತೆ ನನಗೆ ಭ್ರಮೆಬಡಿಯಿತು! ನನ್ನ 
ಕಣ್ಣುಗಳಿಗೆ ಏನೋ ಮಾಯ ಕವಿದಿದೆ. “ಎಂದು 
ಗೊಣಗಿಕೊಂಡಳು, ಕೃಷ್ಣನ: ಇ ಎದ್ದುಬಂದು ಬಾಗಿಲು 
ತೆರೆದುದನ್ನು ನೋಡಿ, ಸರಸರನೆ ಒಳಗೆ ಹೊಕ್ಕಳು 
ಯಶೋದೆ, 


ನಿಜವೇ, ಅವಳು ನೋಡಿದುದೆಲ್ಲಾ ಮಾಯೆಯೇ! 
ನೈವೇದ್ಯ ಭಕ್ಷ್ಯಗಳಿಲ್ಲ ಖಾಲಿಯಾಗಿವೆ! 


"ಎಂಥಾ ತಿಂಡೀ ಬಾಕನಪ್ಪಾ ಕೃಷ್ಣಾ! ಪೂಜೆಗೆ, 
ಮೊದಲೇ ಎಲ್ಲಾ ಖಾಲಿಮಾಡಿದೆಯಲ್ಲೋ! ಸುಮ್ಮನೆ 


"ಮೇಲೆ ಸಿಡಿಲಿನಹಾಗೆ ಬಿದ್ದನು. ಕೃಷ್ಣನ ಕಾಲಂದಾ' 
ಗೆಯ ಗೆಜ್ಜೆಗಳು ಫಲುಫಲ್ಲೆನ್ನುತ್ತಿರಲು, ಕೃಷ್ಣನು 
| ಕಾಳೀಯನ ತಲೆಗಳ ಮೇಲೆ ತಾಂಡವವಾಡ ತೊಡಗಿ 

ದನು. ಕಾಳೀಯ ಮರ್ದನವು ಚೆನ್ನಾಗಿ ನಡೆಯಿತು. 
ಕಾಳೀಯನ ಶಾಪ ತೊಲಗಿತು. ಅವನು ತನ್ನ 
ಕುಮಾರಿಯರನ್ನು ತೆಗೆದುಕೊಂಡು ಹೋಗಿ ಪಾತಾಳ 
ದಲ್ಲಿರುವ ವಾಸುಕಿಯ ವಶಕ್ಕೆ ಕೊಟ್ಟು, ಕಾಳೀಯ 


| ರೂಪವನ್ನು ಉಪಸಂಹರಿಸಿಕೊಂಡು, ಮೊದಲಿನಂತೆ 


ವಿಫ್ನನಾಗಿ ವಿಘ್ನೇಶ್ವರನಿಗೆ ಅಧೀನನಾದನು. 

ಕ್ಷೇಮವಾಗಿ ತೀರಕ್ಕೆ ಬಂದ ಕೃಷ್ಣನನ್ನು ಎತ್ತಿ 
ಕೊಂಡು ಯಶೋದೆ ಮನೆಗೆ ಬಂದಳು, ಆಗ ಪೂಜಾ 
ಮಂದಿರದ ನೈವೇದ್ಯದ ತಟ್ಟಿಗಳೆಲ್ಲ ತಾನು ಹೇಗೆ 


ಭಕ್ಷ್ಮಗಳಲ್ಲಿ ಅಮೃತವು ಸೇರಿದಹಾಗೆ ಅನಿಸಿತು 
ಎಲ್ಲರಿಗೂ. ಆ ದಿನ ಗೋಕುಲದೊಳಗೆದ್ಲಾ ಆನಂದದ 
ಅಲೆಗಳೇ ಅಲೆಗಳು! 


ಚಂದಮಾಮ 


ಕೃಷ್ಣನು ಬೆಳೆದು ದೊಡ್ಡವನಾದನಂ, ಇಂದ್ರನ 
ಕೋಪದಿಂದ ಬಂದಪ್ರಳಯ ಭಯಂಕರ 
ವಾದ ಮಳೆಯನ್ನು, ಗೋವರ್ಧನಗಿರಿಯನ್ನೆತ್ತಿ 
ಎಲ್ಲರನ್ನೂ ಕಾಪಾಡಿ, ಕೃಷ್ಣನು ಇಂದ್ರನ 


ಗರ್ವವನ್ನು ಭಂಗಿಸಿದನು. ಕ್ಷಮೆ ಕೇಳಿ ಪಾರಾಗ 
ಬೇಕಾಯಿತು ಇಂದ್ರನಿಗೆ. 

ಗೋದರ್ಧನ ಪ್ರಾಂತದಲ್ಲಿ ಒಂದುದಿನ ಕೃಷ್ಣನು 
ದನಗಳನ್ನು ಕಾದುಕೊಂಡಿದ್ದಾಗ, ಕಂಕುಳಲ್ಲಿ ದೊಡ್ಡ 


” ಮಹಾಸ್ವಾಮಾ. ನೀವು ಕೇಳುವ ಆ ಕೃಷ್ಣ 
ಪರಮಾಣು ಅಂದರೆ ನಾನೇ. ತಾವು ಯಾರೋ 
ಬಹುದೊಡ್ಡ ಮೃದಂಗ ವಿದ್ವಾಂಸರ ಹಾಗೆ ಇದ್ದೀರಿ. 
ತಾವು ಯಾರೆಂದು ಸ್ವಲ್ಪ" ಹೇಳಿಬಿಡಿ. ಸ್ವಾಮಿ” 
ಎಂದು ಕೃಷ್ಣನು ಬಾಗಿ ಕೈಮುಗಿದು ಕೇಳಿ 
ಕೊಂಡನು. 3 


“ನನ್ನನ್ನು ಮೃದಂಗಕೇಸರಿ ಎನ್ನುತ್ತಾರೆ. ದಕ್ಷಿಣ 
ದೇಶದವನು ನಾನು. ಮಧುರಾನಗರಕ್ಕೆ ಹೋಗುತ್ತಿ 
ದ್ವೇನೆ. ಕಂಸರಾಜನು ದೊಡ್ಡ ಧನುರ್ಯಾಗವನ್ನು 
ಮಾಡುತ್ತಾನಂತೆ. ಅಲ್ಲಿ ನನ್ನ ಮದ್ದಳೆಯ ವಿದ್ವತ್ತನ್ನು 
ಪ್ರದರ್ಶಿಸ ಬೇಕೆಂತಲೇ ಹೊರಟಿದ್ದೇನೆ” ಎಂದನು 
ಮೃದಂಗಕೇಸರಿ. 

ಆತನ ಕಾಲಿನಲ್ಲಿ ರತ್ನಖಚಿತವಾದ ಕಡಗವೂ, 
ಕೈಗಳಲ್ಲಿ ಕೆಂಪು ವಜ್ರಗಳುಳ್ಳ ಸಿಂಹ ಮುದ್ರೆಯ 
ವಂಕಿಗಳೂ ಇದ್ದುವು. ಕೊರಳಲ್ಲಿ ಬಂಗಾರದ ನಿಂಬೇ 
'ಕಾಯಿಮಾಲೆ, ಕಿವಿಗಳಲ್ಲಿ ದೊಡ್ಡ ಗುಂಡು ಕುಂಡಲ 
ಗಳು' ಧಗಧಗಿಸುತ್ತಿದ್ದುವು. ಮದ್ದಳೆ ತುಂಬಾ ನವರತ್ನ 
ಗಳನ್ನೂ, ಸ್ವರ್ಣಪದಕಗಳನ್ನೂ ಶೊದಿಸಲ್ಪಟ್ಟಿದ್ದುವು. 
ಅವನ ವಿದ್ವತ್ತಿನ ಕುರುಹುಗಳು ಅಮೋಘ! 

ಕೃಷ್ಣನು ಅವುಗಳನ್ನು ನೋಡಿ ಆನಂದಪಡುತ್ತ, 
* ಸ್ಪಿಮ್ನಾ, ನಾನು, ದನಕಾಯುವ ಸಾಮಾನ್ಯ 
ಗೋವಳ. ನನ್ನ ಕೊಳಲು ಸಾದಾ ಬೊಂಗು ಬದಿರಿ 
ನದು. ನಿಮ್ಮಂಥ ' ದಕ್ಷಿಣ ದೇಶದ ವಿದ್ವಾಂಸರು 
ತಾಳಗಳಗೆ ಸುಪ್ರಸಿದ್ಧರು. ನಿಮ್ಮಂಥವರ ಮುಂದೆ 
ನಾನೆಲ್ಲಿ? ನಾನೇನೋ ಯಾವುದೋ ಒಂದುರಾಗವನ್ನು 
'ಊದಿ ದನಗಳನ್ನು ಕಾಯುವುದು ಬಿಟ್ಟರೆ, ಮತ್ತೇನೂ 
ಅರಿಯದ ಬರೀ ಗಾಳಿಹಾಡುಗಾರ, ಆಷ್ಟೇ!” 
ಎಂದನು. 9 


೧೩: ಬೆಂಬಿಡದ ವಿನಾಯಕ ಚತುರ್ಥಿ 


2-8 


ಕೃಷ್ಣಬ ಲರಾಮರನ್ನು ಕೊಲ್ಲಲು 

. ಧನುರ್ಯಾಗದಲ್ಲಿ ಅನೇಕ ಉಪಾಯಗಳ 
ಮಾಡಿದ್ದನು. ಅವುಗಳನ್ನೆಲ್ಲಾ ಕೃಷ್ಣಬಲರಾಃ 
ಭಗ್ನಗೊಳಿಸಿ ಬಿಟ್ಟರು. ಕಡೆಗೆ ಕೃಷ್ಣನು 


೫೪ 


ಇದ್ದರು. 
ದಿನ ಸತ್ಯಭಾಮೆ ವಿಘ್ನೇಶ್ವರನ ಮುಂದೆ ಕಣ್ಣು ಮುಚ್ಚಿ] 
ಧ್ಯಾನಿಸಿಕೊಂಡಿರುವ ಚೆಂದ ನೋಡಿ ಸತ್ರಾಜಿತ್ತು| 
“ಏಕೆ ಮಗಳೇ ಇಂತಹ ಧ್ಯಾನ? ಪ್ರತ್ಯಕ್ಷ ದೈವ 


, ಆಗಲೇ ಕೃಷ್ಣನು ಹೊರಟುಹೋಗಿಯಾಗಿತ್ತು 
_ ನಿರಾಶೆಯಾಯಿತು ಸತ್ತಭಾಮೆಗೆ. 


ಚಂದಮಾಮ 


ಸತ್ಯಭಾಮೆ. ಈ ಮಾತು ಕೇಳಿ ಇವಳೇ ಈ ಮಃ 
ಅತ ಸತ ಕತ್ತ ಸಪತ, 


“ಕೃಷ್ಣನು ಈ ಮಣಿ ಕೊಡುವ ಬಂಗಾರವನ್ನು 
ತಾನೇ. ಅನುಭವಿಸುತ್ತೇನೆಂದು ಹೇಳಲಿಲ್ಲವಪ್ಪೆ ? 
ಹಾ: ಕಡಾ ಅವನದು ದುರಾಶೆ ಹೇಗಾಗುತ್ತದೆ? 


ಚಂದಮಾಮ ೫೫ 


ಕೃಷ್ಣನುಕಣ್ಣು ಬಡಿಸ "ನಿನ್ನ ಲೀಲೆ ವಿಫ್ಲೇಶ್ವರಾ 
ಎಂದು ಆಡ್ಡ ಬಿದ್ದನು. 


'ಫೈಷ್ಠನು ಆಶ್ಚರ್ಯಪಡುವುದನ್ನು ನೋಡಿ ರುಕ್ಮಿಣಿ 
ಚಿನದುಟಿಗಳಲ್ಲಿ ಸ್ವಲ್ಪ ಮಾತ್ರ ಅರಳುವ ಹೂವಿನ 
ಹಾಗೆ ಮುಗುಳು ನಗುವನ್ನರಳಿಸಿ, “ಅಯ್ಯೋ 
ಪಾಪ! ಏನೂ ತಿಳಿಯದೆಂದೇ ಆಗಲಿ. ನಾನೇ 
ಹೇಳುತ್ತೇನೆ. ನಾಥಾ | ನನ್ನ ಮಾತನ್ನು ಸತ್ಯವೆಂದೇ 
ನಂಬು. ಈ ದಿನ ನನ್ನ ಹೃದಯದಲ್ಲಿ ಆನಂದವು 
ಉಕ್ಕುತ್ತಿದೆ. ಆ ಕನ್ಯಾಮಣಿ ಸತ್ಯಭಾಮೆ ನಿನ್ನ ಮೇಲೆ 
ಎಷ್ಟು ಆಸೆ ಇಟ್ಟಿರುವಳು ಗೊತ್ತೇ? ಒಮ್ಮೆಗೇ 
ನಿನ್ನನ್ನು ಹಿಡಿದು ತನ್ನ ಮುಷ್ಟಿಯೊಳಗೆ ಇಟ್ಟುಕೊಳ್ಳ 
ಬೇಕೆಂದಿರುವಷ್ಟು ಮಮತೆ ಅವಳ ಕಣ್ಣಿನಲ್ಲಿರುವು 
ದನ್ನು ನಾನು ನೋಡಿದೆ ಅಯ್ಯೋಪಾಪ ಅನಿಸು 
ತ್ತದೆ." ಎಂದಳು. 

“ಹಾಗಾದರೆ ನೀನು? ನಿನ್ನನ್ನು ನೋಡಿ 
ಎಲ್ಲರೂ ಅಯ್ಯೋ ಪಾಪ ಅನ್ನಬೇಕಾದೀತಲ್ಲಾ!” 
ಎಂದು ಕೃಷ್ಣನು ಅವಳ ಮುಖವನ್ನು ಇನ್ನಿಷ್ಟು 
ಆಶ್ಚರ್ಯದಿಂದ ಕಣ್ಣುಗಳನ್ನು ಅರಳಿಸಿ ನೋಡಿದನು. 
* ನಾನು ನಿನ್ನೊಂದಿಗಿನ ಅಣುಗಳೊಂದಿಗೆ ಅಣು 


ವಾಗಿ ಇದ್ದೇನಲ್ಲಾ ! ಆಮೇಲ್ಲೆ ನೀನು ಯಾರು 
ಮುಷ್ಟಿಯೊಳಗಿದ್ದರೂ ನಾನು ನಿನ್ನೊಳಗೆ ಇದ್ದೇ 
ಇರುತ್ತೇನೆ. ನಿನ್ನಿಂದ ಇತರರಿಗೆ ಸಂತೋಷವಾದರೆ 
ನನಗೂ ಅದು ಸಂತೋಷವೇ. ನನ್ನ ಸಂತೋಷನೋಡಿ. 
ಎಲ್ಲರೂ ಸಂತೋಷಿಸುತ್ತಾರೆ.” ಎಂದಳು ರುಕ್ಮಿಣಿ. 

“ರುಕ್ಮಿಣೀ | ಎಷ್ಟು ದೂಡ್ಡ ಭಾವನೆ ನಿನ್ನದು ! 
ಎಷ್ಟು ದೊಡ್ಡ ಮನಸ್ಸು ! ನೀನು ಅಂಥವಳಾದುದ 
ರಿಂದಲೇ ನನ್ನನ್ನು ಆಕರ್ಷಿಸಿ ನಿನ್ನನ್ನು ಎತ್ತಿಕೊಂಡು 
ಬರುವ ಹಾಗೆ ಮಾಡಿರುವ ಎಂದನು ಕೃಷ್ಣ. 

“ನಾನು ನನಗೆ ನಿಜವೆಂದು ತೋರುವುದನ್ನೇ 
ಹೇಳುತ್ತೇನೆ. ನನಗಿಂತಲೂ ಸತ್ಯಭಾಮೆಯದೇ 
ದೊಡ್ಡ ಮಮತೆ. ಅದು ತುಂಬ ಬಲವಾಗಿ, 
ಅನಂತವಾದ ಪ್ರಕೃತಿ ಶಕ್ತಿಯೊಂದಿಗೆ ಕೂಡಿದ್ದು, 
ನನ್ನಲ್ಲಿ ಭಕ್ತಿ ಪ್ರಧಾನ ಭಾವನೆಯೊಂದೇ ” ಎಂದು 
ರುಕ್ಮಿಣಿ ಹೇಳಲು, ಕೃಷ್ಣನು ಮುಗುಳು ನಗುತ್ತ. 
ಅವಳ ಬಾಯಿಯನ್ನು ಮುಚ್ಚಿ, “ಸಾಕು ಬಿಡು, 
ವೇದಾಂತ ಮಾತಾಡಬೇಡ” ಎಂದನು. 


ಸತ್ಯಭಾಮಾ ಪರಿಣಯ 


pS 


ಮುಂದೆ ಕೆಲವು ದಿನಗಳು ಕಳೆಯಲು, ವಿನಾಯಕನ 
ಚತುರ್ಥಿಯ ದಿನ ಕೃಷ್ಣನು ಚಂದ್ರನ ಪ್ರತಿಬಿಂಬ 
ವನ್ನು ನೋಡಿದುದರ ಫಲ ಗೋಚರವಾಯಿತು. 
“ ಶಮಂತಕಮಣಯನ್ನು ಕೃಷ್ಣನು ಅಪಹರಿಸಿ 
ಬಿಟ್ಟನು” ಎಂಬ ವಾರ್ತೆ ಕಾಳ್ಗಿಚ್ಚಿನಂತೆ ನಾಲ್ಕು 
ಸುತ್ತಲೂ ಹರಡಿತು. ಸತ್ರಾಜಿತ್ತುವೇ ಹಾಗೆ ಹೇಳಿ 
ವಾರ್ತೆ ಹರಡುವಂತೆ ಮಾಡಿದ್ದನು. ಮಣಿಯನ್ನು 
ಕಳೆದುಕೊಂಡ ಸತ್ರಾಜಿತ್ತು ಆ ದುಃಖದಿಂದ ಹುಚ್ಚ 
ನಾಗಿ ಬೀದಿ. ಬೀದಿ ತಿರುಗುತ್ತ, “ಕಳ್ಳ ಕೃಷ್ಣ, 
ಕಡೆಗೂ ನನ್ನ ಮಣಿ ಅಪಹರಿಸಿದ! ನನ್ನ ಸರ್ವಸ್ವವೂ 
"| ಹೋಯಿತು! ಏನು ಮಾಡಲಿ?” ಎಂದು ಕೈಕೈ 
ಹಿಸುಕುತ್ತ ಕೂಗುತ್ತ ತಿರುಗುತ್ತಿದ್ದನು. 
ತನ್ನ ಮೇಲೆ ಬಿದ್ದ ವೃಥಾಪವಾದವನ್ನು ಹೋಗ 
ಲಾಡಿಸಿಕೊಳ್ಳಬೇಕಾದುದು ಕೃಷ್ಣನಿಗೆ ಅಗತ್ಯ 
ವಾಯಿತು. ಅದಕ್ಕಾಗಿ ಚಿಂತಿಸಿ ಪ್ರಯೋಜನವಿಲ್ಲ 
ವೆಂದು ಕೃಷ್ಣನು ದೃಢ ಚಿತ್ತನಾಗಿ “ ವಿಫ್ನೇಶ್ವರಾ! 


ಇನ್ನಾದರೂ ದಯದೋರಪ್ಪಾ! ಅಪವಾದದಿಂದ 
ಪಾರುಮಾಡು! " ಎಂದು ಧ್ಯಾನಮಾಡಿ ಶಮಂತಕ 
ಮಣಿಯ ಅನ್ವೇಷಣೆಗೆ ಹೊರಟನು. 

ಅದು ಅರಣ್ಯದಲ್ಲಿ ಕಳಿದು ಹೋಗಿರುವುದೆಂದು 
ತಿಳಿದು ಕೃಷ್ಣನು ಅರಣ್ಯಕ್ಕೆ ಹೋದನು. ನಡೆದ 
ಸಂಗತಿ ಏನೆಂದರೆ, ಸತ್ರಾಜಿತ್ತು ತನ್ನ ಮಗಳು 
ಸತ್ಯಭಾಮೆಯನ್ನು ತನ್ನ ಸೋದರಳಿಯನಾದ 
ಶತಧನ್ವನೆಂಬ ರಾಜನಿಗೆ ಕೊಟ್ಟು ವಿವಾಹ ಮಾಡ 
ಬೇಕೆಂಬ ನಿರ್ಣಯಕ್ಕೆ ಬಂದಿದ್ದನು. .. ಆ ಸಂಗತಿ 
ಯನ್ನು ಶತಧನ್ವನೊಂದಿಗೆ ಮಾತಾಡಲು ತನ್ನ 
ತಮ್ಮನಾದ ಪ್ರಸೇನಜಿತ್ತುವನ್ನು ಕಳು ಸಿಸಿದ್ದನು. 
ಪ್ರಸೇನಜಿತ್ತು ಶಮಂತಕ ಮಣಿಯನ್ನು ಧರಿಸಿಕೊಂಡು 
ಅರಣ್ಯ ಮಾರ್ಗದಲ್ಲಿ ಹೋಗುತ್ತಿದ್ದಾಗ, ಒಂದು 
ಸಿಂಹವು ಆ ಮಣಿಯಿಂದ ಆಕರ್ಷಿತವಾಗಿ ಪ್ರಸೇನ 
ಜಿತ್ತುವನ್ನು ಕೊಂದುಹಾಕಿತ್ತು. ಆಗ ಜಾಂಬವಂತನು 
ಅದನ್ನು ನೋಡಿ ಸಿಂಹವನ್ನು ಕೊಂದು, ಆ ಮಣಿ 
ಯನ್ನು ತೆಗೆದುಕೊಂಡು ಹೋಗಿ ತನ್ನ ಕುಮಾರಿ 
ಜಾಂಬವತಿಯ ಕೈಗೆ ಕೊಟ್ಟನು. 

ಮಣಿಯನ್ನು ಆಸೆಯಿಂದ ಕೇಳಿ ಎದೆಯ ಮೇಲೆ 
ಅಲಂಕರಿಸಿಕೊಂಡು ಹೋದ ತನ್ನ ತಮ್ಮನು 
ಹಿಂದಿರುಗಿ ಬಾರದಿರುವುದನ್ನು ನೋಡಿ, ಕೃಷ್ಣನ 
ಮೇಲೆಯೇ ಸತ್ರಾಜಿತ್ತುವಿಗೆ ಸಂಶಯವಾಯಿತು. 

ಕೃಷ್ಣನು ಆ ಮಣಿಯನ್ನು ಕೇಳಿದ್ದನಷ್ಟೇ? ಅಂತಲೇ 
ಕೃಷ್ಣನು ತನ್ನ ತಮ್ಮನನ್ನು ಕೊಂದು ಶಮಂತಕ 
ಮಣಿಯನ್ನು ಅಪಹರಿಸಿಕೊಂಡು ಹೋದನೆಂದು 
ಸತ್ರಾಜಿತ್ತು ಹೇಳಿಕೊಂಡಿದ್ದರು. ಸತ್ಯಭಾಮೆಯನ್ನು 
ಮದುವೆಯಾಗಬೇಕೆಂದು ಜೊಲ್ಲು ಸುರಿಸಿಕೊಂಡಿದ್ದ 
ಶತಧನ್ವನು ಸತ್ರಾಜಿತ್ತುವನ್ನು ಸಮಾಧಾನಪಡಿಸುತ್ತ, 
ಜರಾಸಂಧನೇ ಮೊದಲಾದ ಕೃಷ್ಣನ ಶತ್ರುಗಳ ಹತ್ತಿರ 
ದೂರಿಕೊಂಡನು. ಅವರು ಸತ್ರಾಜಿತ್ತುವಿನ ಪಕ್ಷವಾಗಿ 


೫೨ 


ಚಂದಮಾಮ 


Kannads Mar 1-20 0. 5) 


ಕೃಷ್ಣನ ಮೇಲೆ ಹಗೆ ತೀರಿಸಲು ಸಹಾಯ ಮಾಡು 
ತ್ರೇವೆಂದು ಸುದ್ದಿ ಕಳುಹಿಸಿದರು. 

ಇಲ್ಲಿ ಕೃಷ್ಣನು ಶಮಂತಕಮಣಿಯನ್ನು ಅನ್ವೇಷಿ 
ಸುತ್ತಾ, ಅರಣ್ಯದಲ್ಲಿ ಸತ್ತು ಬಿದ್ದ ಪ್ರಸೇನನನ್ನೂ, 
ಸಿಂಹವನ್ನೂ, ಜಾಂಬವಂತನು ಹೋದ ಪಾದ 
ಚಿಹ್ನಗಳನ್ನೂ ನೋಡಿ ಜಾಂಬವಂತನ ಗುಹೆಗೆ 
ಹೋದನು. 

ಗುಹೆಯೊಳಗೆ ನವಯೌವನದಿಂದ ಸುಂದರಿಯಾದ 
ಜಾಂಬವತಿ ಶಮಂತಕ ಮಣಿಯನ್ನು ಚೆಂಡಿನ ಹಾಗೆ 
ಹಾರಿಸುತ್ತ ಆಟವಾಡುತ್ತಿದ್ದಳು. ಜಾಂಬವತಿ ಚಿಕ್ಕ 
ಮಗುವಾಗಿರುವಾಗಲೇ ಅರಣ್ಯದಲ್ಲಿ ಸಿಕ್ಕಿದ ಅನಾಥ 
ಶಿಶುವಾಗಿದ್ದ ರಾಜಪುತ್ರಿ. ಜಾಂಬವಂತನು ಅವಳನ್ನು 
ಎತ್ತಿಕೊಂಡು ಬಂದು "ಅತ್ಯಂತ ವಾತ್ಸಲ್ಯದಿಂದ 
ಪೋಷಿಸಿ ಬೆಳೆಯಿಸಿದ್ದನು. 

ಶಮಂತಕ ಮಣಿಯನ್ನು ತೆಗೆದುಕೊಳ್ಳಲು ಕೃಷ್ಣನು 
ಅವಳ ಕೈಯನ್ನು ಹಿಡಿದನು. ಜಾಂಬವತಿ ಕೃಷ್ಣ 
ನನ್ನು ನೋಡಿ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸದೆ, 
ತಲೆ ತಗ್ಗಿಸಿ ನಾಚಿಕೊಂಡು ಕಡೆಗಣ್ಣಿನಿಂದ ಕೃಷ್ಣನನ್ನೇ 
ನೋಡಿಕೊಂಡಿರಲು, ಜಾಂಬವಂತನು ಗುಹೆಯೊಳಗೆ 
ಬಂದು ಕೃಷ್ಣನ ಮೇಲೆ ಲಂಘಿಸಿದನು. ಕೃಷ್ಣ 
ಜಾಂಬವಂತರೊಳಗೆ ಹನ್ನೆರಡು ದಿನಗಳವರೆಗೆ ದೊಡ್ಡ 
ಯುದ್ಧವೇ ನಡೆಯಿತು. 

ಕಡೆಗೆ ಕೃಷ್ಣನು ಮುಷ್ಟಿಯಿಂದ ಜಾಂಬವಂತನ 
ಎದೆಯ ಮೇಲೆ ಒಮ್ಮೆ ಬಲವಾದ ಗುದ್ದು 
ಹೊಡೆದನು. ಆ 'ಹೊಡೆತದಿಂದ ಹಿಂದಿನ ಸಂಗಾತಿ 
"ರಾಮನೇ ಈಗ ಕೃಷ್ಣನಾಗಿ ಅವತರಿಸಿದ್ದಾನೆಂದು 
ಜಾಂಬವಂತನಿಗೆ ತಿಳಿಯಿತು. 

ಕೂಡಲೇ ಜಾಂಬವಂತನು ಕೃಷ್ಣನಿಗೆ ನಮಿಸಿ” ನನ್ನ 
ರಾಮಕೃಷ್ಣಾ ! ನನ್ನ ಅಜ್ಞಾನ ಕ್ಷಮಿಸು. ಜಾಂಬ 


ವತಿಯ ಕೈ ಹಿಡಿದಾಗಲೇ ನಾನು ತಿಳಿಯಬೇಕಿತ್ತು. ಆಗ ಸತ್ರಾಜಿತ್ತು ತನ್ನ ಅಪಚಾರಕ್ಕೆ ಪರಿಹಾರ 


ಇನ್ನು ಇವಳು ನಿನ್ನವಳೇ |” ಎಂದು ಹೇಳಿ, ಶಮಂತಕ ರೂಪವಾಗಿ ತನ್ನ ಜೀವವೆಂದು ಭಾವಿಸಿದ ಶಮಂತಕ 


ಚಂದಮಾಮ 


ಮಣಿಯನ್ನೂ, ಜಾಂಬವತಿಯನ್ನೂ ಒಟ್ಟಿಗೇ 
ಕೃಷ್ಣನ ಕೈಗೆ ಸಮರ್ಪಿಸಿದನು. 
, ಕೃಷ್ಣನು ಜಾಂಬವತಿಯನ್ನೂ, ಜಾಂಬವಂತನನ್ನೂ 
ಕರೆದುಕೊಂಡು ದ್ವಾರಕೆಗೆ ಬಂದು, ಶಮಂತಕ ಮಣಿ 
ಯನ್ನು ಸತ್ರಾಜಿತ್ತುವಿಗೆ ಕೊಟ್ಟು ನಡೆದ ಸಂಗತಿ 
ಯನ್ನೆಲ್ಲಾ ಹೇಳಿದನು. 

ಸತ್ರಾಜಿತ್ತು ಪಶ್ಚಾತ್ತಾಪದಿಂದ “ಕೃಷ್ಣಾ, ಧನ 
ವನ್ನು ಕಳೆದುಕೊಂಡ ಪಾಪಾತ್ಮನಾಗಿ ನಾನು 
ಆಲೋಚನೆಯನ್ನೇ ಮಾಡದೆ ಮಹಾ ಅಪರಾಧ 
ಮಾಡಿಬಿಟ್ಟಿನು. ನನ್ನನ್ನು ನೀನು ಇಷ್ಟಬಂದ ಹಾಗೆ 
ದಂಡಿಸಿಬಿಡು " ಎಂದನು. 

“ಇನ್ನೇಕೆ ಬೇರೆ ದಂಡನೆ? ನಿಮ್ಮ ಪಶ್ಚಾತ್ತಾಪವೇ 
ದಂಡನೆಯೂ ಆಯಿತು. ನನ್ನ ಅಪವಾದ. 
ಹೊಯಿತು! ಸಂತೋಷವಾಯಿತು” ಎಂದನು ಕೃಷ್ಣ. 


ಹತ್ತಿ 


ಮಣಿಯನ್ನೂ, ಸತ್ಯಭಾಮೆಯನ್ನೂ 
ಮುಂದಿರಿಸಿ ಸ್ವೀಕರಿಸಬೇಕೆಂದು ಕೇಳಿಕೊಂಡನು. 

ಕೃಷ್ಣನು ಸತ್ಯಭಾಮೆಯ ಕೈಯನ್ನು ಹಿಡಿದು 
ಸ್ವೀಕರಿಸಿಕೊಂಡು ಶಮಂತಕ ಮಣಿಯನ್ನು ಸತ್ರ 
ಜಿತ್ತುವೇ ಇಟ್ಟುಕೊಳ್ಳಬೇಕೆಂದು ಹೇಳಿ ತಿರುಗಿ 
ಕೊಟ್ಟನು. ಅದನ್ನು ನೋಡಿ ಸತ್ಯಭಾಮೆ, ಕೃಷ್ಣನು 
ತನ್ನವನಾದನೆಂಬ ಆನಂದದೊಂದಿಗೆ ತಂದೆಯನ್ನು 
ನೋಡಿ, “ನೋಡಿದಿರಾ ಅಪ್ಪಾ, ನಾನು ಹೆಚ್ಚಿ 
ನವಳೋ, ಮಣಿ ಹೆಚ್ಚಿನರೋ ಎಂಬುದು ಈಗ 
ಗೊತ್ತಾಯಿತಪ್ಪೆ? ಇದೆಲ್ಲದಕ್ಕೂ ಮೂಲ ಕಾರಣ 
ನಾದ ವಿಫ್ನೇಶ್ವರನನ್ನು ಕೂಡಾ ಕಡಿಮೆ ಪಡಿಸಿ 
ಹಿಂದೊಮ್ಮೆ ಏನೋ ಹೇಳಿದಿರಿ. ವಿಘ್ನೇಶ್ವರನನ್ನು 
ನಂಬಿದವಳಾದ ನನ್ನ ಮನೋಭೀಷ್ಟ ಸಿದ್ಧಿ ಸಿತು 
ನೋಡಿದಿರಾ?" ಎಂದು ಕಣ್ಣುಮುಚ್ಚಿ ವಿಘ್ನೇಶ್ವರ 
ನನ್ನು ಧ್ಯಾನಿಸಿ ಕೈಮುಗಿದಳ. ಕೃಷ್ಣನೂ ಸತ್ರಾ 
ಜಿತ್ತುವೂ ಏಘ್ನಶ್ವರನನ್ನು ಧ್ಯಾನಿಸಿ. ಕೈಮುಗಿದರು. 


೫೪ 


ಅಷ್ಟು ಮಾತ್ರವಲ್ಲದೆ ಸತ್ರಾಜಿತ್ತು ತನ್ನದು ತಪ್ಪಾಯಿ 
ತೆಂದು ಕ್ಷಮೆ ಕೇಳುತ್ತ ಗಲ್ಲ ಬಡಿದು ಮಂಡಿಯೂರಿ 
ಮಣಿದನು. 

“ ಸತ್ಯಭಾಮೆಯ ಮಾತು ನಿಜ, ಎಲ್ಲವೂ ವಿಘ್ನೇ 
ಶ್ವರನ ಲೀಲೆಯೇ! ಶಮಂತಕ ಮಣಿಗಿಂತಲೂ ಮೌಲ್ಯ 
ಉಳ್ಳವಳು ಸತ್ಯಭಾಮಾಮಣಿ !ಗಣೇಶಾ ! ಹೀಗೆಯೇ 
ದೆಯವಿಡು !” ಎಂದು ಕೃಷ್ಣನೂ ಕೈ ಜೋಡಿಸಿದನು. 
ಆಗ ಆಕಾಶದಲ್ಲಿ ವಿಫ್ಲೇಶ್ವರನು ಸೊಂಡಿಲಾಡಿಸುತ್ತ. 
ಪ್ರತ್ಯಕ್ಷನಾಗಿ, “ ಭಗವಂತನು ಸತ್ಯಕ್ಕೆ ವಶನಾಗಿರು 
ವವನು. ಸತ್ಯವೆಂದರೆ ಅವನಿಗೆ ಅತ್ಯಂತ ಪ್ರಿಯ. 
ಸತ್ಯವೇ ಅವನ ಸೊತ್ತು. ಅದರ ಪ್ರತಿರೂಪವೇ 
ಸತ್ಯಭಾಮೆ. ಸತ್ಯಭಾಮಾ ಪರಿಣಯದಿಂದ ಕೃಷ್ಣನಿಗೆ 
ಸತ್ಕಾಪತಿ ಎಂಬ ಹೆಸರು ಬಂತು” ಎಂದು ಹೇಳಿ 
ಸತ್ಯಾ ಕೃಷ್ಣರ ಮೇಲೆ ಪುಷ್ಪಾಂಜಲಿಗರೆದನು. 

“ ಶಮಂತಕ ಮಣಿ ಕಥೆ ಕೇಳಿದವರಿಗೆ ಅಪನಿಂದೆ 
ಗಳು ಬಾರವು” ಎಂದು ಹೇಳಿ ವಿಘ್ನೇಶ್ವರನು 
ಅಂತರ್ಧಾನನಾದನು. 

ಸತ್ರಾಜಿತ್ತು ಕೃಷ್ಣನ ಕಾಲು ತೊಳೆದು ಕನ್ಯಾದಾನ 
ಮಾಡುವ ತನ್ನ ಅದೃಷ್ಟಕ್ಕೆ ಉಬ್ಬಿಕೊಳ್ಳುತ್ತ ಸತ್ಯ 
ಭಾಮಾ ಕೃಷ್ಣರ ವಿವಾಹವನ್ನು: ಮಹಾ ವೈಭವ 
ದಿಂದ ಜರುಗಿಸಿದನು. ಅದಾದ ಮೇಲೆ. ಕೃಷ್ಣನು 
ಜಾಂಬವತಿಯನ್ನು ಕೂಡಾ ವಿವಾಹ ಮಾಡಿ 
ಕೊಂಡನು. ಜಾಂಬವಂತನು ಕೃಷ್ಣ ನೊಂದಿಗೆ, 
“ಕೃಷ್ಣಾ, ನೀನು ರಾಮಾವತಾರದಲ್ಲಿದ್ದಾಗ ನಿನ್ನೊಂದಿಗೆ 
ಯುದ್ಧ ಮಾಡಬೇಕೆಂದಿರುವ ನನ್ನೆ ಅಭಿಲಾಷೆಯನ್ನು 
ಹೇಳಿದ್ದನು. ನಿನ್ನಂತಹ ಅಳಿಯನನ್ನು ಸಂಪಾದಿಸಿದ|, 
ಜನಕಮಹಾರಾಜನ ಅದೃಷ್ಟಕ್ಕೆ ಅಸೂಯೆಯಾಗಿದೆ| 
ಎಂತಲೂ ತಿಳಿಸಿದ್ದೆ. ನನ್ನ ಆ ಎರಡು ಕೋರಿಕೆ 
ಗಳನ್ನೂ ಈಗ ತೀರಿಸಿದೆಯಲ್ಲಾ ! ನಾನೀಗ ಧನ್ಯನಾದೆ! 
ಜೀವನ್ಮುಕ್ತನಾದೆನು” ಎಂದು ಹೇಳಿ ತಪಸ್ಸು 
ಮಾಡಲಿಕ್ಕಾಗಿ ಅರಣ್ಯಕ್ಕೆ ಹೊರಟುಹೋದನು. 


ಚಂದಮಾಮ 


ಮುಂದೆ ಬೇಗದಲ್ಲಿ ಸತ್ರಾಜಿತ್ತು ಅಕಾಲಮರಣಕ್ಕೆ 
ತುತ್ತಾಗುವಂತಾಯಿತು. ಸತ್ಯಭಾಮೆ ಕೈ ತಪ್ಪಿದಳೆಂಬ 
ಸಿಟ್ಟಿನಿಂದ ಶತಧನ್ವನು ಸತ್ರಾಜಿತ್ತುವನ್ನು ಕೊಲೆ 


ಮಾಡಿ, ಶಮಂತಕಮಣಿಯನ್ನು ಅಪಹರಿಸಿಕೊಂಡು, ' 


ಕೃತವರ್ಮ ಮತ್ತು. ಅಕ್ರೂರರ ಜತೆಯಲ್ಲಿ ಓಡಿ 
ಹೋದನು. ಕೃಷ್ಣನು ಸತ್ಯಭಾಮೆಯ ದುಃಖವನ್ನು 
ಸಮಾಧಾನಪಡಿಸಿ, ಶತಧನ್ವನನ್ನು ಹುಡುಕಿ ಹಿಡಿದು 
ಯುದ್ಧದಲ್ಲಿ ಕೊಂದನು. ಅಕ್ರೂರ, ಕೃತವರ್ಮರು 
ಮಣಿಯೊಂದಿಗೆ ಓಡಿಹೋದರು. ಕೃಷ್ಣನು 
ಅವರನ್ನೂ ಹುಡುಕಿ ಹಿಡಿದು ಮಣಿಯನ್ನು 
ವಶಪಡಿಸಿಕೊಂಡು ತಂದು ತಂದೆಯ ಜ್ಞಾಪ 
ಕಾರ್ಥವಾಗಿ ಇಟ್ಟುಕೊಳ್ಳುವಂತೆ ಸತ್ಯಭಾಮೆಗೆ 
ಕೊಟ್ಟನು. 

ಅನಂತರ ಕೃಷ್ಣನು ಮಿತ್ರವಿಂದಾ, ಕಾಳಿಂದಿ, 

ಭದ್ರ, ನಾಗ್ನಜಿತಿ, ಲಕ್ಷಣ: ಎಂಬ ಕನೈಯರನ್ನು 
ಕೂಡಾ ಮದುವೆ ಮಾಡಿಕೊಂಡನು. ಎಂಟುಮಂದಿ 
ಹೆಂಡತಿಯರೊಂದಿಗೆ ಕೃಷ್ಣನು, ಭೋಗಭಾಗ್ಯ 
ಗಳೊಂದಿಗೆ ಸೊಗಸಾಗಿರಲು, ಪ್ರತಿವರ್ಷ ವಿನಾಯಕ 

| ಚತುರ್ಥಿಯದಿನ ಸತ್ಯಭಾಮೆ ಎಲ್ಲರೊಂದಿಗೂ ಕೂಡಿ 
ವಿಘ್ನೇಶ್ವರನನ್ನು ಪೂಜಿಸುತ್ತಿದ್ದಳು. 

ಶಮಂತಕಮಣಿಯ ಪ್ರಭಾವದಿಂದ ಸತ್ಯಭಾಮೆಯ. 

ಅಂತಃಪುರದಲ್ಲಿ ಅಪಾರವಾಗಿ ಬಂಗಾರವು ತುಂಬಿ 
ಕೊಳ್ಳುತ್ತಿದ್ದಿತು. ಅದರಿಂದ ಸತ್ಯಭಾಮೆ ರತ್ನರಾಶಿ 
ಗಳನ್ನೂ ಅಮೂಲ್ಯ ಆಭರಣಗಳನ್ನೂ, ಬಂಗಾರದ 
ಜರಿಗಳ ಬಟ್ಟೆಗಳನ್ನೂ, ಇನ್ನೆಷ್ಟೋ ಅಲಂಕಾರ 
ಗಳನ್ನೂ ಮಾಡಿಸಿ ಅರಮನೆಯನ್ನು ಸೌಂದರ್ಯದಿಂದ 
ಜಗಜಗಿಸಿದಳು. ಅಷ್ಟಮಹಿಷಿಗಳಲ್ಲಿ ತಾನೇ ಐಶರ್ಯ 
ವಂತಳೆಂಬ ಸಂಪದ್ಗರ್ವವೂ, ತಾನೇ ಹೆಚ್ಚಿನವಳಾಗಿ 
ಕೃಷ್ಣನಿಗೆ ಎಲ್ಲರಿಗಿ೦ತ ತಾನೇ ಹೆಚ್ಚಿನವಳೆಂಬ 
ಅಹಂಭಾವವೂ ಅವಳಲ್ಲಿ ಕ್ರಮವಾಗಿ ತಲೆಯೆತ್ತುತ್ತಾ 
ಬೆಳೆಯಲು ತೊಡಗಿತು. 


ಚಂದಮಾಮ 


ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಜಾಂಬವತಿ ಮಹಾ 
ವೈಣಿಕ ವಿದ್ವಾಂಸಳಾಗಿದ್ದಳು, ನಾರದನು ತನ್ನ 
ಮಹತೀ ವೀಣೆಯನ್ನು ಮಾಂಟುತ್ತ, ಗಗನಮಾರ್ಗ 
ದಲ್ಲಿ ಹೋಗುತ್ತಿದ್ದಾಗ, ಯಾರೋ ಅವನನ್ನೇ ನೋಡಿ 
ಪರಿಹಾಸಮಾಡುವ ಹಾಗೆ ಗಹಗಹಿಸಿ ನಗುವುದು 
ಕೇಳಿಸಿತು. 

“ಯಾರಿದು ನಗುವುದು? ಏತಕ್ಕಾಗಿ ಈ 
ನಗು?” ಎಂದುನಾರದನು ನಾಲ್ಕು ದಿಕ್ಕುಗಳನ್ನೂ 
ನೋಡಿದನು. 

“ನಾರದಾ! ನಿನ್ನ ಮಹತೀ, ವೀಣೆಯಲ್ಲಿ 
ನೀನಿನ್ನೂ ತುಂಬಾ ಕಲಿಯಲಿಕ್ಕಿದೆ. ನಿನ್ನ ವೀಣಾ. 
ಗಾನಕ್ಕೆ ನೀನು ಆನಂದಿಸಿಕೊಳ್ಳುವುದನ್ನು ನೋಡಿ 
ನನಗೆ ನಗೆ ಬಂತು!” ಎಂದು ಆ ಅಶರೀರವಾಣಿ 
ಉತ್ತರಕೊಟ್ಟಿತು. 

“ ಏನಂದಿ? ನನಗೆ ಕಲಿಸಿಕೊಡುವವರೂ 
ಇದ್ದಾರೇನು? " ಎಂದು ನಾರದನು ತನಗೆ ತಾನೇ 


ಪ್ರಶ್ನಿಸಿಕೊಳ್ಳಲು, ವಿಘ್ನೇಶ್ವರನು ಅವನ ಮುಂದೆ 
ಸಾಕ್ಷಾತ್ಮಾರಗೊಂಡು, “ಯಾಕಿಲ್ಲ? ಕೃಷ್ಣನ ಪತ್ನಿ 
ಜಾಂಬವತಿಯ ಹತ್ತಿರ ಹೋಗಿ ವೀಣಾವಾದ್ಯದ 
ಸೂಕ್ಷ್ಮ ತಂತುಗಳನ್ನೆಲ್ಲಾ ಚೆನ್ನಾಗಿ ಕಲಿತುಕೋ” 
ಎಂದನು. 

ನಾರದನು ಕೃಷ್ಣನ ಅನುಗ್ರಹ ಪಡೆದು 
ಜಾಂಬವತಿಯಿಂದ ವೀಣಾನಾದದಲ್ಲಿರುವ ಸೂಕ್ಷ್ಮ 
! ವಾದ ನಾದಾಲಾಪನೆಯ ವಎಧಾನಗಳನ್ನು ಕಲಿತು 
| ಪ್ರವೀಣನಾದನು. 

ಒಂದು ದಿನ ಕೃಷ್ಣನು ರುಕ್ಮಿಣಿಯ ಅಂತಃ 
ಪುರದಲ್ಲಿರುವಾಗ ದೇವಲೋಕದಿಂದ ಬಂದ ನಾರದನು 
ವಿಶೇಷ ಪರಿಮಳ ಬೀರುವ ಪಾರಿಜಾತ ಪುಷ್ಪವನ್ನು 
ತಂದು ಕೃಷ್ಣನಿಗೆ ಕೊಟ್ಟನು. ಕೃಷ್ಣನು ಅದನ್ನು 
ರುಕ್ಮಿಣಿಗೆ ಕೊಟ್ಟನು. ಈ ಸಂಗತಿಯನ್ನು ಕೇಳಿ 
ಸತ್ಯಭಾಮೆಗೆ ಸಿಟ್ಟು ಬಂದಿತು. ಅವಳು ಕೃಷ್ಣ 
ನೊಂದಿಗೆ ತನ್ನ ಸಿಟ್ಟನ್ನು ಪ್ರದರ್ಶಿಸಲು, ಕೃಷ್ಣನು 


| 


ಅವಳನ್ನು ಸಮಾಧಾನಪಡಿಸಿ, ಅವಳೊಂದಿಗೆ 
ಗರುಡಾರೂಢನಾಗಿ ಸ್ವರ್ಗಕ್ಕೆ ಹೋಗಿ, ಅಲ್ಲಿಯ 
ನಂದನವನದಲ್ಲಿದ್ದ ಪಾರಿಜಾತ ವೃಕ್ಷವನ್ನೇ ತಂದು 
ಸತ್ಯಭಾಮೆಯ ಮನೆಯ ಹಿಂಭಾಗದಲ್ಲಿ ನೆಟ್ಟನು. 
ಆದರೂ ಕೃಷ್ಣನಿಗೆ ತನ್ನ ಮೇಲೆ ಪ್ರೇಮ ತಗ್ಗಿರುವು 
ದೆಂದೇ ಸತ್ಯಭಾಮೆಗೆ ದಿಗಿಲು ಹಿಡಿದು ಕೊಂಡಿತ್ತು. 
ಪಾರಿಜಾತ ವೃಕ್ಷವೇ ಮನೆಗೆ ಬಂದರೂ ಅದು 
ತನ್ನ ಕೋಪದಿಂದ ಬಂದಿತೇ ಹೊರತು, ಕೃಷ್ಣನು 
ತಾನಾಗಿ ಕೊಟ್ಟುದಲ್ಲ. ಹೇಗಾದರೂ ಮಾಡಿ ಕೃಷ್ಣ 
ನನ್ನು ತನ್ನ ಮಂದಿರದಲ್ಲೇ ಇರಿಸಿಕೊಳ್ಳುವ ಹಾಗೆ. 
ಮಾಡಿಕೊಂಡರೇನೇ ಅವಳ ಮನಸ್ಸಿಗೆ ಶಾಂತಿ, 

ಅಂತಲೇ ಒಂದು ದಿನ ನಾರದನು ಆದಳ 
ಮನೆಗೆ ಬಂದಾಗ, ತನ್ನ ಹೃದ್ಗತವನ್ನು ಅವನೊಡನೆ 
ಹೇಳಿದಳು. ಪಣ್ಯಕ ವ್ರತವನ್ನು ಆಚರಿಸಿದರೆ 
ಕೃಷ್ಣನು ಅವಳ ಅಧೀನದಲ್ಲೇ ಇರುವನೆಂದು 
ನಾರಡನು ಹೇಳಿದನು. ಸತ್ಯಭಾಮೆ ಆ ವ್ರತಕ್ಕೆ 
ಪ್ರಾಸಂಭಿಸಿ, ಅದರಲ್ಲಿ ಬರುವ ನಿಯಮದ 
ಪ್ರಕಾರ ಕೃಷ್ಣನನ್ನು ನಾರದನಿಗೆ ದಾನವಾಗಿ 
ಕೊಟ್ಟಳು. ಅನಂತರ ತನಗೆ ಕೃಷ್ಣನಷ್ಟು 
ಭಾರದ ಬಂಗಾರವನ್ನು ಕೊಟ್ಟರೆ ಕೃಷ್ಣನನ್ನು ಬಿಟ್ಟು 
ಕೊಡುವುದಾಗಿ ನಾರದನು ಹೇಳಿದ್ದನು. 

ಸತ್ಯಭಾಮೆ ತನ್ನ: ಮನೆಯಲ್ಲಿರುವ ಬಂಗಾರ 
ವನ್ನೆಲ್ಲಾ ಕೃಷ್ಣತುಲಾಭಾರಕ್ಕೆ ಹಾಕಿದಳು, ಶಮಂತಕ 
ಮಣಿಯನ್ನೂ ಹಾಕಿದ್ದಾಯಿತು. ಆದರೂ ಕೃಷ್ಣನ 
ತಕ್ಕಡಿತಟ್ಟಿ ಮೇಲೇಳಲಿಲ್ಲ ಆಗ ಸತ್ಯಭಾಮೆ 
ಗರ್ವವನ್ನುಬಿಟ್ಟು, ರುಕ್ಮಿಣಿಯೊಂದಿಗೆ ತನ್ನ 
ಸಮಸ್ಯೆಯನ್ನು ' ಹೇಳಿ ಇದಕ್ಕೆ ಏನು ಮಾಡುವು 
ದೆಂದು ಕೇಳಿದಳು. 

“ತಂಗೀ, ಕೃಷ್ಣನೊಂದಿಗೆ ಸರಿದೂಗುವ 
ಸಂಪತ್ತೆಂದರೆ ಭಕ್ತಿಯೊಂದೇ ! ಭಕ್ತಿಪೂರ್ವಕವಾಗಿ 
ಒಂದು ತುಲಸೀದಳವನ್ನು ಹಾಕಿದರೂ ಸಾಕು” 


೫೬. 


ಚಂದಮಾ 


ಎಂದು ಹೇಳಿ ಸತ್ಯಭಾಮೆಯ ಕೈಗೆ ಒಂದು ದಳ 
ತುಲಸಿಯನ್ನು ತಂದು ಕೊಟ್ಟಳು. 

ಸತ್ಯಭಾಮೆ ಆ ತುಲಸೀದಳವನ್ನು ಭಕ್ತಿಯಿಂದ 
ಧ್ಯಾನಿಸುತ್ತ ತಕ್ಕಡಿ ತಟ್ಟೆಯಲ್ಲಿ ಹಾಕಿದಳು. ಕೂಡಲೇ 
ಕೃಷ್ಣನು ಕುಳಿತ ತಟ್ಟೆ ಮೇಲಕ್ಕೆದ್ದು ಸಮಾನ ತೂಕ 
ತೋರಿಸಿತು. ಆಗ ನಾರದನು ತುಲಸೀದಳವನ್ನು 
ಮಾತ್ರ ತೆಗೆದುಕೊಂಡು, ಕೃಷ್ಣನನ್ನು ಸತ್ಯಭಾಮೆಯ 
ಪರಮಾಡಿ ಹೊರಟು ಹೋದನು. 

ಕೃಷ್ಣತುಲಾಭಾರದಿಂದ ಸತ್ಯಭಾಮೆಗೆ ಜ್ಞಾನೋ 
ದಯವಾಯಿತು. ಐಶ್ವರ್ಯದ ಮೇಲೆ ವ್ಯಾಮೋ 
ಹವು ಹೋಯಿತು. ಕೃಷ್ಣನೇ ತನ್ನ ಪರಮೈಶ್ವರ್ಯ 
ವೆಂಬ ಮಹಾಭಕ್ತಿ ಭಾವ ಉಂಟಾಯಿತು. 

ಶಮಂತಕ ವಾಣಿಯಿಂದ ಲಭ್ಯವಾಗಿದ್ದ ಬಂಗಾರ 
ವನ್ನೆಲ್ಲಾ ಕೃಷ್ಣನು ಹೇಳಿದಂತೆ ಸತ್ಯಭಾಮೆ 
ಯಾತ್ರಿಕರಿಗೂ, ಪ್ರಯಾಣಿಕರಿಗೂ ಭೋಜನ 
ವಸತಿ ಸೌಕರ್ಯಗಳು ಕೂಡಿದ ಧರ್ಮಶಾಲೆಗಳನ್ನು 
ದೇಶದೊಳಗೆಲ್ಲಾ, ತಂದೆಯ ಸ್ಕೃತಿಚಿಹ್ನೆಗಳಾಗಿರು 
ವಂತೆ ಏರ್ಪಡಿಸಿದಳು. ಆ ಧರ್ಮಶಾಲೆಗಳು 
ಸತ್ರಾಜಿತ್ತು. ವಿನ ಹೆಸರು ಸ್ಪುರಿಸುವಂತೆ “ಸತ್ರ” 
ಗಳಿಂದೂ ಕರೆಯಲ್ಪಟ್ಟುವು. 

ಅನಂತರ ಮುಂದೆ ಕೃಷ್ಣ ಬಲರಾಮರ ತಂಗಿ 
ಯಾದ ಸುಭದ್ರೆಗೆ ಅರ್ಜುನನೊಂದಿಗೆ ವಿವಾಹ 


, ದುರ್ಯೋಧನನು ದ್ರೌಪದಿಯನ್ನು 


ನಡೆದಾಗ, ಸತ್ಯ ಭಾ ಮೆ ಶಮಂತಕಮಣಿಯನ್ನು 
ಸುಭದ್ರೆಗೆ ಉಡುಗೊರೆಯಾಗಿ ಕೊಟ್ಟಳು. ಹೀಗೆ ಆ|| 
ಮಣಿ ಪಾಂಡವರಿಗೆ ದೊರೆಯಿತು. 

ಆ ಮಣಿಯಿಂದ ಶೇಖರಿಸಲ್ಪಟ್ಟ ಬಂಗಾರವು 
ಧರ್ಮರಾಜನ ರಾಜಸೂಯಯಾಗಕ್ಕೆ ಚೆನ್ನಾ ಗಿ 
ಉಪಯೋಗಪಟ್ಟಿತು. ತರುವಾಯ ಧರ್ಮರಾಜನು 
ಜೂಜಾಡಿ, ತಾನು ಮಾತ್ರವಲ್ಲದೆ ತಮ್ಮಂದಿರನ್ನೂ, 
ದ್ರೌಪದಿಯನ್ನೂ ಪಣವೊಡ್ಡಿ ಸೋತು ಹೋದನು. 
ಅವಮಾನ 
ಪಡಿಸಿದನು. ಕಡೆಗೆ ಪಾಂಡವರು ವನವಾಸಕ್ಕೆ 
ಹೋದರು. ಈ ಎಲ್ಲಾ ದುಷ್ಪರಿಣಾಮಗಳಿಗೂ 
ಶಮಂತಕಮಣಿಯೇ ಕಾರಣವೆಂದು ಪಾಂಡವರ 
ಪುರೋಹಿತನಾದ ಧೌಮ್ಯನಿಗೆ ತೋರಿತು. ಅಂತಲೇ 
ಅದನ್ನು ವಿಸರ್ಜಿಸಬೇಕೆಂದು ಧೌಮ್ಯನು ಹೇಳಲು, 
ಅರ್ಜುನನು. ಅದನ್ನು ತನ್ನ ಬಿಲ್ಲಿಗೆ ಸಂಧಿಸಿ 
ಬಲವಾಗಿ ಭೂಮಿಯ ಕಡೆಗೆ ಹೊಡೆದನು. 
ಶಮಂತಕಮಣಿ : ಭೂಗರ್ಭದೊಳಗೆ ನಿಕ್ಷಿಪ್ತವಾಗಿ 
ಹೋಯಿತು. 

ಪಾಂಡವರು ವನವಾಸದನಂತರ, ಅಜ್ಞಾತ 
ವಾಸಕ್ಕೆ ಹೊರಡುವಾಗ ನಾರದನು ಬಂದು, ಆದಿ 
ಪೂಜಕನಾದ ವಿಫ್ನೇಶ್ವರನನ್ನು ವ್ರತ ಹಿಡಿದು. 
ಪೂಜಿಸಿ, ಅಜ್ಞಾತವಾಸ ಕೈಗೊಳ್ಳುವಂತೆ ಹೇಳಿದನು. 


ನಾರದನು ಹೇಳಿದ ಹಾಗೆಯೇ ಪಾಂಡವರು 


ವಿಘ್ನೇಶ್ವರನನ್ನು ಆರಾಧಿಸಲು ತೊಡಗಿ, ಧೌಮ್ಯನ 
ಪೌರೋಹಿತ್ಯದಲ್ಲಿ ಗಣೇಶ ವ್ರತವನ್ನು ಕೈಕೊಂಡು, 


ಮುಗಿಸಿದರು. ಆಮೇಲೆ ತಮ್ಮ ವೇಷಗಳನ್ನು 
ಬದಲಾಯಿಸಿಕೊಂಡು. ಬೇರೆಬೇರೆಯಾಗಿ ಹೋಗಿ 
ವಿರಾಟ ರಾಜನ ಆಶ್ರಯದಲ್ಲಿ ಸೇರಿಕೊಂಡು, 
ತಮ್ಮ ಅಜ್ಞಾತವಾಸವನ್ನು ಜಯಪ್ರದವಾಗಿ 
ಮುಗಿಸಿದರು. 

ಆಮೇಲೆ ಕೃಷ್ಣನ ಸಹಾಯದಲ್ಲಿ ಪಾಂಡವರು 
ಕೌರವರೊಂದಿಗೆ ಕೊನೆಯ ಮಹಾಯುದ್ಧವನ್ನು 
ಮಾಡಿ ವಿಜಯಿಗಳಾದರು. ಅದರ ಫಲವಾಗಿ 
ಹಸ್ತಿನಾಪುರದಲ್ಲಿ ಧರ್ಮರಾಜನು ಪಟ್ಟಾಭಿಸಿಕ್ತನಾಗಿ 
ರಾಜ್ಮಪಾಲನೆಯನ್ನು ಕೈಕೊಂಡನು. ಅಷ್ಟಾದ ಮೇಲೆ 
ಧರ್ದುರಾಜನು ಅಶ್ವಮೇಧಯಾಗ ಮಾಡಲು. 
ಆಲೋಜನೆ ಮಾಡಿದನು. 

ಯಾಗಾಶ್ವವನ್ನು ದೇಶಗಳ ಮೇಲೆ ಕಳುಹಿಸು 
ವಾಗ, ಅರ್ಜುನನು ಸೈನ್ಯಸಮೇತನಾಗಿ ಯಾಗಾಶ್ವದ 


ಹಿಂದೆ ಹೊರಟನು. ಪಾಂಡವರ ಪುರೋಹಿತನಾದ 
ಧೌಮ್ಯನೂ ಅರ್ಜುನನೊಂದಿಗಿದ್ದನು. 

ಯಾಗಾಶ್ವವು ಅನೇಕ ರಾಜ್ಯಗಳ ಮೇಲಿಂದಾಗಿ 
ಸಾಗುತ್ತಿದ್ದಿತು. ಅನೇಕ ರಾಜರು ಧರ್ಮರಾಜನ 
ಪಾಲನೆಯನ್ನು ಒಪ್ಪಿಕೊಂಡು ವಿನಯವಿಧೇಯತೆ 
ಗಳಿಂದ ವರ್ತಿಸಿದರು; ಕಾಣಿಕೆಗಳನ್ನು ಸಮರ್ಪಿಸಿ 
ದರು. ಹೀಗೆ ಹೋಗುತ್ತಾ ಇದ್ದ ಯಾಗಾಶ್ವವು 
ಒಂದು ಪ್ರಾಂತದಲ್ಲಿ, ಮುಂದೆ ಹಜ್ಜಿಯಿಡದೆ 
ಸುಮ್ಮನೆ ನಿಂತುಬಿಟ್ಟಿತು. ಏನು ಮಾಡಿದರೂ 
ಮುಂದೆ ಕಾಲ್ವೆಗೆಯಲು ಯಾಗಾಶ್ವವು ಒಪ್ಪಲಿಲ್ಲ. |" 

ಅರ್ಜುನನು ಆಶ್ಚರ್ಯಪಟ್ಟು ಕುದುರೆ ಹಾಗೆ 
ನಿಲ್ಲಲು ಕಾರಣವೇನೆಂದು ಧೌಮ್ಯನನ್ನು ಕೇಳಿದನು, 
ಧೌಮ್ಯನು, ಹೇಳುತ್ತೇನೆ, ಬಾರೆಂದು ಅರ್ಜುನನನ್ನು 
ಸೈನ್ಯದೊಂದಿಗೆ ಸ್ವಲ್ಪ ಮೂರ ಕರೆದುಕೊಂಡು 
ಹೋದನು. ಅಲ್ಲಿ ದೊಡ್ಡದೊಂದು ಮಹಾನಗರವು 
ಕಂಡಿತು. ಆ ಮಹಾನಗರದಲ್ಲಿ ಬ್ರಹ್ಮಾಂಡದಂತಹ 
ವಿಘ್ನೇಶ್ವರನ ವಿಗ್ರಹವೊಂದು ಕಾಣುತ್ತಿತ್ತು. 


ದೊಡ್ಡದೊಂದು ಬಂಡೆ ಕಲ್ಲಿನಲ್ಲಿಯೇ ಕೊರೆದು 
ಮಾಡಲ್ಪಟ್ಟ ಶಿಲ್ಪವಾಗಿತ್ತು ಅದು, ಅತ್ಯಂತ 
ಅದ್ಭುತವಾದ ಕಲಾಕೌಶಲಗಳಿಂದ ಅದು ಶೋಭಿಸಿ 
ಕೊಂಡಿದ್ದಿತು, 

ಧೌಮ್ಯನು ಅದನ್ನು ಅರ್ಜುನನಿಗೆ ತೋರಿಸಿ, 
” ಅರ್ಜುನಾ, ಮೂದಲು ಈ ವಿಘ್ನೇಶ್ವರಮೂರ್ತಿ 
ಯನ್ನು ಅರ್ಚಿಸಿ ಪ್ರಣಾಮಮಾಡು. ವಾತಾಪಿ 
ಗಣಪತಿ ಎಂದು ಹೆಸರುಪಡೆದ ಈ ವಿಘ್ನೇಶ್ವರನನ್ನು 
ಕುರಿತು, ಇದಕ್ಕೆ ಸಂಬಂಧಿಸಿದ ವಾತಾಪೀನಗರದ 
ವಿಶೇಷ ಸಮಾಚಾರವನ್ನು ಕುರಿತು ಸವಿಸ್ತಾರವಾಗಿ 
ಹೇಳುತ್ತೇನೆ.” ಎಂದನು. 

ಅರ್ಜುನನು ಆ ವಾತಾಪಿಗಣಪತಿಯನ್ನು ಭಕ್ತಿ 
ಯಿಂದ ಪೂಜಿಸಿ ಅನುಗ್ರಹಬೇಡಿಕೊಂಡು ಪ್ರಣಾಮ 
ಮಾಡಿದನು. ಧೌಮ್ಯನು ಅವನನ್ನು ಕರೆದುಕೊಂಡು 
ವಾತಾಪಿನಗರದ ಕಡೆಗೆ ಹೋದನು. ಕಳೆಗೆಟ್ಟು 
ಹೋಗಿದ್ದ ಆ ನಗರವು ಯಾವುದೋ ಒಂದು ಕಾಲ 


೫೨ 


ದಲ್ಲಿ ಮಹಾವೈಭವದಿಂದ ಬೆಳಗಿಕೊಂಡಿದ್ದ ಛಾಯೆ 
ಗಳು ಕಾಣುತ್ತಿದ್ದ:ವು. ಈಗ ಆ ನಗರವು ಪಾಲಕ 
ರಿಲ್ಲದೆ ಪಾಳುಬಡೆದು ಬಿದ್ದಿತ್ತು. ಅಲ್ಲಿ ಲೆಕ್ಕವಿಲ್ಲದಷ್ಟು 
ಜನರೇನೋ ಇದ್ದರು. 

ಅರ್ಜುನನನ್ನು ನೋಡಿ ಅವರು ಸಂತೋಷದಿಂದ 
ಸ್ವಾಗತ ವಚನಗಳನ್ನು ಹೇಳಿ, “ನೀವಾದರೂ ಈ 
ನಗರವನ್ನು ಪುನರುದ್ಧಾರ ಮಾಡಬೇಕು” ಎಂದು 
ಪ್ರಾರ್ಥಿಸಿಕೊಂಡರು. 

* ಅರ್ಜುನಾ, ವಾಶಾಪಿನಗರವೆಂದರೆ ಇದೇ. 
ನಗರದ ಮಧ್ಯದಲ್ಲಿರುವ ವಿಘ್ನೇಶ್ವರನು ಅಗಸ್ತ್ಯ 
ಮಹಾಮುನಿಯಿಂದ ಸ್ಥಾಪಿಸಲ್ಪಟ್ಟ ವಿಗ್ರಹ ರೂಪ 
ದಲ್ಲಿದ್ದಾನೆ. ಇದನ್ನು ವಾತಾಪಿಗಣಪತಿ ಕ್ಷೇತ್ರ 
ವೆಂತಲೂ ಹೇಳುತ್ತಾರೆ! ಇಲ್ಲಿಯ ವಿಶೇಷಗಳನ್ನು 
ಹೇಳುತ್ತೇನೆ ಕೇಳು" ಎಂದು ಧೌಮ್ಯನು ಹಿಂದಿನ 
ಸಮಾಚಾರವನ್ನೆಲ್ಲಾ ಹೇಳಿದನು: ಕೆ 

ಗಂಗೆಯ ಬಿಂದುಗಳು ಕವೇರನೆಂಬ ರಾಜರ್ಷಿಯ: 
ಕಮಂಡಲುವಿನೊಳಗೆ ಬಿದ್ದಾಗ ಅದು ಕಾವೇರಿಯ 
ರೂಪಧರಿಸಿ, ಅವಳು ಅವನ ಕುಮಾರಿಯಾಗಿ 
ಆಶ್ರಮದಲ್ಲೇ ದೊಡ್ಡವಳಾದಳು. ಅಗಸ್ತ್ಯನು ಆ 
ಕನ್ಯೆಯನ್ನು ನೋಡಿ, ಅವಳನ್ನು ತಾನು ವಿವಾಹ 
ಮಾಡಿಕೊಳ್ಳುತ್ತೇನೆಂದು ಕವೇರನೊಂದಿಗೆ 
ಹೇಳಿದನು. 

ಅವನ ಇಷ್ಟಕ್ಕೆ: ಕವೇರನು ಸಮ್ಮತಿಯನ್ನು 
ತಿಳಿಯಪಡಿಸಿ, "ನನ್ನ ಸಮ್ಮತಿಗಿಂತಲೂ ಮುಖ್ಯ 
ವಾಗಿ ಕಾವೇರಿಯ ಇಷ್ಟ ವನ್ನು ತಿಳಿಯುವುದು 
ಒಳ್ಳೆಯದಲ್ಲವೇ? " ಎಂದನು. 

ಅವಳ ಇಷ್ಟ ತಿಳಿಯಲಿಕ್ಕಾಗಿ ಅಗಸ್ತ್ಯನು 
ಕವೇರನ ಆಶ್ರಮದಲ್ಲಿಯೇ ಇರುತ್ತ ಕಾವೇರಿ 
ಯೊಂದಿಗೆ ಸಲಿಗೆಯಿಂದ ಪಳಗ ತೊಡಗಿದನು. 
ಒಂದು ದಿನ ಕಾವೇರಿ ಅವನೊಂದಿಗೆ, “ನಾವು 
ಸಹ್ಯಾದ್ರಿಗೆ ಹೋಗಿ ವನವಿಹಾರ ಮಾಡೋಣ” 


ಚಂದಮಾಮ 


fl 


ಎಂದಳು, ಅಂತೆಯೇ ಅಗಸ್ತ್ಯನು 
ಸಹ್ಮಾದ್ರಿಗೆ ಕರೆದೊಯ್ದನು. 

ಇಬ್ಬರೂ ಅಲ್ಲಿಯ ವನದಲ್ಲಿ ವಿಹರಿಸಿಕೊಂಡಿರಲು, 
ಒಂದು ಮಡುವಿನ ನೀರಿನಲ್ಲಿ ಅರಳಿದ ದೊಡ್ಡ 
ತಾಮರೆ ಹೂವನ್ನು ನೋಡಿ, ಕಾವೇರಿ ಮುಗ್ಧಳಾಗಿ. 
ಅದನ್ನು ತೆಗೆಯಲು ಮಡುವಿನಲ್ಲಿ ಕಾಲಿಟ್ಟಳು. 
ನೀರನ್ನು ಮುಟ್ಟಿದ ಕೂಡಲೇ' ಅವಳು ಒಮ್ಮೆಗೇ 
ಕರಗಿ ಜಲರಾಶಿಯಾಗಿ ಮಡುವಿನಲ್ಲಿ ತುಂಬಿ ಉಕ್ಕಿ 
ಸಹ್ಮಪರ್ವತಶಿಖರಗಳಿಂದ' ಜಳಜಳನೆ ಜಾರಿಕೊಂಡು, 
ದೊಡ್ಡ ಗಂಭೀರ ನದಿಯಾಗಿ ತೆರೆಗಳೊಂದಿಗೆ. 
ನಲಿಯುತ್ತ ಓಡ ತೊಡಗಿದಳು. ಅದು ಕಾವೇರಿ 
ನದಿಯೆಂದು ಬಹು ಪ್ರಸಿದ್ಧವಾಯಿತು. ಅದ 
ರೊಂದಿಗೆ ಆಗಸ್ತ್ಯನ ಕೋರಿಕೆಯೂ ಹೊರಟು 
ಹೋಯಿತು. 

`ಅಗಸ್ತ್ಯನು ಕಾವೇರಿಯನ್ನು ಮರೆಯಲಾಗದೆ. 
ಅವಳನ್ನೇ ಧ್ಯಾನಿಸಿಕೊಂಡು ಬಹಳಕಾಲ ಬ್ರಹ್ಮಚಾರಿ 
ಯಾಗಿದ್ದನು. ಆ ಸ್ಥಿತಿಯಲ್ಲೇ ದೊಡ್ಡ ತಪಸ್ಸನ್ನೂ 
ಮಾಡಿ ಯಪಿಶ್ರೇಷ್ಠನೆನಿಸಿಕೊಂಡನು. 

ಒಂದು ದಿನ ಅವನು ಅರಣ್ಯದಲ್ಲಿ ಮರದ 
ಕೊಂಬೆಗಳಲ್ಲಿ ತಲೆಕೆಳಗಾಗಿ ನೇತಾಡುತ್ತಿರುವ ಪಿತೃ 
ದೇವತೆಗಳನ್ನು ನೋಡಿ `` ಯಾರು ನೀವು? ಹೀಗೇ 
ಕೆರುವಿರಿ? ” ಎಂದು ಕೇಳಿದನು. 

ಅವರು ನಿಟ್ಟುಸಿರುಬಿಟ್ಟು, “ನಮ್ಮ ಕಷ್ಟ 
ಏನೆಂದು ಹೇಳಲಿ? ನಮ್ಮ ವಂಶದವನಾದ 
ಆಗಸ್ತ್ಯನು. ಗೃಹಸ್ಥನಾಗಿ. ಸಂತಾನವಂತನಾಗುವ 
ವರೆಗೂ ನಾವು ಹೀಗೇ ಇರಬೇಕಾಗಿದೆ!” ಎಂದು 
ಉತ್ತರ ಕೊಟ್ಟರು. ತ 

ಅದನ್ನು ಕೇಳಿ ಅಗಸ್ತ್ಯನು ವಿವಾಹಮಾಡಿ 
ಕೊಳ್ಳುವ ಉದ್ದೇಶದಲ್ಲಿ ಜ್ಞಾನದೃಷ್ಟಿಯಿಂದ ತಕ್ಕ 
ಕನೈೆಯನ್ನು ನೋಡಿದನು. ವಿದರ್ಭದ ರಾಜಿಗೆ 
ಕಾವೇರಿಯ ಅಂಶದಿಂದ ಕುಮಾರಿಯೊಬ್ಬಳು ಹುಟ್ಟಿ 


ಕುವೇರಿಯನ್ನು 


ಚಂದಮಾಮ 


ಲೋಪಾಮುದ್ರೆ ಎಂಬ ಹೆಸರಿನಲ್ಲಿ ಯುಕ್ತವಯಸ್ಸಿಗೆ 


ಬಂದಿರುವಳೆಂದು ಗೊತ್ತಾಯಿತು. ಅಗಸ್ತ್ಯನು 
ಅಲ್ಲಿಗೆ ಹೋಗಿ, ಕುಮಾರಿ ಲೋಪಾಮುದ್ರೆಯನ್ನು 
ತನಗೆ ವಿವಾಹಮಾಡಿಕೊಡಬೇಕೆಂದು ವಿದರ್ಭ 
ರಾಜನನ್ನು ಕೇಳಿದನು. 

ಕಂದಮೂಲಗಳನ್ನು ತಿನ್ನುತ್ತ, ನಾರು ಬಟ್ಟೆ 
ಕಟ್ಟಿಕೊಂಡು ತಿರುಗುವ ಮುನಿಗೆ ಸುಕುಮಾರಿಯಾದ 
ರಾಜಕುಮಾರಿಯನ್ನು ಕೊಡುವುದಾದರೂ . ಹೇಗೆ? 
ಕೊಡುವುದಿಲ್ಲವೆಂದರೆ ಮುನಿ ಶಪಿಸುವನೇನೋ 
ಎಂದು ರಾಜಿಗೆ ಸಂಶಯ ಬಂದು ವ್ಯಾಕುಲಪಡ 
ತೊಡಗಿದನು. ಆಗ ಲೋಪಾಮುದ್ರೆ ತಂದೆಯ 
ಬಳಿಗೆ ಬಂದು, ಸ್ವಲ್ಪವೂ ಚಿಂತೆ ಮಾಡದೆ ತನ್ನನ್ನು 
ಅಗಸ್ತ್ಯ ಮಹಾಮುನಿಗೆ ಕೊಟ್ಟು ವಿವಾಹ ಮಾಡು 
ವಂತೆ ಸಂತೋಷದಿಂದ ಹೇಳಿದಳು. ಅವಳು ಮನಃ 
ಪೂರ್ವಕವಾಗಿಯೇ ಹೇಳುವಳೆಂಬುದನ್ನು. ದೃಢ 
ಪಡಿಸಿಕೊಂಡು ವಿದರ್ಭರಾಜನು ಆ ವಿಧವಾಗಿ. 


೫೩ 


| 


ಲೋಪಾಮುದ್ರೆಯನ್ನು ಅಗಸ್ತ್ಯ ಮಹರ್ಷಿಗೆ 
ಕೊಟ್ಟು ಮದುವ ಮಾಡಿ ಕಳುಹಿಸಿಕೊಟ್ಟನು. 

ಅಗಸ್ತ್ಯಮುನಿ ಲೋಪಾಮುದ್ರೆಯೊಂದಿಗೆ ತನ್ನ 
ಆಶ್ರಮಕ್ಕೆ ಬಂದ ಮೇಲೆ ಒಂದು ದಿನ "ನಾನು 
ನನ್ನನ್ನು ಏಕೆ ವಿವಾಹಮೂಡಿಕೊಂಡೆನೆಂದರೆ, ನನ್ನ 
ಪಿತೃದೇವತೆಗಳನ್ನು ಪುನ್ನಾಮನರಕದಿಂದ ತಪ್ಪಿಸಲಿ 
ಕ್ಯಾಗಿಯೇ. ಇನ್ನು ಬೇಗದಲ್ಲೇ ನಿನ್ನಿಂದ ಸಂತಾನ 
ಪಡೆಯಬೇಕಾಗಿದೆ” ಎಂದನು. 

ಆಗ ಅವಳು ತನ್ನ ಮಾಸಿದ ಸೀರೆಯನ್ನು 
ನೋಡಿಕೊಂಡು ಚಿಂತಿಸುತ್ತ, “ ಆದಕ್ಕಾಗಿ ಆನಂದಿಸ 
ಬೇಕಾದರೆ ಬರಿಯ ಮದುವೆ ಮಾಡಿಕೊಂಡ 
ಮಾತ್ರಕ್ಕೆ ಆಯಿತೇ? ನಾನು ರಾಜನ ಮಗಳಾಗಿ 
ಹುಟ್ಟಿ ಬೆಳೆದವಳು. ನನಗೆ ಸರಿಹೋಗುವಂತಹ 
ಒಳ್ಳೊಳ್ಳೆಯ ಬಟ್ಟೆ ಬರೆಗಳೂ, ರತ್ನಾಭರಣಗಳೂ 
ಬೇಕು. ಅವುಗಳನ್ನು ಕೊಡುವುದು ನಿಮ್ಮ ವಿಧಿ. 


ಅದಕ್ಕಾಗಿ ಮೊದಲು ಬೇಕಾದುದು ಧನ. ಅದನ್ನು ಸಾಕ್ಷಾತ್ಕಾರನಾದನು. 


೫೪ 


ಸಂಪಾದಿಸಬೇಕಾದುದು ನಿಮ್ಮ ಕರ್ತವ್ಯವಲ್ಲವೆ ? 
ಮೊದಲು ಧನ ಸಂಪಾದನೆಗೆ ದಾರಿ ನೋಡಿರಿ. ಅದು 
ಮದುವೆಯಾಗುವಷ್ಟುಸುಲಭವಲ್ಲವಷ್ಟೆ?" ಎಂದಳು. 

ಅಗಸ್ತ್ಯನು ಹೆಂಡತಿಯ ಮಾತಿನ ನಿಜವನ್ನು 
ಅರತು ಧನ ಸಂಪಾದನೆ ಮಾಡಲು ಹೊರಟನು. 
ಅವನು ಅನೇಕ ರಾಜರ ಬಳಿಗೆ ಹೋಗಿ. ರಾಜ್ಯ 
ಪಾಲನೆಗೆ ಸರಿಯಾಗಿದ್ದು, ಹೆಚ್ಚಾಗಿರುವ ಧನವನ್ನು 
ತನಗೆ ಕೊಡುವಂತೆ ಕೇಳಿದನು. ಯಾವ ರಾಜನೂ 
ಉಳಿಯುವ ಧನದ ಲೆಕ್ಕ ಹೇಳದೆ ಹೋದನು. 
ಬದಲಾಗಿ ಪ್ರಜಾಪಾಲನೆಗೆ ಧನವು ಕಡಿಮೆಯಾಗುವು 
ದೆಂದೇ ಹೇಳಿದರು. ಆದರ ಮೇಲೆ ತಮಗೆ ಕೂಡಾ 
ಧನಲಾಭವಾಗುವ ಮಾರ್ಗವಿದ್ದರೆ ಹೇಳಬೇಕೆಂದು. 
ಅಗಸ್ತ್ಯನನ್ನೇ ತಿರುಗಿ ಕೇಳಿದರು. 

ಇದರಿಂದ ಅಗಸ್ತ್ಯನು ಹತಾಶನಾಗಿ ಅರಣ್ಯ 
ಮಾರ್ಗದಲ್ಲಿ ಎಲ್ಲಿಗೋ ಹೋಗುತ್ತಾ ಇದ್ದನು. 
ಒಂದು ಕಡೆಯಲ್ಲಿ ಉನ್ನತವಾದೊಂದು ಮಹಾ 
ಶಿಲೆಯನ್ನು ನೋಡಿದನು. ಆ ಬಂಡೆಗಲ್ಲು 
ಲಂಬೋದರನಾದ ವಿಫ್ನೇಶ್ವರನನ್ನು ಹೋಲುವಂತೆ 
ಕಾಣುತಿದ್ದಿತು. ಆ ಮಹಾ ಶಿಲೆಯನ್ನೇ ವಿಘ್ನೇಶ್ವರ 
ನೆಂದು ಭಾವಿಸಿ ಅಗಸ್ತ್ಯನು ಅದಕ್ಕೆ ನಮಸ್ಕಾರ 
ಮಾಡಿ, “ ಮಹಾ ಗಣಪತೀ, ತಪಸ್ಸಿನ ಹೊರತು 
ಬೇರೆ ಧ್ಯಾನವಿಲ್ಲದವನು ನಾನು. ಧನ ಸಂಪಾದನೆಗೆ 
ಬೇಕಾದ ವಿದ್ಯೆಗಳೊಂದೂ ನನಗೆ ತಿಳಿಯದು. 
ಆದರೂ ನನಗೆ ಈಗ ಬೇಕಾದ ಧನವು ಹೇಗೆ 
ಸಿಗುತ್ತದೆಂದು ನೀನೇ ತೋರಿಸಬೇಕು. ನನಗೊಂದು 
ಒಳ್ಳೆಯ ದಾರಿ ನೀನೇ ತೋರಿಸಯ್ಯಾ ವಿಫ್ಲೇಶ್ವರಾ!” 
ಎಂದು ಬೇಡಿಕೊಂಡನು. 

ಆಗ, “ಇದೇನು ಮಹರ್ಷೀ! ಬರೀ ಶಿಲೆ 
ಯೊಂದಿಗೆ ಏನೋ ಚರ್ಚೆ ಮಾಡುವಿಯಲ್ಲಾ? ” 
ಎನ್ನುತ್ತ ವಿಘ್ನೇಶ್ವರನು ಅವನ ಮುಂದೆ 


ಚಂದಮಾಮ 


ಅಗಸ್ತ್ಯನು ವಿಫ್ಲೇಶ್ವರನಿಗೆ ಪ್ರಣಾಮ ಮಾಡಿ, 
ತನ್ನ ಸಮಸ್ಯೆಯನ್ನೂ ಕೋರಿಕೆಯನ್ನೂ ಗಣಪತಿ 
ಯೊಂದಿಗೆ ಹೇಳಿದನು. 
ಅದನ್ನು ಕೇಳಿ ವಿಫ್ನೇಶ್ವರನು ಮುಗುಳು ನಗುತ್ತ. 
|” ಅಗಸ್ತ್ಯ ಮಹರ್ಷೀ |! ಬರಬೇಕಾದ ಸ್ವಳಕ್ಕೇ 
| ಬಂದಿರುವಿ. ಯಾವನು ಬರಬೇಕೋ ಅವನೇ ಬಂದ 
| ಹಾಗಾಯಿತು. ಇನ್ನು ಸ್ವಲ್ಪ ಹೊತ್ತಿಗೆ ದೊಡ್ಡ 
ಧರ್ಮಿಷ್ಠನ ಹಾಗೆ ಇಲ್ವಲನು ಬಂಡು ನಿನ್ನನ್ನು 
| ಭೋಜನಕ್ಕೆ ಆಮಂತ್ರಿಸುತ್ತಾನೆ. ತಪ್ಪದೆ ಹೋಗು. 
| ಅನಂತ ಧನರಾಶಿ ಅವನ ಹತ್ತಿರ ಬಿದ್ದು ನರಳಿ 
ಕೊಂಡಿದೆ. ಇಲ್ವಲನ ಮೂಲಕ ನಿನ್ನಿಂದಾಗಬೇಕಾದ 
ಕಾರ್ಯ ಬಹಳ ಮಹತ್ವದ್ದು. ನಿನಗೂ ದೊಡ್ಡ 
ಲಾಭವಾಗುತ್ತದೆ.” ಎಂದನು. 

ಅಗಸ್ತ್ಯನು ಗಣಪತಿಯೊಂದಿಗೆ, "ದೇವಾ, ಈ 
ಮಹಾ ಶಿಲೆಯಲ್ಲಿ ನಿನ್ನ ಹೋಲಿಕೆಗಳು ನನಗೆ 
| ಕಾಣುತ್ತವೆ. ಆದುದರಿಂದ ಈ ಶಿಲೆಯನ್ನು ಅಪೂರ್ವ 


೫೬ 


ಗಣಪತಿ ವಿಗ್ರಹವಾಗುವ ಹಾಗೆ ರೂಪಿಸಬೇಕೆಂದು 
ನನಗೆ ಆಶೆ. ಈ ಆಶೆಯನ್ನೂ ಸಫಲಗೊಳಿಸು ” 
ಎಂದು ಬೇಡಿದನು. 

“ಹಾಗೆಯೇ ಆಗುತ್ತದೆಂದು ನಂಬು” 
ಹೇಳಿ `ವಿಘ್ನೇಶ್ವರನು ಅಂತರ್ಧಾನನಾದನು. 
ಆ ಸಮಯಕ್ಕೆ ಅಗಸ್ತ್ಯನು ತುಂಬಾ ಬಳಲಿದ್ದನು. 
ಹಸಿವೂ ' ಬಹಳವಾಗಿ ಅವನನ್ನು ಪೀಡಿಸುತ್ತಿತ್ತು. 
ಆ ಶಿಲೆಗೆ ಒರಗಿ ಕುಳಿತುಕೊಂಡು ಆಯಾಸ ಪರಿಹಾರ 
ಮಾಡಿಕೊಳ್ಳುತ್ತಿರಲು, ಇಲ್ವಲನು ಕೆಲಮಂದಿ ಅತಿಥಿ - 
ಗಳನ್ನು ಕರೆದುಕೊಂಡು ತನ್ನತ್ತಲೇ ಬರುವುದನ್ಯು 
ನೋಡಿದನು. ಜ್ಞಾನದೃಷ್ಟಿಯಿಂದ ಇಲ್ವಲನ ರಹಸ್ಯ 
ವೆಲ್ಲವೂ ಅಗಸ್ತ್ಯನಿಗೆ ಕ್ಷಣಮಾತ್ರದಲ್ಲಿ ಗೊತ್ತಾಯಿತು. 

ಆ ಅರಣ್ಯದಲ್ಲಿ ವಾತಾಪಿ ಮತ್ತು ಇಲ್ವಲರೆಂಬ 
ಮಹಾ ಮಾಯಾವಿಗಳಾದ ರಾಕ್ಷಸರು ಅರಣ್ಯ 
ದಲ್ಲಿರುವ ಚುಪಿಗಳನ್ನೂ, ಯಾತ್ರಿಕರನ್ನೂ, 
ಪ್ರಯಾಣಿಕರನ್ನೂ ಉಪಾಯವಾಗಿ ಕೊಂದು, ಅವರ 
ಹತ್ತಿರ ವಿದ್ವ ಧನವನ್ನು ದೋಚಿಕೊಂಡು ದೊಡ್ಡ 
ದೊಂದು ಕಲ್ಲಿನ ದುರ್ಗದೊಳಗೆ ಕೂಡಿಸಿಡುತ್ತಿದ್ದರು. 
ಧರ್ಮವೇ ಮೂರ್ತೀಭವಿಸಿದಂತಹ ಮಹಾರಾಜನ 
ವೇಷದಲ್ಲಿ ಇಲ್ವಲನು, ಅತಿಥಿಗಳಾಗಿ ಕರೆದುಕೊಂಡು 
ಬಂದವರಿಗೆ ತುಂಬಾ ವಿನಯ ವಿಧೇಯತೆಗಳಿಂದ 
ಮಾರ್ಯದೆ ಮಾಡಿ, ಕುಶಲಪ್ರಶ್ನೆ ಮಾಡಿಕೊಂಡಿರುವ 
ಸಮಯದಲ್ಲಿ, ವಾತಾಪಿ ಕೊಬ್ಬಿದ ದೊಡ್ಡ ಹೋತ 
ವಾಗಿ ಮಾರ್ಪಡುತ್ತಾನೆ. ಇಲ್ವಲನು ಆ ಹೋತವನ್ನು 
ಕೊಂದು ಅಡಿಗೆ ಮಾಡಿಸಿ, ಅತಿಥಿಗಳಿಗೆ ಮೇಕೆ 
ಮಾಂಸದ ಭೋಜನ ಬಡಿಸುತ್ತಾನೆ, 

ಭೋಜನಾನಂತರ ಅತಿಥಿಗಳು ಭುಕ್ತಾಯಾಸದಿಂದ 
ವಿಶ್ರಮಿಸಿಕೊಂಡಿದ್ದ ಸಮಯದಲ್ಲಿ ಇಲ್ವಲನು 
ಕೊರಳೆತ್ತಿ “ಬಾರೋ ವಾತಾಪೀ" ಎಂದು 
ಕರೆಯುವನು. ವಾತಾಪಿ ಅತಿಥಿಗಳ ಹೊಟ್ಟೆಯನ್ನು 
ಸೀಳಿಕೊಂಡು ಬರುವನು. ಇಂತಹ ಆ ದುರ್ಮಾರ್ಗಿ 


ಎಂದು 


ಚಂದಮಾಮ 


ಗಳ ಈ ಕೆಲಸವನ್ನು ತಿಳಿದು ಅಗಸ್ತ್ಯನಿಗೆ ಅತ್ಯಂತ 
ಕೋಪ ಉಂಟಾಯಿತು. 

ಇಲ್ವ ಲನು ಅಗಸ್ತ್ಯನ ಬಳಿಗೆ ಬರುತ್ತಾ, 
* ಇವನಾವನೋ ದೊಡ್ಡ ' ಯಷಿಯಾಗಿದ್ದಾನೆ. 
ಇಂತಹವರನ್ನು ಬದುಕಿರಲು ಬಿಡುವುದು ನನಗೆ 
ಒಳ್ಳೆಯದಲ್ಲ. ಇವನ ಕಣ್ಣು ಜ್ಞಾನ ದೃಷ್ಟಿಯುಳ್ಳು 
ದಾಗಿದೆ. ಇವನನ್ನು ಕೊಲ್ಲದೆ ಬಿಟ್ಟರೆ ಘಾತ 
ವಾದೀತು' ಅಂದುಕೊಂಡು, ಅಗಸ್ತ್ಯನಿಗೆ ವಿನಯ 
ದಿಂದ ವಂದಿಸಿ, ಈ ಹೊತ್ತಿಗೆ ತನ್ನ ಅತಿಥಿಯಾಗಿ 
ಬಂದು ತನ್ನ ಮನೆಯನ್ನು ಪಾವನಮಾಡಬೇಕೆಂದು 
ಆಹ್ವಾನಿಸಿದನು. 

ಅಗಸ್ತ್ಯನು ತುಂಬ ಹಸಿದವನಂತೆ, ಅತ್ಯಾನಂದ 
ವನ್ನು ತೋರಿಸಿ, * ಓ ಧರ್ಮದಾತಾ! ನನ್ನಂತಹ 
ಉತ್ತಮ ರಾಜರಿರುವುದರಿಂದಲೇ ಈ ಭೂಮಂಡಲವು 
ಅನಂತಾಕಾಶದಲ್ಲಿ ನಿಂತಿದೆ. ಎಲ್ಲಿ ನಿಮ್ಮ ಮನೆ, ಬಹಳ 
ದೂರವೇನಿಲ್ಲವಷ್ಟೆ? *. ಎಂದು ಇಲ್ವಲನೊಂದಿಗೆ 
ಹೊರಟನು. 

“ಅದೋ, ಅಲ್ಲಿ ಕಾಣುತ್ತಿದೆಯಲ್ಲಾ, ಕಲ್ಲಿನ 
ಅರಮನೆ. ಅದೇ " ಎಂದನು ಇಲ್ವಲ ನಡೆಯುತ್ತಾ. 

“ ಅಯ್ಯಾ ಧರ್ಮದಾತಾ! ಒಂದು ಪ್ರತ್ಯೇಕ 
ಪ್ರಾರ್ಥನೆ. ಸಾವಿರ ಯಾಗಗಳನ್ನು ಮಾಡಿಸಿ 
ಉಪವಾಸವಿದ್ದ ನನಗೆ ನೀನು ಮಾಡಿಸಿದ ಅಡಿಗೆ 
ಯನ್ನು ಮೊದಲು ನನಗೇ ಬಿಡಿಸಿಬಿಡು. ಊಟ 
ವೆಂಬ ಹೆಸರು ಕೇಳಿದ ಕೂಡಲೇ ನನ್ನ ಹೊಟ್ಟೆಯ 
ಹಸಿವೆ ಭುಗಿಲೆದ್ದುಬಿಟ್ಟಿತು. ಆ ಹೆಸರು ಕೇಳದಿರು 
ತ್ತಿದ್ದರೆ ಇನ್ನೆಷ್ಟು ದಿನವಾದರೂ ಉಪವಾಸವಿರು 
ತ್ತಿದ್ದೆನು. ನಿನ್ನೊಂದಿಗೆ ಇನ್ನೂ ಕೆಲವರು ಆಮಂತ್ರಿತ 
ರಿರುವ ಹಾಗಿದೆ. ನಾನು ಮೊದಲು ಭೋಜನ 
ಮಾಡುವುದಕ್ಕೆ ಇವರ ಅನುಮತಿ ಕೇಳುತ್ತೇನೆ. 
ಏಕೆಂದರೆ ಮಾಡಿದ ಅಡಿಗೆ ನನಗೊಬ್ಬನಿಗೇ ಸರಿ 
ಹೋಗುವುದರಿಂದ, ಇವರಿಗಾಗಿ ಬೇರೆ ಅಡಿಗೆ 


ಚಂದಮಾಮ 


'ಮಾಡಿಸಬೇಕಾದೀತಪ್ಸೆ? ” ಎಂದು ನಡೆಯುತ್ತಾ 
ಹೇಳಿದ ಅಗಸ್ತ್ಯನ ಮಾತು ಕೇಳಿ, ಇತರ ಅತಿಥಿಗಳು, 
“ಹಾಗೇ ಆಗಲಿ. ಮೊದಲು ಇವರದೇ ಊಟ 
ವಾಗಲಿ. ನಮಗೇನೂ ಅವಸರವಿಲ್ಲ.” ಎಂದರು. 
ಅಷ್ಟರಲ್ಲಿ ಇಲಲನ ದುರ್ಗದ ಮನೆ ಬಂದಿತು. 
ವಾತಾಪಿ ಈ ಮೊದಲೇ ಅತಿಥಿಗಳ ಆಗಮನವನ್ನು 
ತಿಳಿದು ತನ್ನ ಮಾಯದ ಅಡಿಗೆಯನ್ನು ಮಾಡಿಸಿ | 
ಕೊಂಡು ತಯಾರಾಗಿದ್ದನು. ಹೇಳಿದ ಹಾಗೆಯೇ 
ಅಗಸ್ಟ್ಯನಿಗೆ ಇಲ್ವಲನು ಕೂಡಲೇ ಭೋಜನ 'ಬಡಿ 
ಸಿದನು. ಮಾಡಿಟ್ಟ ಅಡಿಗೆಯಷ್ಟನ್ನೂ ಅಗಸ್ತ್ಯನು | 
ಉಂಡುದನ್ನು ನೋಡಿ, ಇಲ್ವಲನು "ಅಬ್ಬಾ ಇವನ 
ಹಸಿವೆಯೇ! ' ಎಂದು ಮೂಗಿನ ಮೇಲೆ ಬೆರಳಿಟ್ಟನು. 
"ನೀವು ಬಹು ದೊಡ್ಡ ಘನಪಾಟಿಗಳಾಗಿದ್ದೀರಿ. 
ಉಪವಾಸಕ್ಕೂ ಸಮರ್ಥರು, ಭೋಜನಕ್ಕೂ | 
ಸಮರ್ಥರು! ಇನ್ನು ಮುಂದಿನ ಜನ್ಮಕ್ಕೇ ಭೋಜನ 
ಮಾಡುವಿರೋ ಏನೋ! ನಿಮ್ಮನ್ನು ತೃಪ್ತಿಪಡಿಸಿ 


೫೭ 


[ನನ್ನ ಜಾ ಸಾರ್ಥಕವಾಯಿತು.' ಎಂದನು ಇಲ್ವಲ, 
“ನನ್ನನ್ನು ಹೊಗಳುವುದಿರಲಿ. ಉಳಿದವರಿಗೂ 
ಬೇಗ ಹೊಸ ಅಡಗೆ ಮಾಡಿಸಿ ಬಡಿಸಿಬಿಡು, ನಾನು 
ಸ್ವಲ್ಪ ವಿಶ್ರಾಂತಿ ಪಡೆದುನನ್ನೆ ದಾರಿ ಹಿಡಿಯುತ್ತೇನೆ ' 
ಎಂದು ಅಗಸ್ತ್ಯನು ತೇಗಿದನು. 

ಇಲ್ವಲನು ' ಇನ್ನು ನಿನಗೆ ಚಿರವಿಶ್ರಾಂತಿಯೇ 
ಸರಿ!' ಎಂದು ಹೇಳಿಕೊಳ್ಳುತ್ತಾ ಆಚೆಗೆ ಹೋಗಿ, 
 ವಾತಾಪೀ, ಬೇಗಬಾರೋ” ಎಂದು ಗಟ್ಟಿಯಾಗಿ 
ಕರೆದನು. ಅಗಸ್ತ್ಯ್ಯನು, " ಇನ್ನೆಲ್ಲಿಯ ವಾತಾಪಿಯೋ 
ಇಲ್ವಲಾ? ವಾತಾಪಿ ಜೀರ್ಣನಾದನೋಯ್‌ | 
ಇನ್ನು ಬಾರನು ! ವಾತಾಪಿ ಪೂರ್ತಿಜೀರ್ಣ !' ಎಂದು 
ಹೊಟ್ಟೆಯನ್ನು ತಡವುತ್ತಾ ಹೇಳಿದನು. 

ಆ ಮಾತು ಕೇಳಿ ಇಲ್ವಲನ ಕೈ ಕಾಲುಗಳು 
ಕತ್ತರಿಸಿದುವು. * ಇಲ್ವಲಾ | ಇನ್ನು ನೀನೊಬ್ಬನೇ 
ಆದೆ, ಏಕಿರಬೇಕು ?' ಎನ್ನುತ್ತಾ ಅಗಸ್ತ್ಯನು ತನಗಿಂತ 
ದೊಡ್ಡ ರಾಕ್ಷಸನ ಹಾಗೆ ಎದ್ದು ತನ್ನ ಬಳಿಗೆ ಬರುವು. 
ದನ್ನು ನೋಡಿ ಇಲ್ವಲನು ಬಹು ವೇಗವಾಗಿ ಓಡಿ. 
ಹೋದನು. ಈ ವಿಧವಾಗಿ ವಾತಾಪೀ ಇಲ್ವಲರ 
ಮಾಯಾ ನಾಟಕವು ಅಂತ್ಯವಾಯಿತು. ಉಳಿದ 
ಅತಿಥಿಗಳೂ, ಪ್ರಯಾಣಿಕರೂ ಉಳಿದರು. 

ಅಗಸ್ತ್ಯನು ಅಲ್ಲಿರುವ ಅತಿಥಿಗಳಿಗೆ ನಡೆದ 


ಯಾಗಿರುವ ಆಸ್ಥಿ; ಪಂಜರಗಳನ್ನೂ, ಕಪಾಲಗಳನ್ನೂ | 


ತೋರಿಸಿದನು. ಅವರು ಹೆದರಿ ತಮ್ಮನೆಲ್ಲ ಕಾಪಾಡಿದ 
ಅಗಸ್ತ್ಯನಿಗೆ ನಮಸ್ಕರಿಸಿ ಹೊರಟುಹೋದರು. 

ಆ ದುರ್ಗದಲ್ಲಿ ಭದ್ರಪಡಿಸಿಟ್ಟಿರುವ ಧನದ 
ರಾಶಿಯನ್ನೂ ಅಗಸ್ತ್ಯನು ನೋಡಿದನು. ತನಗೆ 
ಬೇಕಾದಷ್ಟು ಧನವನ್ನು ಇಟ್ಟುಕೊಂಡು, ಉಳಿದ 
ಧನದಿಂದ ಒಂದು ಮಹಾ ನಗರವನ್ನು ನಿರ್ಮಿಸ 
ಬಹುದಾಗಿತ್ತು. ಅಲ್ಲಿ ಸಾವಿರಾರು ಜನರಿಗೆ ಸುಖ 
ನಿವಾಸ ಕಲ್ಪಿಸಬಹುದೆಂದು ಅವನಿಗೆ ತೋರಿತು. 

ಕೂಡಲೇ ಅಗಸ್ತ್ಯನು ಎಲ್ಲರಿಗೂ. ಧನವನ್ನು 
ಹಂಚಲು ಮೊದಲು ಮಾಡಿದನು. ಸಮಾಪ ರಾಜ್ಯ 
ಗಳಿಂದ ಅನೇಕ ಮಂದಿ ಪ್ರಜೆಗಳು ಅಲ್ಲಿಗೆ ಬಂದು 
ಸೇರಿಕೊಂಡು ಅಗಸ್ತ್ಯನು ಕೊಟ್ಟ ಧನದಿಂದ ಅಲ್ಲಿಯೇ 
ಮನೆ ಕಟ್ಟಿಕೊಂಡು ಸ್ವಿರಪಟ್ಟರು. 

ಅಗಸ್ತ್ಯನಿಗೆ ವಿಘ್ನೇಶ್ವರನ ಆಕಾರವಾಗಿ ಕಾಣಿಸಿದ 
ಮಹಾ ಶಿಲೆಯನ್ನು ಕೇಂದ್ರವಾಗಿಟ್ಟುಕೊಂಡು ಅದರ 
ಸುತ್ತಲೂ ಒಂದು ಮಹಾನಗರವು ಸೃಷ್ಟಿಯಾಯಿತು. 
ವಾತಾಪಿಯ ಜೀರ್ಣಿಕೆಯಿಂದ ಉಂಟಾದ ಆ ನಗರವು 
ವಾತಾಪಿನಗರವೆಂದು ಹೆಸರು ಪಡೆಯಿತು. ಅಗಸ್ತ್ಯನು 
ರಾಜ್ಯ ಪರಿಪಾಲನೆಯ ಸೂತ್ರಗಳನ್ನು ಶಿಲಾಫಲಕ 
ಗಳಲ್ಲಿ ಕೆತ್ತಿಸಿ, ಆದರ್ಶಪ್ರಾಯರಾದ ಪ್ರಜಾರಾಜ್ಯ 
ವನ್ನು ಏರ್ಪಡಿಸಿದನು. ಕ 


ಸಂಗತಿಯನ್ನು ಹೇಳಿ ಕಲ್ಲಿನ ದುರ್ಗದಲ್ಲಿ ರಾಶಿರಾಶಿ 


ವಾತಾಪಿಯನ್ನು ಜೀರ್ಣಿಸಿ ರಾಕ್ಷಸ ಪೀಡೆಯನ್ನು 
ನಿವಾರಿಸಿದ ಮೇಲೆ, ಅಗಸ್ತ್ಯನ ಮನಸ್ಸಿನಲ್ಲಿ, 


ವಾತಾಪಿನಗರದ ಮಧ್ಯದಲ್ಲಿರುವ ಮಹಾಶಿಲೆಯನ್ನು 
ವಿಘ್ನೇಶ್ವರ ಶಿಲ್ಪವಾಗಿ ರೂಪಿಸಬೇಕೆಂಬ ಬಯಕೆ 
ಹಾಗೆಯೇ ಉಳಿದಿತ್ತು. ಚಿತ್ರಕಲೆಯಲ್ಲಿ ಪ್ರವೀಣೆ 
ಯಾದ ಲೋಪಾಮುದ್ರೆ ಅಲ್ಲಿಗೆ ಬಂದು ಆ ಮಹಾ 
ಶಿಲೆಯನ್ನು ಪರಿಶೀಲಿಸಿ, ಅದು ಯಾವ ವಿಧವಾಗಿ 
ರೂಪವಡೆದರೆ ಚೆನ್ನಾಗಿರುವುದೆಂದು ಕಲ್ಪಿಸಿಕೊಂಡು 
ವಿಘ್ನೇಶ್ವರನ ಒಂದು ರೇಖಾ ಚಿತ್ರವನ್ನು 
ತಯಾರಿಸಿದಳು. ಅದರಲ್ಲಿ ದೆಫ್ನೇಶ್ವರನ ಮಹೋನ್ನ 
ತತ್ವವೂ. ಮಹಿಮಗಳೂ ಅಡಗಿಕೊಂಡು ಅತ್ಮದ್ಭುತ 

ಅದನ್ನು ನೋಡಿದ ಮೇಲೆ ಅಗಸ್ತ್ಯನ ಬಯಕೆ 
ಇನ್ನಷ್ಟು ಆತುರಗೊಂಡು ಮೇಲೆದ್ದಿತು. ಆ ಚಿತ್ರದ 
ಹಾಗೆ ಮಹಾಶಿಲೆಯನ್ನು ಶಿಲ್ಪವಾಗಿ ಕೆತ್ತುವಂತಹ 
ಶಿಷ್ಯ ಶಿಲ್ಪಿಗಳನ್ನು ಕೂಡಿದ ಆಚಾರ್ಯ ಶಿಲ್ಪಿಯನ್ನು 
ಹುಡುಕ ತೊಡಗಿದನು. ಎಷ್ಟು ಪ್ರಯತ್ನಿಸಿದರೂ 


ಅಂತಹ ಶಿಲ್ಪಿ ಲಭಿಸಲಿಲ್ಲ. ಆಗಸ್ತ್ಯನು ಚಿಂತಾ 
ಕ್ರಾಂತನಾಗಿ ಆ ಮಹಾಶಿಲೆಯ ಇದಿರಿನಲ್ಲಿ ಕುಳಿತು. 
ಕೊಂಡು ಲೋಪಾಮುದ್ರೆ ಬರೆದ ಚಿತ್ರಪಟವನ್ನೂ: 
ಶಿನ್ಗಿಯನ್ನೂ ಪದೇ ಪದೇ ನೋಡಿಕೊಳ್ಳುತ್ತ ಕಾಲ 
ಕಳೆಯುತ್ತಿದ್ದರು. ಆ ರೇಖಾ ಚಿತ್ರವನ್ನು ಶಿಲ್ಪವಾಗಿ 
ನೋಡುವ ಭಾಗ್ಯ ತನಗಿಲ್ಲವೇನೋ ಎಂಬ ಚಿಂತೆ 
ಯಿಂದ ಬೇಯತೊಡಗಿದನು. 

ಅವನ ಕೋರಿಕೆಯನ್ನು ತಿಳಿದು ಬಂದ ಶಿಲ್ಪಾ 
ಚಾರ್ಯರೆಲ್ಲರೂ, ರೇಖಾ ಚಿತ್ರವನ್ನು ನೋಡಿ, 
“ಇಂತಹ ಶಿಲ್ಪವನ್ನು ಕೆತ್ತುವುದು ದೇವಶಿಲ್ಪಿ 
ವಿಶ್ವಕರ್ಮ ನೋ, ದಾನವ ಶಿಲ್ಲಿಮಯನೋ 
ಹೊರತು ಕೇವಲ ಮಾನವ ಶಿಲ್ಪಗಳಿಂದ ಸಾಧ 
ವಾಗಲಾರದು. ಇದಕ್ಕೆ ಬೇಕಾದ ಉಳಿಗಳೂ, 
ಚಾಣಗಳೂ, ತಕ್ಕ ಸುತ್ತಿಗೆಗಳೂ ಭೂಮಿಯಲ್ಲಿಲ್ಲ.” 
ಎಂದು ಹೇಳಿ ಹಿಂದಿರುಗಿ ಹೋಗಿ ಬಿಡುತ್ತಿದ್ದರು. 

ಕೆಲವು ಶಿಲ್ಪಿಗಳು ಆ ಮಹಾಶಿಲೆಯನ್ನು ಪರೀಕ್ಷಿಸಿ, 
“ಇದು ವಜ್ರಪಾಪಾಣ. ಇದನ್ನು ಕೆತ್ತಬೇಕಾದರೆ 


೧೬. ವಿಘ್ಮೇಶ್ವರ ಮಹಾಶಿಲ್ಪ 


ಜಾನಾ: 


ಸಾಮಾನ್ಯ ಉಳಿಗಳು ಉಪಯೋಗವಿಲ್ಲ. ವಜ್ರದ 
ಉಳಿಗಳೇ ಆಗಬೇಕು. ದೇವತೆಗಳೋ ಯಕ್ಷರೋ 
ಬಂದು ಕೆತ್ತಿದರೆ ನಿಮ್ಮ ಪುಣ್ಯ. ಮಾನವ 
ಮಾತ್ರರಿಂದ ಎಷ್ಟು ಮಾತ್ರಕ್ಕೂ ಆಗದು. ಇದರ 
ಸೂಕ್ಷ್ಮ ಭಾಗಗಳನ್ನು ಕೊರೆಯಲು ವಿಶೇಷ ದೃಷ್ಟಿ 
ಶಕ್ತಿಯೂ ಬೇಕು.” ಎಂದು ಹೇಳಿದರು. 

ಆ ಸಮಯದಲ್ಲಿ ದೇಫಶಿಲ್ಸಿಯಾದ ವಿಶ್ವ 
ಕರ್ಮನಿಗೂ, ಅವನ ಹೆಂಡತಿಯಾದ ವಿಷ್ಣು ಮಾನಸ 
ಪುತ್ರಿ ವಿಶ್ವಕಳೆಗೂ ಜಗಳವೆದ್ದು, ವಿಶ್ವಕಳೆ ತೌರು 
ಮನೆಗೆ ಹೋಗಿ ಬಿಟ್ಟಿದ್ದಳು, ಅದರಿಂದ ವಿಶ್ವಕರ್ಮನು 

' ಮತಿಗೆಟ್ಟು ತಿರುಗುತ್ತಿದ್ದನು. ದಾನವ ಶಿಲ್ಪಿಯಾದ 
ಮಯನಿಗೂ ಹಾಗೇ ಆಗಿತ್ತು. ಅವನ ಅಪ್ಪರಸೆ 
ಪತ್ನಿಯಾದ ಹೇಮಾ ಮತ್ತೆ ದೇವಲೋಕಕ್ಕೆ 
ಹೂರಟು ಹೋದುದರಿಂದ, ಮಯನು ಹುಚ್ಚು 
ಹಿಡಿದು ಎಲ್ಲಿ ತಿರುಗುತ್ತಿರುವನೆಂದು ಯಾರಿಗೂ 
ಗೊತ್ತಿಲ್ಲ. ವಿಶ್ವಕರ್ಮನನ್ನೋ  ಮಯನನ್ನೋ 


ಕರೆಯೋಣವೆಂದರೆ ಅವರ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ. 
ಕಟ್ಟು ಹೋಗಿತ್ತು. ಎಂಥವರಾದರೂ ಮನಸಿ 
ಮಿತ ತಪ್ಪಿದವರಾದರೆ ಯಾವ ಕೆಲಸಕ್ಕೂ ಯೋಗ್ಯ 
ವಾಗಲಾರರಷ್ಟೆ? 

ಹೀಗಾಗಿ ಮಹಾಶಿಲೆಯನ್ನು ವಿಘ್ನೇಶ್ವರ ವಿಗ್ರಹ 
ವಾಗಿ ಮಾಡಿಸಬೇಕೆಂಬ ಕೋರಿಕೆ ದೊಡ್ಡ ಸಮಸ್ಯೆಯೇ 
ಆಯಿತು. ಅವನು ನಿದ್ರಾಹಾರಗಳನ್ನು ಬಿಟ್ಟು 
ಶಿಲೆಯ ಇದಿರಿನಲ್ಲಿ ಹಗಲೂ ರಾತ್ರಿಯೂ ನಿಶ್ಚಲ 
ನಾಗಿ ಕುಳಿತುಕೊಂಡು ವಿಫ್ನೇಶ್ವರನನ್ನು ಧ್ಯಾನಿಸುತ್ತ, 
“ ಗಣನಾಯಕಾ ! ವಿನಾಯಕಾ! ನನ್ನ ಆಶೆಯನ್ನು 
ನಿರಃಶೆಯಾಗಿ ಮಾರ್ಪಡಿಸಿದೆಯಾ? ನಾನು ನಿನಗೇನು 
ತಪ್ಪು ಮಾಡಿದ್ದೇನೆ? ಅಥವಾ ಬೇರೆಯಾರಿಗಾದರೂ 
ಮಾಡಿದ್ದೇನೆಯೆ? ನನಗೇನೂ ತೋರದು ! ನಿನಗೇ 
ಶರಣಾಗಿದ್ದೇನೆ. ಎಲ್ಲಾ ನಿನ್ನದೇ ಭಾರ!” ಎಂದು 
ಸ್ಮರಣೆ ಮಾಡುತ್ತಾ ಆಗಾಗ ನಾಲ್ಕು ದಿಕ್ಕುಗಳನ್ನೂ 
ನಿರೀಕ್ಷಿಸಿಕೊಂಡಿದ್ದನು. ‘ 

ಒಂದು ದಿನ ಸೆಂಧ್ಯಾ ಸಮಯದಲ್ಲಿ, ಒಂದು 
ಕೆರಿಯ ಆಕಾರವು ಬರುವುದು ಕಂಡಿತು. ಅವನೊಬ್ಬ. 
ಹುಡುಗ ಪ್ರಾಯದವನು. ತನ್ನ ಬೊಜ್ಜು ಹೊಟ್ಟಿ 
ಯನ್ನು ತಡವಿಕೊಂಡು ಓಲಾಡಿಸುತ್ತ, ಗುಡುಗುಡು 
ನಡಿಗೆಯಿಂದ ಬರುತ್ತಿದ್ದ... ಅವನ ತಲೆಗೂದಲು 
ಧೂಳು ಹೊಡೆದುಕೊಂಡು ಕೆದರಿ ಗಾಳಿಗೆ ಹಾರುತ್ತ 
ಹಣೆಯ ಮೇಲೆ. ಕಣ್ಣಿಗೆ ಅಡ್ಡಡ್ಡ ಬರುತ್ತಿದ್ದಿತು. 
ಸಮಾಪಿಸಿದಂತೆ. ಅವನ ಕೈಯಲ್ಲಿ ಉಳಿಯಂತೆ 
ಹಿಡಿದಿದ್ದ ಯಾವುದೋ ವಸ್ತು ತಳತಳ 
ಹೊಳೆಯುತ್ತಿದ್ದಿತು.. ಖಂಡಪುಪ್ಪಿಯಿಂದೊಪ್ಪವ 
ಯಾವನೋ ಬಾಲಶಿಲ್ಬಿಯಂತೆ ಕಾಣುತ್ತಿದ್ದನು. 
ಯಾರಿವನು? ಇತ್ತಲೇ ಏಕೆ ಬರುತ್ತಿದ್ದಾನೆ ? 

ಅಗಸ್ತ್ಯನು ಅತ್ಯಾಸಕ್ತಿಯಿಂದ ಅವನ 
ಕೈಯ್ಯಲ್ಲಿರುವುದನ್ನು ಪರೀಕ್ಷಿಸಿ ನೋಡಿದನು. ಅದು 
ಆನೆಯ ದಂತದ ಕೊನೆಯ ತುಂಡನ್ನು ಹಿಡಿಗೆ 


ಬಿಗಿಸಿದಂತಿರುವುದನ್ನು ನೋಡಿ ಅಗಸ್ತೃನಿಗೆ 
ಅತ್ಯಾಕ್ಚರ್ಯವಾಯಿತು. ಆ ತರುಣ ಶಿಲ್ಪಿ ಅಗಸ್ತ್ಯನ 
ಸಮಾಪ ಬಂದು, "ಮಹರ್ಷಿಗಳು ಈ ಮಹಾ 
ಶಿಲೆಯ ಮುಂದೆ ಕುಳಿತು ಗಾಢಾಲೋಚನೆಯಲ್ಲಿ 
ಮುಳುಗಿದ ಹಾಗಿದೆ? ಈ ಶೆಲೆ ತುಂಬಾ ಚೆನ್ನಾಗಿದೆ! 
ನನಗೇನಾದರೂ ಶಿಲಾವೃತ್ತಿಸಿಗುವುದೇನೋ ಅಂತ 
ತಿರುಗುತ್ತಾ ಬಂದೆನು” ಎಂದನು. 

ಮಧುರವಾದ ಅವನ ಮಾತುಗಳನ್ನು 
ಆಗಸ್ತ್ಯನು ಪರವಶನಾದನು. 

“ ಚಿರಂಜೀವಿ ! ಈ ಮಹಾಶಿಲೆಯನ್ನು ಗಣಪತಿ 
ದೇವನ ವಿಗ್ರಹ ರೂಪದಲ್ಲಿ ನೋಡಬೇಕೆಂದು 
ತುಂಬಾ ಆಶೆಯಿಂದ ಕುಳಿತಿದ್ದೇನಪ್ಪಾ” ಎಂದು' 
ತನ್ನ ಹತ್ತಿರವಿದ್ದ ರೇಖಾಚಿತ್ರವನ್ನು ಆ ಹುಡುಗನಿಗೆ 
ತೋರಿಸಿ. “ ಏನೋ ಶಿಲಾವೃತ್ತಿ ಹುಡುಕುವುದು 
ಅಂದೆಯಲ್ಲಾ? ಯಾರು ನೀನು? ಏನು ಕೆಲಸ 
ಮಾಡುತ್ತಿ? ಈ ಶಿಲೆಯಲ್ಲಿ ನೀನೇನು ಮಾಡುವೆ?” 
ಎಂದು ಕೇಳಿದನು ಅಗಸ್ತ್ಯ. 

“ನಾನು ಮಾಡುವ ಕೆಲಸವೆಂದರೆ .ಮೊದ 
ಲನೆಯದು ಹೊಟ್ಟೆ ತುಂಬ ತಿನ್ನುವುದು. ಆಮೇಲೆ 
ಶಿಲ್ಪ ಕೆತ್ತುವುದು. ನನ್ನನ್ನು ಬಾಲಶಿಲ್ಪಾಚಾರ್ಯ 
ನೆಂದೇ ಕರೆಯುತ್ತಾರೆ. ಎಂಥ ಶಿಲೆಯಾದರೂ ನನ್ನಕ್ಕೆಗೆ 
ಬೆಣ್ಣೆ ಮುದ್ದೆ!” ಎಂದನು ಆ ಬಾಲಸಿಲ್ಪಿ.. 

ಅವನು ಹೇಳುವ ರೀತಿ ನೋಡಿ ಅಗಸ್ಟ್ಯನಿಗೆ 
ನಗು ಬಂದಿತು. ಅವನು ಸಂದೇಹದಿಂದ ಅವನನ್ನು 
ನೋಡುತ್ತ, “ ಈ ಮಹಾಶಿಲೆಯನ್ನು ಮಹಾ 
ಶಿಲ್ಪವಾಗಿ ರೂಪಿಸಬಲ್ಲಂತಹ ಮಹಾಶಿಲ್ದಿಗಾಗಿಯೇ 
ನಾನಿಲ್ಲಿ ಕಾದು ಕುಳಿತುಕೊಂಡಿದ್ದೇನೆ, ಶಿಲ್ಪಿ ಎಂದು. 
ನೀನು ಹೇಳಿಕೊಳ್ಳುವೆಯಾಗಲಿ. ಬಾಲನಾಗಿರುವಿ 
ಯಲ್ಲಪ್ಪಾ ? ಶಿಲೆ ನೋಡಿದರೆ ಬ್ರಹ್ಮಾಂಡೆವಾಗಿದೆ: 
ನೀನೋ ನನ್ನ ಹಾಗೇ ಕುಳ್ಳ ಹುಡುಗ. ಹುಡುಗಾಟದ 
ಹಸಿರು ಇನ್ನೂ ಮಾಸಿಲ್ಲದವನು. ಹೀಗಿರುವಾಗ 


ಕೇಳಿ 


L: 


ಮಹಾಶಿಲ್ಪವಾಗಿ ಇದನ್ನು ಮಾಡಬಲ್ಲೆಯಾ ಎಂದು 
ನಿನ್ನನ್ನು ಹೇಗೆ ಕೇಳಲಿ? ನಿನ್ನ ಹಿರಿಯರಾರಾದರೂ 
ಇದ್ದರೆ ಹೇಳಪ್ಪ.” ಎಂದನು ನಿಟ್ಟುಸಿರುಬಿಟ್ಟು. 
“ಕುಳ್ಳಾ ಅಂದ ಮಾತ್ರಕ್ಕೆ ಕಡಿಮೆ ಅಂದು 
ಕೊಂಡಿರಾ? ನೀವೂ ಕುಳ್ಳರು. ಸಾಮಾನ್ಯದವರೇ 
ನಲ್ಲವಷ್ಟೆ ? ನಾನೂ ಹಾಗಿರುವುದಕ್ಕೆ ಸರಿಹೋಯಿ' 
ತೆಂದು ಕೊಂಡು ಗಟ್ಟಿ ನಂಬುಗೆಯಿಂದ ಹೇಳಿ ಬಿಡಿ. 
ಮಹಾ ಶಿಲ್ಪಿಗಳೆಂದುಕೊಳ್ಳುವವರೆಲ್ಲ ದೊಡ್ಡವ 
ರಾಗಿ ಬಿಡುವುದಿಲ್ಲ, ನನ್ನ ಉಳಿಚಾಣಗಳಿಗೆ ಸಾಧ್ಯ 
ವಾಗದ್ದೇ ಇಲ್ಲ ಗೊತ್ತಾ?” ಎಂದು ಬಾಲನು 
ಉಳಿಯನ್ನು ತೆಗೆದು ತೋರಿಸಿದನು. ಅದು ವಜ್ರದ 
ಹಾಗೆ ಜಗ ಜಗ ಹೊಳೆಯುತ್ತಿದ್ದಿತು. 
ಅಗಸ್ತ್ಯನು ಬೆರಗಾಗಿ ನೋಡುತ್ತಿರಲು, ಬಾಲ; 
ಶಿಲ್ಪಿ ಆ ಉಳಿಯನ್ನು ಮಹಾಶಿಲೆಯ ಕಡೆಗೆ ಬೀಸಿ 
ಬಸುಟನು. ಶಾಂತಿ ಪುಟಿಸುವ ಕಿಡಿಗಳೂ, ಶಬ್ದವೂ 
ಹೊರಡಲು, ಉಳಿ ಚುಚ್ಚಿದ ಶಿಲೆಯ ಮೇಲೆ 


೫೩ 


ಒಂದು ರಂಧ್ರವು ಏರ್ಪಟ್ಟಿತು. ಅದನ್ನು ನೋಡಿ. 
ಶಿಲೆಗೇನೋ ಛೇದವಾಯಿತೆಂದು ಅಗಸ್ತ್ಯನು 
ಗಾಬರಿಯಾದನು. 

* ಅದು ನಾಭೀನ್ಸಾನ. ಮೂರ್ತಿ ಶಿಲ್ಪಕ್ಕೆ ನಾಭೀ 
ಸ್ಥಾನವು ಬಹಳ ಮುಖ್ಯ. ಅದರ ಮೇಲೆ ಲಂಬೋ 
ದರ ನಾಭಿ ಎಂದರೆ ಕೇಳಬೇಕೆ? ಲಂಬೋದರ 
ದಿಂದಲೇ ನನ್ನ ಶಿಲ್ಪಕಾರ್ಯ ಪ್ರಾರಂಭವಾಯಿ 


ತೆಂದು ತಿಳಿಯಿರಿ!” ಎಂದನು ಬಾಲಶಿಲ್ಪಿ. ಆ 
ಮಾತಿಗೆ ಪ್ರತಿಧ್ವನಿಯಾಗಿ, ಆ ಬಂಡೇಗಲ್ಲಿನ ಕಡೆ 
ಯಿಂದ ಉಳಿಯಿಂದೆದ್ದ ಧ್ವನಿ ಇನ್ನೂ ಸ್ಪಂದಿಸು 
ವಂತೆ ಮಾಳವರಾಗದ ಸಣ್ಣಗಿನ ಹಾಡು ಅಗಸ್ತ್ಯನ 
ಕಿವಿಗೆ ಬೀಳುತಿತ್ತು. ಆಗ ಅಗಸ್ತ್ಯನಲ್ಲಿ ಒಮ್ಮೆಗೇ 
ರೋಮಾಂಚನವೆದ್ದಿತು ! 

“ಇದು ಅಯಸ್ಕಾಂತ ಶಿಲೆ. ಕೆತ್ತುತ್ತಿರುವಾಗ 
ಪ್ರಚಂಡವಾದ ವಿದ್ಯುತ್ಕಾಂತಿ ಹೊರಡುತ್ತಿರುತ್ತೆ. 
ಆದುದರಿಂದ ಶಿಲ್ಪಕಾರ್ಯ ಮುಗಿಯುವವರೆಗೂ 


ಸುತ್ತಮುತ್ತಲು ಒಂದು ನರಪ್ರಾಣಿಯೂ ಇರ 
ಬಾರದು. ದೊಡ್ಡದೊಡ್ಡ ಧ್ವನಿಗಳು ಏಳುತ್ತಾ 
ಇರುತ್ತವೆ. ಆದನ್ನು ಕೇಳಿ ನಗರವಾಸಿಗಳು ಹೆದರಿ 
ಬಿದ್ದು ಗಾಬರಿಯಾಗ ಬೇಕಾಗಿಲ್ಲ. ಓ ಮಹರ್ಷೀ! 
ಇ ಇವ ಹೊಗಿ. ನತಯ" ತ್ರಿ 
ಪೂರಾ ನಿದ್ದೆ ಮಾಡಿರಿ, ಬೆಳಗಾಗುವಾಗ ಶಿಲ್ಪವು 
ಪೂರ್ತಿಯಾಗುತ್ತದೆ. ಆಗಬಂದು ನೋಡಿ, ಅಭಿ 
ಪ್ರಾಯ ಹೇಳಿರಿ” ಎಂದನು ಬಾಲ ಶಿಲ್ಪಿ. 

ಅಗಸ್ತ್ಯನು ಆಶ್ಚರ್ಯಪಡುವುದೊಂದೇ ಹೊರತು 
ಏನೂ ಹೇಳಲಿಲ್ಲ. ಅವನ ಬುದ್ದಿಗೆ ನಿದ್ದೆಕವಿದ 
ಹಾಗೆಯೇ ಆಯಿತು. ಸ್ವಲ್ಪ ಎಚ್ಚರಕ್ಕೆ ಬಂದು, 
ರೇಖಾ ಚಿತ್ರವನ್ನು ತೆಗೆದು ಬಾಲ ಶಿಲ್ಪಿಗೆ ಕೊಡಲು 
ನೋಡಿದನು. 

“ಆಗಲೇ ನೋಡಿದೆನಲ್ಲಾ? ತೋರಿಸಿದಿರಷ್ಟೆ ? 
ಒಂದು ಸಾರಿ ನೋಡಿದರೇ ಸಾಕು, ಪದೇಪದೇ 
ನೋಡುತ್ತಾ ಶಿಲ್ಪ ಕೆತ್ತುವವನು ಮಹಾ ಶಿಲ್ಪಿ 
ಹೇಗಾದಾನು? ಶಿಲ್ಪವನ್ನು ಒಂದು ಆಟದ ಹಾಗೆ ಕೆತ್ತಿ 
ಕೊರೆಯುವ ಬಾಲ ಶಿಲ್ಪಿ ನಾನು. ಎಲ್ಲಾ ಮುಗಿದ 
ಮೇಲೆ ಚಿತ್ರ ಗೀಚಿದವರನ್ನು ಬಂದು ನೋಡಲು 
ಹೇಳಿರಿ, ಸರಿಯಾಗಿದೆಯೋ ಇಲ್ಲವೋ ಹೇಳಲಿ. ಈ 
ಚಿತ್ರ ಬರೆದವರಿಗೆ ಏನು ಕೊಟ್ಟಿರೋ ನಾನರಿಯೆ, 
ನನಗೆ ಏನು ಪ್ರತಿಫಲ ಕೊಡುವಿರೆಂದು ನೋಡ 
ಬೇಕು.” ಎಂದನು ಆ ಬಾಲ ಶಿಲ್ಪಿ. ಈ ಕೊನೆಯ 
ಮಾತು ಅಗಸ್ತ್ಯನಿಗೆ ಭಯವನ್ನು ಹುಟ್ಟಿಸಿತು. 

ತನ್ನ ಹೆಂಡತಿ ಲೋಪಾಮುದ್ರೆಯ ಆಕೆಯಂತೆ 
ಇರಿಸಿಕೊಂಡ ಧನದ ಹೊರತು ತಿನ್ನದನ್ನುವ ಬೇರೆ 
ಧನ ಯಾವುದೂ ಅಗಸ್ತ್ಯನ ಬಳಿಯಲ್ಲಿರಲಿಲ್ಲ. ಎಲ್ಲ 
ವನ್ನೂ ಹಂಚ ಕೊಟ್ಟಾಗಿತ್ತು. ಇನ್ನು ಈ ಶಿಲ್ಪಿಗೆ 
ಪಾರಿತೋಷಿಕವಾಗಿ ಆ ಸ್ವಲ್ಪ ಧನವನ್ನು ಕೂಡಾ 
ಕೊಡದೆ ಗತ್ಯಂತರವಿಲ್ಲ. ಆ ಮೇಲಿ ಲೋಪಾ 
ಮುದ್ರೆಗೆ ಏನು ಹೇಳಲಿ? 


ಆ ರ ರ್‌ ಲ ಪ ro 


ಹೀಗೆ ಚಿಂತಿಸುತ್ತಾ ಅಗಸ್ತ್ಯನು ತನ್ನ ಬಿಡಾರೆ 
ವನ್ನು ತಲಪಿದನು. ಆ ದಿನ ಹೊಸದಾಗಿ ಲೋಪಾ 
ಮುದ್ರೆಯ ಮುಖದಲ್ಲಿ ದೀಪ ಬೆಳಗುವಂತೆ ಹೊಸ 
ಪ್ರಕಾಶ ಕಾಣುತ್ತಿತ್ತು. ಏನು ವಿಶೇಷವೆಂಬ ಹಾಗೆ 
ಅಗಸ್ತ್ಯನು ಅವಳ ಮುಖವನ್ನು ಪ್ರಶ್ನಾರ್ಥಕವಾಗಿ 
ನೋಡಿದನು... ` 

ಲೋಪಾಮುದ್ರೆ ಅತ್ಯಾನಂದದಿಂದ, “ನೀವು 
ನನ್ನನ್ನು ಕ್ಷಮಿಸಬೇಕು, ಖಷಿ ಪತ್ನಿಯಾದ ನಾನು 
ಖಷಿ ಪತ್ನಿಯ ಹಾಗಿರುವುದನ್ನು ಬಿಟ್ಟು, ಯಾಕೆ 
ಹೀಗೆಲ್ಲ ಹೇಳಿದೆನೋ ಗೊತ್ತಾಗುವುದಿಲ್ಲ. ಯಪಿಪತ್ನಿ 
ಹೇಗಿರಬೇಕೆಂದು ನನಗೆ ಚೆನ್ನಾಗಿಯೇ ಗೊತ್ತಿತ್ತು. 
ನಗನಟ್ಟು ಒಳ್ಳೊಳ್ಳೆಯ ಬಟ್ಟೆಗಳೆಲ್ಲ ಬೇಕೆಂದು ಹೇಳಿ 
ಧನಶೇಖರಣೆಯ ಶ್ರಮಕ್ಕೆ ನಿಮ್ಮನ್ನು ಏಕೆ ಹೇಳಿದೆ 
ನೆಂದು ಆಶ್ಚರ್ಯವಾಗುತ್ತದೆ. ಏನೋ ಹೊಸ 
ಕಾರ್ಯ ನೆರವೇರುವ ಹಾಗೆ ಆಗಲಿಕ್ಕಾಗಿ 
ಯಾವುದೋ ಶಕ್ತಿ ನನ್ನ ಮುಖದಿಂದ ಆ ಮಾತು 
ಹೊರಡಿಸಿದೆ. ನನಗೆ ಯಾವ ಆಭರಣಗಳೂ ಬೇಡ, 
ನನ್ನಲ್ಲಿ ತಾತ್ಕಾಲಿಕವಾಗಿ ಪ್ರವೇಶಿಸಿದ ಅಜ್ಞಾನವು 
ತೊಲಗಿತು. ಉಳಿದ ಧನವನ್ನೆಲ್ಲಾ ದಾನಧರ್ಮ 
ಮಾಡಿಬಿಡಿ” ಎಂದಳು. 

ಅವಳ ಮಾತುಗಳನ್ನು ಕೇಳಿ ಅಗಸ್ತ್ಯನು ತನ್ನೊಳಗೆ. 
ಸಂಶೋಷಿಸುತ್ತ “ಶಿಲ್ಪಿ ದೊರೆತನ, ತೇಜಸ್ವೀ 
ಬಾಲಕ | ಬೆಳಗಾಗುವಾಗಲೇ ಶಿಲ್ಪ ತಯಾರಾಗು 
ತ್ತದಂತೆ 1". ಎಂದನು ಆಗಸ್ತ್ಯ. 

“ಏನೇನು? ಬೆಳಗಾಗುವಾಗ ಆ ಮಹಾ ಶಿಲೆ 
ಶಿಲ್ಪವಾಗುತ್ತದಯೆ? ಶಿಲ್ಪಿ ಯಾರು? ದೇವನೋ?" 
ಎಂದಳು ಲೋಪಾಮುದ್ರೆ. 

“ಮಾನವಮಾತ್ತನೇ. . ಚಿಕ್ಕ ಹುಡುಗ. ಈಗ 
ಅವನಿಗೆ ಪ್ರತಿಫಲ ಹೇಗೆ ಕೊಡಬೇಕೋ ಎಷ್ಟು ಕೊಡ 
ಬೇಕೋ ಗೊತ್ತಾಗುವುದಿಲ್ಲ. ವಿನಾಯಕನೇ ಗತಿ!” 


“ ನನಗೋಸ್ಕರ ಇರಿಸಿಕೊಂಡ ಧನವಿದೆಯಲ್ಲವೇ? 
ಅದು ಸಾಲದೇ? ” ಎಂದಳು ಲೋಪಾಮುದ್ರೆ, 

“ ಅದೊಂದು ಸಮಾಧಾನವಿದೆ ಅನ್ನು. ಬೆಳಗಾದ 
ಮೇಲೆ ಏನೋ ಒಂದು ನೋಡಿದರಾಯಿತು.” 
ಎಂದನು ತುಸುಹಗುರಾದ ಮನಸ್ಸಿನಿಂದ ಅಗಸ್ತ್ಯ. 

“ ಅಂದ ಹಾಗೆ ನಾಳೆ ಭಾದ್ರಪದಶುದ್ಧ ಚತುರ್ಥಿ. 
ವಿನಾಯಕ ಚತುರ್ಥಿಯ ದನ. ಶಿಲ್ಪದ ಧ್ಯಾನದಲ್ಲಿದ್ದು 
ನೀವು ತಿಥಿ ವಾರ ತಿಂಗಳನ್ನೆಲ್ಲ ಮರೆತಿರಿ !” ಎಂದಳು. 
ಲೋಪಾಮುದ್ರೆ. 

“ಏನು? ನಾಳೆ ವಿನಾಯಕ 
ವಿಘ್ನೇಶ್ವರನ. ಶಿಲ್ಪ ನಾಳಿಗೀ ತಯಾರೆಂದರೆ 
ಏನು ವಿಚಿತ್ರ1” ಎಂದು ಅಗಸ್ತ್ಯನು 
ಆಶ್ಚರ್ಯ ಪಡುತ್ತಿರಲು, ಲೋಪಾಮುದ್ರೆ “ಆ 
ಶಿಲ್ಪಿ ಬಾಲನೂ ಅಲ್ಲ ಮಾನವ ಮಾತ್ರನೂ 
ಅಲ್ಲ! ಓ! ಗೊತ್ತಾಯಿತು!” ಎಂದಳು. 
ಹೆಂಡತಿಯ ಮಾತಿನಲ್ಲಿ ಏನೋ 'ಅದ್ಭುತ ಸತ್ಯ 


ಚತುರ್ಥಿಯೆ | 


ಎರುವಂತೆ ಅಗಸ್ತ್ಯನಿಗೆ ತೋರಿತು,. ಬಹಳ ರಾತ್ರಿ 
ಯಾದರೂ ಅಗಸ್ತ್ಯನಿಗೆ ನಿದ್ದೆ ಹತ್ತಲಿಲ್ಲ. ಕುತೂಹಲ 
ಹೆಚ್ಚುತ್ತಿರಲು, ಏನು ನಡೆಯುತ್ತದೋ ನೋಡ 
ಬೇಕೆಂದು ಅಗಸ್ತ್ಯನು ಹೊರಟನು. 

ಅಗಸ್ತ್ಯನು ಮಹಾ ಶಿಲೆಯ ಸಮಾಪಕ್ಕೆ ಬರುವ 
ಹೊತ್ತಿಗೆ, ಅಲ್ಲಿ ಕಾಣುವ ದೃಶ್ಯವು ಅವನಿಗೆ 
ರೋಮಾಂಚನವನ್ನುಂಟುಮಾಡಿತು. ಸ್ಟೈಹೆ ತಪ್ಪು 
ವಂತೆನಿಸಿ ಹಾಗೆಯೇ ಕುಳಿತು ಬಿಟ್ಟನು. ಕೆಲವು 
ನೂರು ಉಳಿಗಳು ತನ್ನಂತಾನೇ ಶಿಲೆಯ ಮೇಲೆ 
ಚಕಚಕನೆ ಶಿಲ್ಪಕೆತ್ತುತ್ತಿದ್ದುವು, ಬಣ್ಣ ಬಣ್ಣದ ವಿದ್ಯು 
ತ್ಯಾಂತಿಗಳು ಮಿಂಚಿಕೊಂಡು ಅಲ್ಲೆಲ್ಲಾ ಪ್ರಕಾಶ 
ವಾಗಿದ್ದಿತು. ಖಣಖಣ ಧ್ವನಿಗಳೆಲ್ಲ ಒಂದಾಗಿ 
ಹೋರ್ದನಿಗೊಡುತ್ತಿದ್ದುವು. ಉಳಿಗಳಿಲ್ಲ ಆನೆಯ 
ದಂತದ ಕೊನೆಗಳಾಗಿ ವಜ್ರದಂತೆಹೊಳೆಯುತ್ತಿದ್ದುವು. 
ಅದು ಸ್ವಪ್ನವೋ ನಿಜವೋ ತಿಳಿಯದ ವಿಭ್ರಾಂತಿ 
ಯಲ್ಲಿ ಅಗಸ್ತ್ಯನಿಗೆ ಮಯಕ ಕವಿದು, ಹಾಗೆಯೇ 


ಎಣ್ಣೆಯಲ್ಲಿ ಬಿದ್ದನು. ಮತ್ತೆ ಅವನು ನಿದ್ದೆಯಿಂದೆದ್ದು 
ಕ್ಲ ತಂದಾ. ಅವನನ್ನು ತಟ್ಟಿ ಎಬ್ಬಿಸುವ ಜಾಲ 
ಶಿಲ್ಪಿಯನ್ನು ನೋಡಿದನು. ಮೂಡು ದಿಕ್ಕು 
ಕೆಂಪಗಾಗಿತ್ತು. 

* ಇದೇನು ಮಹರ್ಷೀ | ಇಲ್ಲಿ ಹೀಗೆ ನಿದ್ರಿಸಿ 
ಕೊಂಡು ಕನಸು ಕಾಣುವಿರಾ ? ಯೋಗನಿದ್ರಾಪಾ 
`ರಂಗತರಾದ ನಿಮಗೆ ಕನಸಿನ ನಿದ್ರೆ ಅಂದರೇನು? 
ಶಿಲ್ಪವು ಪೂರ್ತಿಯಾಯಿತು. ಚಿತ್ರ ಬರೆದವರನ್ನು 
ಬಂದು ನೋಡಲು ಹೇಳಿರಿ. ಚಿತ್ರಕ್ಕೆ ಸರಿಯಾಗಿ 
ರೂಪಿಸಲ್ಪಟ್ಟಿದೆಯೋ ಇಲ್ಲವೋ? ನನ್ನ 
ಕೆಲಸವಂತೂ ತೀರಿತು!” ಎಂದು ಶಿಲ್ಪಿ 
ಹೇಳಿದನು. 

ಆಗ ಅಲ್ಲಿಗೆ ತಾಂಬಾಣದಲ್ಲಿ ತುಂಬಾ ಮೋದಕ 
ಗಳನ್ನೂ, ಉಂಡ್ಲುಕಗಳನ್ನೂ, ಬಾಳೇ ಹಣ್ಣು 
ಗಳನ್ನೂ ನೀರನ್ನೂ ಹೂಗಳನ್ನೂ ಇಟ್ಟುಕೊಂಡು 
ಲೋಪಾಮುದ್ರೆ ಬರುತ್ತಿದ್ದಳು. 

ಅಗಸ್ತ್ಯೈನು ಸಂಭ್ರಮಾಶ್ಚರ್ಯಗಳಿಂದ ಸ್ಫಟಿಕ 
ದಂೆ ಜಗಜಗಿಸುವ ವಿಘ್ನೇಶ್ವರ ಮಹಾಶಿಲ್ಪವನ್ನು 
ನೋಡುತ್ತಿರಲು, ಬಾಲ ಶಿಲ್ಪಿ ಅಗಸ್ತ್ಯನೊಂದಿಗೆ, 
"ನನಗೆ ಕೊಡುವ ಪ್ರತಿಫಲವೇನೋ ಕೊಟ್ಟು 
ಬಿಡಿರಿ.” ಎಂದನು. 

ಅಗಸ್ತ್ಯನು ನಾಲಗೆ ತಡವರಿಸಿಕೊಳ್ಳಲು, 
“ ಹೌದು. ನಿಜ. ಓ ಮಹಾಶಿಲ್ಟೀ | ನಿನಗೆ ಏನು 
ಕೊಟ್ಟರೂ ಸಾಲದು, ಆದರೂ ಚಂದ್ರನಿಗೊಂದು 
ದಾರದ ಚೂರು ಎಂಬ ಹಾಗೆ ಸ್ವಲ್ಪ ಮಾತ್ರ 
ಧನವಿಟ್ಟುಕೊಂಡದ್ದೇನೆ. ತರುತ್ತೇನೆ” ಎಂದನು. 

“ಸರಿ ಸರಿ” ಎಂದು ಬಾಲಶಿಲ್ಪಿ ತಲೆಯಾಡಿಸಿ 
* ಹೌದಯ್ಯಾ, ಖುಷಿಗಳೇ, ಈ ರೇಖಾ ಚತ್ರ 
ಬರೆದವರಿಗೆ ಏನು ಕೊಟ್ಟಿರೋ ಅದನ್ನು ಮೊದಲು 
ಹೇಳಿರಿ, ಶಿಲ್ಪಕೆತ್ತುವುದು. ಶ್ರಮವೇ ಹೊರತು, 
ಅದರ ದೊಡ್ಡತನವೆಲ್ಲಾ ಈ ಶಿಲ್ಪ ಕೃತಿಗೆ ಮೂಲ 


ವಾದ ರೇಖಾ ಚಿತ್ರದ್ದೇ, ಚಿತ್ರಣವೆಂಬುದು ಊಹಾ 
ಶಕ್ತಿಗೆ ಕೂಡಿದ ಮೇಧಸ್ಸಿನ ಕಳೆ!” ಎಂದನು. 

“ಆಯ್ಕಾ, ಬಾಲಶಿಲ್ಬಾಚಾರ್ಯಾ, ಚಿತ್ರ ಬರೆದ 
ವರಿಗೆ ಏನೂ ಕೊಡುವ ಅಗತ್ಯವಿಲ್ಲ. ಅದನ್ನು 
ತಯಾರಿಸಿದವಳು ನನ್ನ ಹೆಂಡತಿಯೇ” ಎಂದು 
ಲೋಪಾಮುದ್ರೆಯನ್ನು ತೋರಿಸುವವನಂತೆ 
ಅವಳನ್ನು ನೋಡಿದನು ಅಗಸ್ತ್ಯ. ಲೋಪಾಮುದ್ರೆ 
ತನ್ಮಯಸ್ಥಿತಿಯಲ್ಲಿದ್ದಳು. 

“ಏನು ಮಾತು ಹೇಳಿದಿರಿ ಖಷಿಗಳೇ? 
ನಾನಾಗಿರುತ್ತಿದ್ದರೆ ಒಂದು ಮಹಾ ನಗರವನ್ನು 
ನಿರ್ಮಿಸಲು ಬೇಕಾದಷ್ಟು ಧನವನ್ನು - ಚಿತ್ರಕ್ಕೆ 
ಕೊಡುತ್ತಿದ್ದೆ. ಅಷ್ಟು ಮಹತ್ವದ ರೇಖಾ ಚಿತ್ರವದು. 
ಆ ಧನವೆಲ್ಲಾ ಆಕೆಗೇ ಸಲ್ಲಬೇಕು” ಎಂದನು 
ಬಾಲಶಿಲ್ಪಿ, 

“ನಿಜಕ್ಕೂ ಅದನ್ನು ಅವಳಿಗಾಗಿಯೇ ಇರಿಸಿದ್ದೆ 
ನಪ್ಪಾ!” ಎಂದು ಬಾಯಿ ಜಾರಿ ಹೇಳಿಬಿಟ್ಟನು ಆಗಸ್ತ್ಯ. 

ಬಾಲಶಿಲ್ಪಿ ಅಶ್ವ ರ್ಯಪಡುತ್ತ, “ ಏನಂದಿರಿ? 
ಓ! ಅದು ಸ್ತ್ರೀಧನವನ್ನಿರಿ! ನನ್ನ 
ಮೊದಲೇ ಹೇಳದಿರ ! 
ಕೊಟ್ಟು, ನಾನು ತೆಗೆದುಕೊಂಡು ಹೋಗುತ್ತಿದ್ದರೆ 
ಎಂತಹ ಅನ್ಯಾಯವಾಗುತ್ತಿತ್ತು 1 ಅದರಲ್ಲಿಯ 
ಒಂದು ಚಿಕ್ಕಾಸುಕೂಡಾ ನನಗೆ ಬೇಡ!” ಎಂದು 


ಪುಣ್ಯ! 
ಅದನ್ನು ನೀವು ನನಗೆ 


ಲೋಪಾಮುದ್ರೆಯನ್ನು ನೋಡಿ, “ ಅಮ್ಮಾ, ನಿನ್ನ 
ಕೈಯಿಂದ' ಒಂದು ಮೋದಕವನ್ನೂ. ನಾಲ್ಕು 
ಉಡ್ಡುಕವನ್ನೂ- ಜೊರುಕಡುಬನ್ನೂ ನನಗೆ ಕೊಡು. 
ಚಕ್ಕಡಿ ಎಳೆದ್ದಕ್ಕೆ ಮುಕ್ಕಿದ್ದೇ ಕೂಲಿ ಎಂಬ ದಾಗಿ 
ಶಿಲ್ಪಿಗಳ ಹಣೆಯಲ್ಲಿ ಬ್ರಹ್ಮ ಎಂದೋ ಬರೆದಿಟ್ಟ 
ದ್ವಾನೆ " ಎಂದನು. 

ಅವನು ಹೇಳಿದ ಮಾತು ಕೇಳಿ ಲೋಪಾಮುದ್ರೆ, 
ತಾಂಬಾಣವನ್ನು ಅವನ ಮುಂದಿಟ್ಟು. ಅಡ್ಡ ಬಿಡ್ಡು 
ಬಾಲಶಿಲ್ಬಿಯ ಪಾದ ಹಿಡಿದು, “ ವಿಘ್ನೇಶ್ವರಾ | 
ನಿನ್ನ ಅನುಗ್ರಹದಿಂದ ನಮ್ಮ ಜನ್ಮ ತಾರಕ 
ವಾಯಿತು” ಎಂದಳು. ಮರುಕ್ಷಣದಲ್ಲಿ ಬಾಲ ಶಿಲ್ಪಿ 
ಮಾಯವಾದನು. 

ಅಗಸ್ತ್ಯನನ್ನು ` ಆವರಿಸಿದ ಮಾಯೆ ಬಿಟ್ಟು 
ಹೊಯಿತು. ಅಗಸ್ತ್ಯನು ಮಹಾ ಶಿಲ್ಪದ ಮುಂದೆ 
ಸಾಷ್ಟಾಂಗ ಬಿದ್ದು, “ ವಿಘ್ನೇಶ್ವರಾ ! ನಾನು ದೊಡ್ಡ 
ಯೋಗಬಲವುಳ್ಳವನೆಂದು. ಸರ್ವಪಡುತ್ತಿರುವಾಗ, 
ನೀನು ನನ್ನ ಕಣ್ಣು ತೆರೆಯಿಸಿದಿ. ಎಂತಹವನಾದರೂ 
ನ್ನ ಮಾಯೆಗೆ ಅತೀತನಲ್ಲ.” ಎಂದು ನಮಸ್ಕಾರ 
ಮಾಡಿ ಗಲ್ಲಬಡೆದುಕೊಂಡನು. ಆಗ ಶಿಲ್ಪದೊಳಗಿನ 
ದೇವತೆಗಳೆಲ್ಲಾ ಕೂಡಿ ಹಾಡುವಂತೆ, “ವಾತಾಪಿ 
ಗಣಪತಿಂ ಭಜೇಹಂ” ಎಂಬ ಕೀರ್ತನೆಯ ಹಂಸ 
ಧ್ವನಿ ರಾಗಾಲಾಪನೆ ಕೇಳುತ್ತಿದ್ದಿತು, 


ವಿಘ್ನೇಶ್ವರ ಶಿಲ್ಪದೊಳಗಿನ 


ಗ್ಯ ಅದ್ಭುತವಾದ 
ದೇವತಾ ವಿಗ್ರಹಗಳಿಂದ ಹೊರಡುವ ಗಾನಾಮೃತ 


ಪಾನದಿಂದ ತನ್ಮಯನಾಗಿ ಹೋದ ಆಗಸ್ತ್ಯನು 
“ಹೇ! ಅದ್ಭುತ ಗಜಾನನಾ! ನಿನ್ನ ದಿವ್ಯ 
ವಿಗ್ರಹವನ್ನು ನೀನೇ ಕಡೆದುಕೊಂಡೆಯಾ? ಹೌದು. 
ಇಂತಹ ಮಹೋನ್ನತ ಶಿಲ್ಪವನ್ನು ನಿನ್ನ ಹೊರತು 
ಬೇರೆ ಯಾರಿಂದ ಕಡೆಯಲು ಸಾಧ್ಯ!” ಎಂದು 
ಹೇಳಿಕೊಂಡನು. 

ಅವನ ಮಾತಿಗೆ ವಿಗ್ರಹದೊಳಗಿನಿಂದ ಹೀಗೆ 
ಮಾರ್ನುಡಿ ಹೊರಟಿತು: “ ಆಗಸ್ತ್ಯಮಹರ್ಷೀ ! 
ನನಗೋಸ್ಕರ ನಾನು " ಶಿಲ್ಪವನ್ನು ಕಡೆದುಕೊಳ್ಳ 
ಅಲ್ಲ. ನಿನ್ನ ತೃಪ್ತಿಗಾಗಿಯೇ ನಿನ್ನ ಆಸೆಯನ್ನು 
ನೆರವೇರಿಸಿದ್ದೇನೆ, ಅಷ್ಟೇ. ಆದುದರಿಂದ ಈ ಮಹಾ 
ಶಿಲ್ಪವು ಸ್ವಲ್ಪ ಕಾಲವಷ್ಟೇ ಇರುತ್ತದೆ. ಆಮೇಲೆ 
ಅದೃಶ್ಯವಾಗಿ ಹೋಗುತ್ತದೆ. ದ್ವಾಪರಯುಗದಲ್ಲಿ 
ಧರ್ಮರಾಜನು ಪ್ರಾರಂಭಿಸುವ ಅಶ್ವಮೇಧ 
ಯಾಗದ ಸಂದರ್ಭದಲ್ಲಿ, ಇದೇ ಸ್ಥಾನದಲ್ಲಿ 


ಮತ್ತೊಂದು: ದೊಡ್ಡದಾದ ನನ್ನ ವಿಗ್ರಹವು ಇಲ್ಲಿ' 
ಪ್ರತಿಷ್ಠಿಸಲ್ಪಡುತ್ತದೆ. ವಾತಾಪಿಗಣಪತಿ ಎಂದು ಆ 
ವಿಗ್ರಹವು ಪ್ರಸಿದ್ಧವಾಗುತ್ತದೆ”. 

ಈ ವಿಧವಾಗಿ ಧೌಮ್ಯನು ಅರ್ಜುನನಿಗೆ 
ಹೇಳುತ್ತಾ “ ಅರ್ಜುನಾ, ನಾವೀಗ ನೋಡುವುದು 
ಆ ಮಹಾದ್ಭುತ ಶಿಲ್ಪವನ್ನೇ,” ಎಂದು ಮುಗಿಸಿದನು. 

ಅರ್ಜುನನು ` ಆ ಮಹಾಗಣಪತಿಗೆ ಪ್ರದಕ್ಷಿಣೆ 
ಗಳನ್ನು ಮಾಡಿ, ಭಿಕ್ತಿಶ್ರದ್ದೆಗಳಿಂದ ಸಾಷ್ಟಾಗ 
ನಮಸ್ಕಾರಗಳನ್ನು ಸಮರ್ಪಿಸಿ ಆ ಮಹಾಶಿಲ್ಪವನ್ನು 
ಪರಿಶೀಲಿಸಿ ನೋಡಿದನು. ಆ ವಿಘ್ನೇಶ್ವರ ಶಿಲ್ಪ 
ವನ್ನು ಅಂಟಿಕೊಂಡು ತ್ರಿಮೂರ್ತಿಗಳು, ಜಗದಂಬೆ, 


ಲಕ್ಷ್ಮೀ, ಪಾರ್ವತಿ, ಸರಸ್ವತಿಯರು, ನವಗ್ರಹಗಳು 


ಮೊದಲಾದ ಅನೇಕ ದೇವತೆಗಳು ಶಿಲ್ಪರೂಪಗಳಲ್ಲಿ 
ಕಡೆಯಲ್ಪಟ್ಟಿದ್ದರು. ವಿಘ್ನೇಶ್ವರನ ಎರಡು ಪಾದಗಳ 
ಇರುಕಿನೆಡೆಯಲ್ಲಿ ವಿಘ್ನವು. ಬಂಧಿಸಲ್ಪಟ್ಟಿತ್ತು, 
ಇಲಿರಾಜನ ಬಾಲವು ವಿಗ್ರಹದ ಸುತ್ತಲೂ 
ವಲಯಾಕಾರದಲ್ಲಿ ಸುತ್ತಲ್ಪಟ್ಟಿತ್ತು. ಶಿಲ್ಪದ ಶೋಭೆ 


೧೭. ವಾತಾದಿಗನರದ ವೃತ್ತಾಂತ 


ಯನ್ನು ನೋಡಲು ಸಾವಿರ ಕಣ್ಣುಗಳೂ 
' ಸಾಲವೆಂದು ಅರ್ಜುನನಿಗೆ ತೋರಿತು. ತಣಿವೆತೀರ 
ದಂತೆ ನೋಡುತ್ತಾ ಅರ್ಜುನನು ಧೌಮ್ಯ 
ನೊಂದಿಗೆ, * ಆಚಾರ್ಯ ದೇವಾ, ಈ ಶಿಲ್ಪವನ್ನು 
ನೋಡಿ ನಾನು ಧನ್ಯನಾದೆನು. ನನ್ನ ಜನ್ಮ ಸಾರ್ಥಕ 
ವಾಯಿತು. ಇಷ್ಟೊಂದು ಮಹನೀಯವಾದ ಶಿಲ್ಪವು 
ಈ ಪುಣ್ಯಸ್ಥಳದಲ್ಲಿರುವಾಗ, ಇದರ ಸಮಾಪದಲ್ಲಿರುವ 
ವಾತಾಪಿನಗರವು ಮಹೋನ್ನತ ದಶೆಯನ್ನು 
ಅನುಭವಿಸಿ ಈಗ ಈ ರೀತಿಯಾಗಿ ಪಾಳುಬಿದ್ದಿತೇಕೆ? 
ವಾತಾಪಿನಗರದ ವೃತ್ತಾಂತವನ್ನು ಇನ್ನಿಷ್ಟು ಕೇಳ 
ಬೇಕೆಂದು ಕುತೂಹಲವಾಗಿದೆ” ಎಂದನು. 

ಧೌಮ್ಯನು ಮತ್ತೆ ಹೇಳಲು ಪ್ರಾರಂಭಿಸಿದನು : 
 ಅಗಸ್ಥನು ಲೋಪಾಮುದ್ರೆಯ ಆದೇಶಾನು 
 ಸಾರವಾಗಿ ಏನೊಂದನ್ನೂ  ಉಳಿಸಿಕೊಳ್ಳದೆ, 


“ ಪ್ರಜಾರಾಜ್ಯ ಪರಿಪಾಲನೆಯ ಬಾಧ್ಯತೆಗಳನ್ನು 


ಇರುವ ಧನವನ್ನೆಲ್ಲಾ ಎಲ್ಲರಿಗೂ ಪಂಖೊಟ್ಟು." 


ನೋಡಿಕೊಂಡು, ಪೌರಧರ್ಮಗಳನ್ನು ಅನುಸರಿಸುತ್ತ. 
ಸುಖವಾಗಿರಿರಿ ” ಎಂದು ಪ್ರಜೆಗಳಿಗೆ ಹೇಳಿ, ಎಲ್ಲರ 
ಅನುಮತಿ ಪಡೆದು ಉಟ್ಟ ಬಟ್ಟೆಗಳೊಂದಿಗೆ ಲೋಪಾ 
ಮುದ್ರೆಯನ್ನು ಕರೆದುಕೊಂಡು ನಿಶ್ಚಿಂತನಾಗಿ 
ಹೊರಟುಹೋದನು. 

ವಿಘ್ನೇಶ್ವರ ಮಹಾಶಿಲ್ಪವನ್ನು ಪ್ರಜಾರಾಜ್ಯದ 
ಅಧಿದೇವತೆಯಾಗಿ ಇಟ್ಟುಕೊಂಡು ಆರಾಧಿಸುತ್ತ 
ವಾತಾಪಿ ನಗರದ ಪ್ರಜೆಗಳು ಚಿರಕಾಲ ಕ್ರಮಬದ್ಧ 
ವಾಗಿ ಸುಖಜೀವನ ನಡೆಸಿದರು. ಹೀಗೆ ತಲಾಂತರ 
ಗಳು ಕ್ರಮಿಸಿದಂತೆ ವಾತಾಪಿ ನಗರವು ಪ್ರವರ್ಧ 
ಮಾನವಾಗಿ ದೇಶದೇಶಾಂತರಗಳಲ್ಲಿ ಕೂಡಾ ಖ್ಯಾತಿ 
ಗೊಂಡಿತು. 
. ಆಗ ಏನಾಯಿತೆಂದರೆ, ಅಗಸ್ತ್ಯನ ಭಯದಿಂದ 
ಓಡಿಹೋದ ರಾಕ್ಷಸ ಇಲ್ವಲನು, ಅವನ ಕಣ್ಣಿಗೆ 
ಬಿದ್ದರೆ ಸಾಯುವೆನೆಂಬ ಭಯದಲ್ಲಿ ವಿಂಧ್ಯಾಟವಿ | 
ಯಲ್ಲಿ ಊರು ಹೆಸರಿಲ್ಲದ ಕತ್ತಲೆಯಲ್ಲೇ ಬದುಕಿ | 
ಕೊಂಡಿದ್ದನು. ವಾತಾಪಿ ನಗರದ ಹೆಸರು: ಖ್ಯಾತಿ 
ಗಳನ್ನು ಕೇಳುತ್ತಲೇ ಇದ್ದನು. ಅನೇಕ ವರ್ಷ 
ಗಳಿಂದಲೂ ಅಗಸ್ತ್ಯನು ವಾತಾಪಿ ನಗರಕ್ಕೆ ಬಾರ 
ದಿರುವುದನ್ನು ನೋಡ್ಲಿ ಇನ್ನು ಬರಲಾರನೆಂಬ 
ಧೈರ್ಯದಿಂದ, ಅಗಸ್ತ್ಯ ಸೃಷ್ಟಿಯನ್ನು ನಾಶ 
ಮಾಡಲು ಬಯಲಿಗೆ ಬಂದನು. 

ಆಗ ಅವನದು ದೊಡ್ಡ ಮನುಷ್ಯನ ವೇಷ 
ವಾಗಿತ್ತು. ಮಹಾಧರ್ಮಾತ್ಮನ ಹಾಗೆ ನಟನೆ. 
ಪ್ರಜಾಸೇವೆಯೇ ತನ್ನ ಜೀವಿತ ಪರಮಾರ್ಥ 
ಎಂಬವನಂತೆ ರೂಪ ವೇಷಗಳಿಂದ ಪ್ರಜಾ ಜನರ' 
ನಡುವೆ ಸೇರಿಕೊಂಡನು. ಆಗಿನ ಕಾಲದ ಮಾರ್ಪಾಡಿ 
ನೊಂದಿಗೆ ಉಂಟಾದ ಪರಿಸ್ಥಿತಿ ಕೂಡಾ ಇಲ್ವಲನಿಗೆ 
ಅನುಕೂಲವಾಗಿಯೇ ಇದ್ದಿತು. 


ತೊಡಗಿತ್ತು. : ಜ್ಞಾನಪಿಪಾಸೆ ಜನರಲ್ಲಿ ಕಡಿಮೆ 
ಯಾಯಿತು. ಪ್ರಜೆಗಳೊಳಗೆ ಭೇದಾಭಿಪ್ರಾಯಗಳೂ 
ಹೆಚ್ಚು ಕಡಿಮೆಗಳೂ, ಮೇಲ್ತನ ಕೀಳ್ತನಗಳೂ ತಲೆ 
ಹಾಕಿದುವು. ಬುದ್ಧಿವಂತಿಕೆಗಳು ಬುದ್ಧಿ ಕಡಿಮೆ 
ಯಾದವರನ್ನು ವಂಚಿಸಲು ಉಪಯೋಗವಾದುವು. 
ಅಂತಹ ಪತನ ದಶೆಯ ಪ್ರಾರಂಭದಲ್ಲಿಯೇ 
ಇಲ್ವಲನು ಒಂದು ಗುಂಪಿನ ಪ್ರಜೆಗಳಿಗೆ ನಾಯಕ 
ನಾಗಿ ಮೆರೆಯತೊಡಗಿ, ಇಂದ್ರಜಾಲ ವಿದ್ಯೆಗಳಿಂದ 
ಅದ್ಭುತ ಪುರುಷನಿನಿಸ್ಸಿ  ಮಹಾನಾಯಕನಾಗಿ 
ಎಲ್ಲರನ್ನೂ ವಶಪಡಿಸಿಕೊಳ್ಳುವಷ್ಟು ಸಮರ್ಥ 
ನಾದನು. ನಗರದ ಮಧ್ಯದಲ್ಲಿರುವ ವಿಘ್ನೇಶ್ವರನ. 
ಮಹಾಶಿಲ್ಪದ ಮೇಲೆ ಜನರಿಗೆ ಗುರಿ ನಿಂತಿರುವ ವರೆಗೆ 
ಆಗಸ್ತ್ಯನನ್ನೂ, ಅಗಸ್ತ್ಯನು ಹೇಳಿದ ನೈತಿಕ ಸೂತ್ರ 
ಗಳನ್ನೂ ಮರೆಯಲಾರರೆಂಬ ಸೂಕ್ಷ್ಮವು ಇಲ್ವಲನಿಗೆ 
ಗೊತ್ತಾಯಿತು. ತಾಂತ್ರಿಕ ವಿದ್ಯೆಯನ್ನು ಪ್ರಯೋಗಿಸಿ 
ಜನರಿಗೆ ಮದ್ಯಪಾನೀಯಗಳ ಜಟ ಅಂಟಿಸಿದನು. 
ಅಗಸ್ತ್ಯನ ನೀತಿವಾಕ್ಯಗಳ ಫಲಕಗಳನ್ನು ಕೀಳಿಸಿ, 
ಹೊಸ - ಹೊಸ ಸೂತ್ರಗಳನ್ನು ಬೋಧಿಸಿದನು. 
ಒಬ್ಬರನ್ನೊಬ್ಬರು ದೋಚಿಕೊಳ್ಳುವುದರಲ್ಲಿರುವ 
ಆನಂದ. ವಿಷೇಷಗಳನ್ನು ಪ್ರಚಾರ ಮಾಡಿದನು. 
ಹಳೆಯ ಸುಖಗಳನ್ನೇ ನಂಬಿ ಕುಳಿತುಕೊಳ್ಳುವುದು 
ಮನುಷ್ಯತ್ವವಲ್ಲವೆಂದೂ, ಹೊಸಹೊಸ ಸುಖ 
ಗಳನ್ನು ತಿಳಿದುಕೊಳ್ಳುವುದೇ. ಜೀವಿಸುವುದೆಂಬ 
ಸಿದ್ಧಾಂತಕ್ಕೆ ಲಕ್ಷಣವೆಂದೂ ಪ್ರಜೆಗಳ ಬುದ್ಧಿಯನ್ನು 
ಚೆನ್ನಾಗಿ ತಿರುಗಿಸಿದರು. ಪ್ರಚ್ಛನ್ನ ವೇಷಗಳಿಂದ 
ಅನೇಕಮಂದಿ ಮಿತ್ರ ರಾಕ್ಷಸರು ಇಲ್ವಲನ ಜತೆಗೆ 
ಕೂಡಿದರು. ಪ್ರಜಾಸೇವಕನಾಗಿ ಅವತರಿಸಿ, ಪ್ರಜಾ 
ನಾಯಕನಾಗಿ . ಮೇಲೇರಿದ ಇಲ್ವಲನು ಮಹಾ 
ನಾಯಕನಾಗಿ ಪ್ರಜೆಗಳ ಮೇಲೆ ಸವಾರಿ ಮಾಡುತ್ತ 
ಪ್ರಚೆಗಳಿಗೊಂದು ಅಂಕುಶದಂತಾದನು. ಅಂತಃ 
ಕಲಹಗಳನ್ನು ಎಬ್ಬಿಸಿದನು. 


ವಾತಾಪಿ ನಗರವು ಪರಸ್ಪರ ಜಗಳಾಟ ಹೊಡೆ 
ದಾಟಗಳಿಂದ ತುಂಬಿತು. ದುಷ್ಟರು ಸಾಧುಗಳನ್ನು 
ಬೇಟೆಯಾಡತೊಡಗಿದರು. ನಗರವು ಅಲ್ಲಕಲೋಲ 


ವಾಯಿತು. ಅನೇಕಮಂದಿ ಸಾಧು ಪ್ರಜೆಗಳು 
ಭಯದಿಂದ ಇರಲಾಗದೆ, ನೆಮ್ಮದಿಯನ್ನು ಅರಸಿ 
ಕೊಂಡು ನಗರವನ್ನು ಬಿಟ್ಟು ಹೋಗಲಿಕ್ಕೂ, 
ತೊಡಗಿದರು. 

ಇಲ್ವಲನು ನಗರದ ಮಧ್ಯದಲ್ಲಿದ್ದ ವಿಘ್ನೇಶ್ವರನ 
ಮಹಾಶಿಲ್ಪವನ್ನು ನೆಲಮಟ್ಟ ಮಾಡಬೇಕೆಂಬ 
ಪ್ರಯತ್ನಕ್ಕೆ ಪ್ರಾರಂಭಿಸಿದನು... ಶತಲ್ಲಿಯನ್ನು 
ತಯಾರಿಸಿ ತಂದು ಅದರ ಸುತ್ತಲೂ ಗುರಿಯಿಡಿ 
ಸಿದನು. ಶಿಲ್ಪದ ಅಡಿಯಲ್ಲಿ ಸಿಡಿಮದ್ದುಗಳನ್ನು 
ಜಡಿಸಿ ಇನ್ನೇನು ಬೆಂಕಿ ತಾಗಿಸಬೇಕೆಂದಿರುವಾಗ 
ಅತಿವಿಚಿತ್ರವಾದೊಂದು ಅದ್ಭುತವೇ ನಡೆಯಿತು. 
ಬೆಂಕಿ ತಗಲುವುದಕ್ಕೆ ಮೊದಲೇ ಮದ್ದುಗಳು 
ಸಿಡಿದುವು. ಆ ಅದುರುವಿಕೆಯಿಂದ ಶತಫ್ನಿ ಶಕಟ 


ಗಳು ಅತ್ತಿಂದಿತ್ತ ತಿರುಗಿ ಸಿಡಿಯತೊಡಗಿ ಗುಂಡು 
ಗಳ ಮಳೆಯೇ ಸುತ್ತಲೂ ಹಾರಿದುವು. ಆ ಅಗ್ನಿ 
ವರ್ಷಣದಿಂದ ದುಷ್ಟರಲ್ಲಾ ಸತ್ತು ಸತ್ತು ಬಿದ್ದರು. 


ಅನೇಕರು. ವಿಕಲಾಂಗರಾದರು. ಅಂಥವರಲ್ಲಿ 
ಇಲ್ಲಲನೂ ಒಬ್ಬನು. ಇಲ್ವಲನಿಗೆ ಒಂದು ಕಾಲೂ 
ಒಂದು ಕೈಯೂ ಹೋದುವು. 

 ರಕ್ತಸಿಕ್ರವಾದ ಶರೀರದಿಂದ ಅವನು ನೆಲದಲ್ಲಿ 
ಬಿದ್ದು ಜೀವದೊಂದಿಗೆ ನರಳುತ್ತ ಹೊರಳಾಡಿ 
ಕೊಂಡಿರುವಾಗ, ಗಣಪತಿ ವಿಗ್ರಹದೊಳಗಿನಿಂದ ಈ 
ಮಾತುಗಳು ಕೇಳಿದುವು : 

“ಎಲೋ. ಇಲ್ವಲಾ! ಹೀಗೆಯೇ ಆಂಗ 
ವೈಕಲ್ಯತೆಯಿಂದ. ವಾರ್ಧಕ್ಕದಲ್ಲಿ ನರಳಿ ನರಳಿ 
ಕೊಳೆತು ಇನ್ನೂ ಇಷ್ಟು ಕಾಲ ಜೀವಿಸಿಕೊಂಡಿರು. 
ನಿನಗೆ ಅದೇ ಸರಿಯಾದ ಶಿಕ್ಷೆ.” 

ವಿಘ್ನೇಶ್ವರನ ಈ ಶಾಪ ವಾಕ್ಯಗಳು 
ಕಿವಿಗಳೊಳಗೆ ಚೆನ್ನಾಗಿ ಅಚ್ಚೊತ್ತಿದುವು. ಅಲ್ಲಿಗೆ 


ಅವನ 


ವಾತಾಪಿ ನಗರವು ಪೂರ್ವದ ವೈಭವವನ್ನು 
ಪೂರ್ತಿ ಕಳೆದುಕೊಂಡು, ಕೆಲವೇ ಮಂದಿ 
'ಬಿಡಿಯಾಳುಗಳಿಂದ ಜೀವ ಮಾತ್ರ ಹಿಡಿದುಕೊಂಡು 


ಧೌಮ್ಯನು ಹೀಗೆ ಹೇಳಿ ಮುಗಿಸಿದ ಕೂಡಲೇ 
ಅರ್ಜುನನು ವಿಗ್ರಹದ ಕಡೆಗೆ, ಮುಖ ತಿರುಗಿಸಿ 
ನೋಡಿದನು. ಆಶ್ಚರ್ಯದಿಂದ ಅವನ ಬಾಯಿ 
ಅರೆದೆರೆದಂತೆಯೇ ನಿಂತುಹೋಯಿತು. ವಿಘ್ನೇಶ್ವರ 
ಮಹಾಶಿಲ್ಪವು ಅಲ್ಲಿ ಕಾಣಲೇ ಇಲ್ಲ! 


ಧೌಮ್ಯನು ಸ್ವಲ್ಪವೂ ಆಶ್ಚರ್ಯ ಪಡದೆ, 


: * ಅರ್ಜುನಾ ಆಶ್ಚರ್ಯ ಪಡಬೇಡ. ಮಹಾ 


ಶಿಲ್ಪವು ಅದೃಶ್ಯವಾಗಿ ಹೋಗುತ್ತದೆಂದು ಆಗಲೇ 
ಹೇಳಿದೆನಷ್ಟೆ ? ” ಎಂದನು. ಸ 

ಆಗ ಸುತ್ತುಮುತ್ತಲಿನ ಮುಳ್ಳಿನ ಪೊದರು 
ಗಳಾಚೆಯಿಂದ ಶೀರಾ ಹಣ್ಣು ಹಣ್ಣು ಮುದುಕ 
ನಾದ ವಿಕೃತರೂಪದವನೊಬ್ಬನು. ಒಂದು ಕೈ, 
ಒಂದು ಕಾಲಿನಿಂದ ಶರೀರವನ್ನು ಎಳೆದುಕೊಳ್ಳುತ್ತಾ 
ಬಂದು ಕೆಟ್ಟದನಿಯಿಂದ : ಅರಚಿ, ಮಹಾಶಿಲ್ಪವಿದ್ದ 
ಕಡೆಗೆ ಒಕ್ಕೈಯನ್ನು : ಚಾಚಿ ವಂದಿಸುವಂತೆ 

ಅರ್ಜುನನು ಅವನನ್ನು ನೋಡಿ, “ಗುರು 
ದೇವಾ! ಅವನೇ ಅಲ್ಲವೇ ರಾಕ್ಷಸ ಇಲ್ವಲ!" 
ಎಂದು ಕೇಳಿದನು. 

"ಹೌದು. ಅವನ ಕಿರಾತ ಕೃತ್ಯಗಳಿಂದಲೇ ರಾಕ್ಷಸ 
ಶಕ್ತಿಯನ್ನು ಕೂಡಾ ಕಳೆದುಕೊಂಡು ಹೀಗಾದನು. 
ದುಷ್ಟರಿಗೆ ಒಂದುದಿನ ಹೀಗೆಯೇ ಆಗುತ್ತದೆ” 
ಎಂದನು ಧೌಮ್ಮ. 

ಅನಂತರ ಅರ್ಜುನನು ತಡಮಾಡದೆ. ಅಣ್ಣನಾದ 
ಧರ್ಮರಾಜನನ್ನು ಕರೆದುಕೊಂಡು ಬರಲು 
ದೂತರನ್ನು ಹಸ್ತಿನಾವತಿಗೆ ಓಡಿಸಿದನು. ಅದರಂತೆ 
ಹಸ್ತಿನಾಪುರದಿಂದ. ಭೀಮ, ನಕುಲ, 


ಸಹ 


ದೇವರನ್ನೂ, ಪರಿವಾರದವರನ್ನೂ ಕರೆದುಕೊಂಡು 
ಧರ್ಮರಾಜನು ವಾತಾಪಿ ನಗರಕ್ಕೆ ಬಂದನು. 

ಆ ರಾತ್ರಿ ಧರ್ಮರಾಜನು ವಿಘ್ನೇಶ್ವರನ ಮಹಾ 
ಶಿಲ್ಪವು ಅಂತರ್ಧಾನವಾದ ಸ್ಥಳಕ್ಕೆ ಇದಿರಾಗಿ 
ಕುಳಿತುಕೊಂಡು, “ದೇವಾ! ನನ್ನ ತಮ್ಮನು ನಿನ್ನ 
ಮಹಾಶಿಲ್ಪವನ್ನು ನೋಡಿ ಧನ್ಯನಾದನು. ನನಗೂ 
ಆ ವನ್ನು ಕರುಣಿಸಲಾರೆಯಾ? ವಿನ್ನ 
ಮಹನೀಯವಾದ ಶಿಲ್ಪವನ್ನು ಇನ್ನಾರು ಕೆತ್ತ 
ಬಲ್ಲರು? ಬೇಗದಲ್ಲೇ ನಿನ್ನ ವಿಗ್ರಹ ಪ್ರತಿಷ್ಠೆ 
ನಡೆಯುವ. ಮಹಾಭಾಗ್ಯವನ್ನು ನನಗೆ ಕೊಡು 
ಮಹಾಗಣಪತೀ 1” ಎಂದು ಕಣ್ಣು ಮುಚ್ಚಿ 
ವಿಘ್ನೇಶ್ವರನನ್ನು ಧ್ಯಾನಿಸುತ್ತಾ ಬೇಡಿಕೊಂಡನು. 

ಆಗ ಅವನ ಕಿವಿಗಳಲ್ಲಿ “ ಧರ್ಮಜಾ, ದೇವ 
ಶಿಲ್ಪಿ ವಿಶ್ವಕರ್ಮನೂ, ದಾನವಶಿಲ್ಪಿ ಮಯನೂ 


ಕೂಡಿ ಶಿಲ್ಪಿಗಳಾಗಿ ಬಂದು ವಿಗ್ರಹವನ್ನು ಕೆತ್ತಿ, 


ಕಡೆದು, . ರೂಪಿಸಿಕೊಡುತ್ತಾರೆ. ವಿಗ್ರಹಪ್ರತಿಷ್ಠೆ 
ನಡೆದ ಕೂಡಲೇ ಯಾಗಾಶ್ವವು ಕದಲಿ ಹೊರಡು 
ತ್ತದೆ. ಅಮೇಲೆ ನಿನ್ನ ಅಶ್ವಮೇಧಯಾಗವು 
ಜಯಪ್ರದವಾಗಿ ನಡೆಯುತ್ತದೆ. ವಾತಾಪಿ ನಗರ 
ವನ್ನು ಪುನರುದ್ಧಾರಣ ಮಾಡು. ನಿನ್ನ ಪಾಂಡವ 
'ಸಂತತಿಯವರಾದ ಚಂದ್ರವಂಶದ ರಾಜರು ಚಿರಕಾಲ 
ಈ ನಗರವನ್ನು ಪಾಲಿಸುತ್ತಾರೆ” ಎಂಬ ಮಾತುಗಳು 
ಕೇಳಿಸಿದುವು. 

- ಧರ್ಮರಾಜನು ಕಣ್ಣುಬಿಡಿಸಿ ನೋಡಿದಾಗ. 
ಇದಿರಿನಲ್ಲಿ ಮಹೋನ್ನತವಾದ ವಿಘ್ನೇಶ್ವರನ 
ಮಹಾಶಿಲ್ಪವು. ದೇದೀಪ್ಯಮಾನವಾಗಿ ಕಾಣಿಸಿ, 
ಹಾಗೆಯೇ  ಅಂತರ್ಧಾನವಾಗಿ ಹೋಯಿತು. 
ಧರ್ಮರಾಜನ ಸರ್ವಾಂಗವೂ ಆನಂದಪುಲಕಿತ 
ವಾಯಿತು. ಮರುದಿನ ಬೆಳಿಗ್ಗೆ ಬೆಳ್ಳಗಿನವನೊಬ್ಬನೂ, 
ಕರ್ರಗಿನವನೊಬ್ಬನೂ ಸಮೀಪದಲ್ಲಿ ಪೊದರುಗಳ 
ನಡುವಿನಲ್ಲಿದ್ದ ಸ್ಫಟಿಕ ಶಿಲೆಯನ್ನು ಪರೀಕ್ಷಿಸುತ್ತಿರು 


ಚಂದಮಾಮ 


ವುದು ಕಂಡಿತು. ಅವರು ಯಾರೆಂಬುದನ್ನು ಗ್ರಹಿಸಿ 
ಧರ್ಮರಾಜನು ಅವರಿಗೆ ವಂದನೆಗಳನ್ನರ್ಪಿಸಿ 
ಆದರಿಸಿ ಗೌರವಿಸಿದನು. 

ಅವರಿಬ್ಬರೂ ಆ ಶಿಲೆಯನ್ನು ಕೀಳಲು 
ಪ್ರಯತ್ನಿಸುವಾಗ, ಆ ಸ್ಥಳದ ಅಡಿಯಲ್ಲಿ ದೊಡ್ಡ 
ದೊಂದು ನಿಧಿಯ ಭಂಡಾರವು ಸಿಕ್ಕಿತು. ಅದು: 
ಇಲ್ವಲನು ಬಚ್ಚಿಟ್ಟ ಧನರಾಶಿಯಾಗಿತ್ತು. ಧನದ 
ಮೋಹವನ್ನು ಬಿಡದೆ ಅನುಭವಿಸಲಾಗದೆ ನರಳಿ 
ನರಳಿ ಇಲ್ವಲನು ಸತ್ತದ್ದು ಕೂಡಾ ಅಲ್ಲಿ ತಾನೇ! 
ಅದೀಗ ಸದ್ವಿನಿಯೋಗಕ್ಕೆ ಸಿಕ್ಕಿದಂತಾಯಿತು. 
ಧರ್ಮರಾಜನು ಆ ಧನವನ್ನು ವಾತಾಪಿ ನಗರದ 
ಅಭಿವೃದ್ಧಿಗಾಗಿಯೇ ವಿನಿಯೋಗಿಸಿದನು. 

ಇಬ್ಬರು ಮಹಾ ಶಿಲ್ಪಿಗಳ ಕೈಗಳಿಂದ ವಿಘ್ನೇಶ್ವರನ 
ಮಹಾಶಿಲ್ಪವು ಸಿದ್ಧವಾಯಿತು. ಮೊದಲಿನ ಮಹಾ 
ಶಿಲ್ಪವು ಮಾಯವಾದ ಸ್ವ ಳದಲ್ಲಿಯೇ ದೊಡ್ಡ 


ಸ 


ಆಲಯವೂ, ದೊಡ್ಡ ಮಂಟಪವೂ ತಯಾರಾದುವೂ 


ವಿಶ್ವಕರ್ಮನೂ ಮಯನೂ ಸೇರಿ, ಒಂದು ವಿಶೇಷ 
ರೀತಿಯ ಶಿಲ್ಪ ಸಾಂಪ್ರದಾಯವನ್ನು ಆರೀತಿಯಾಗಿ 
ಭೂಮಿಯಲ್ಲಿ ಸ್ಥಿರಗೊಳಿಸಿದರು. ಹೊಸ ಶಿಲ್ಪ 
ಸಾಂಪ್ರದಾಯಕ್ಕೆ ಅದು ನಾಂದಿಯಾಯಿತು. 
ಭರತವಂಶದವರಿಂದ ಸ್ಥಾಪಿತವಾದ ಅದು 
ಭಾರತೀಯ ಶಿಲ್ಪಕಲೆಯಾಗಿ ಹೆಸರು ಪಡೆಯಿತು. 
ಕಾಲಾನುಸಾರವಾಗಿ ಅದು ಪ್ರಖ್ಯಾತವಾಗಿ ವರ್ಧಿ 
ಸುತ್ತಾ ಚಿರಸ್ಥಾಯಿಯಾಯಿತು. ಗಣಪತಿ 
ಶಿಲ್ಪವೂ, ಆಲಯವೂ ಪೂರ್ತಿಯಾದ ಮೇಲೆ ಆ 
ಶಿಲ್ಪಿಗಳಿಬ್ಬರೂ ಹೇಗೆ ಬಂದರೋ ಹಾಗೆಯೇ 
ಅದೃಶ್ಯರಾದರು. 

ಆಲಯದಲ್ಲಿ ಧರ್ಮರಾಜಾಂದ ವಫ್ನೇಶ್ವರ 
ವಿಗ್ರಹ ಪ್ರತಿಷ್ಠೆ ನಡೆದ ಕೂಡಲೇ ಯಾಗಾಶ್ವವು 
ನಿಂತ ಸ್ಥಳದಿಂದ ದೌಡು ತೆಗೆದು ಓಡತೊಡಗಿತು. 
ಅರ್ಜುನನೂ, ಭೀಮನೂ ಸೈನ್ಯದೊಂದಿಗೆ ಅದರ 
| ಒಂದೆ ಹೊರಟರು. 


ಅಗಸ್ತ್ಯನು ಏರ್ಪಡಿಸಿದ ಪ್ರಜಾರಾಜ್ಯ ಪದ್ಧತಿ 
ಯನ್ನೇ ಭರ್ಮರಾಜನು, ವಾತಾಪಿ ನಗರದಲ್ಲಿ ಮತ್ತೆ 
ಏರ್ಪಡಿಸಿದನು. ಅದಕ್ಕೆ ಬೇಕಾದ ಹಾಗೆ ತಕ್ಕ |. 
ಶಾಸನಗಳನ್ನು ಮಾಡಿ ಅವರಿಗೆ ಒಪ್ಪಿಸಿ, ನಕುಲ 
ಸಹದೇವರೊಂದಿಗೆ ಹಿಂದಿರುಗಿ ಹಸ್ತಿನಾಪುರಕ್ಕೆ 
ಹೊರಟುಹೋದನು. 

ಪ್ರಜಾರಾಜ್ಯದ ಪರ್ಯಾಯ ಪದವಾಗಿ ಆ 
ಪ್ರಾಂಕಕ್ಕೆ ಅಗಸ್ತ್ಯ ರಾಜ್ಯವೆಂದೂ, ನಗರಕ್ಕೆ ಆಗಸ್ತ್ಯ 
ನಗರವೆಂದೂ ಸ್ವಲ್ಪ ಕಾಲದವರೆಗೆ ಪ್ರಚಾರದಲ್ಲಿತ್ತು. 
ಕಾಲಕ್ರಮದಲ್ಲಿ ವಾತಾಪಿ ನಗರವೆಂಬ ಹೆಸರೇ 
ಸ್ಥಿರವಾಗಿ ಉಳಿಯಿತು. 

ಅರ್ಜುನನು. ದಿಗ್ವಿಜಯವನ್ನು ಮುಗಿಸಿಕೊಂಡು 
ಕುದುರೆಯೊಂದಿಗೆ ಹಸ್ತಿನಾಪುರವನ್ನು ತಲಪಿದನು. 


ಪ್ರತ್ಯೇಕವಾಗಿ. ಸಮರ್ಪಿಸಿದನು. ಶಿಲ್ಪಿಗಳಿಗೆಲ್ಲಾ 
ಗೌರವ ಪ್ರಪತ್ತಿಗಳನ್ನು ಏರ್ಪಡಿಸಿದನು. 

ಧರ್ಮರಾಜನ ಅನಂತರ ಪರೀಕ್ಷಿತನೂ, ಪರೀಕ್ಷತನ 
ತರುವಾಯ ಜನಮೇಜಯನೂ ರಾಜ್ಯಪಾಲನೆ 
ಮಾಡಿದರು. . ಜನಮೇಜಯನ ಸಂತತಿಯವರಾದ 
ರಾಜರ ವಶಕ್ಕೆ ತಾನಾಗಿಯೇ ವಾತಾಪಿ ನಗರವು 
ಬಂದಿತು. ವಾತಾಪಿ ನಗರವನ್ನು ಪಾಲಿಸಿದ ಚಂದ್ರ 
ವಂಶದ ರಾಜರಲ್ಲಿಶತ್ರುಂಜಯನು ದೊಡ್ಡ ಸಾಮ್ರಾಜ್ಯ 
ಪಿಪಾಸಿಯಾಗಿದ್ದನು. ಅವನು ವಾತಾಪಿ ನಗರವನ್ನು 
ರಾಜಧಾನಿಯಾಗಿ ಮಾಡಿಕೊಂಡು, ವಾತಾಪಿ 
ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೊಡ್ಡ ರಾಜನೆನಿಸಿದನು. 
ಸೈನ್ಯವನ್ನು ಬೆಳೆಯಿಸಲಿಕ್ಕಾಗಿ ಪ್ರಜೆಗಳ ಮೇಲೆ 
ತೆರಿಗೆಗಳನ್ನು ಹಾಕಿದನು. ಅವನು ನಿರಂಕುಶ 
ಪ್ರಭುತ್ವವನ್ನು ಚೆಲಾಯಿಸುತ್ತ, ಇಲ್ವಲನು ಮತ್ತೆ 
ಹುಟ್ಟಿದನೋ ಅನಿಸುವಂತಿದ್ದನು. 


ಇ 


ಚಂದಮಾಮ 


ಅವನ ಕುಮಾರರಲ್ಲಿ ಚಳುಕವರ್ಮನೆಂಬವನು 
ತುಂಬಾ. ಒಳ್ಳೆಯವನಾಗಿದ್ದನು. ಅಗಸ್ತ್ಯನ ಪ್ರಜಾ 
ರಾಜ್ಯ ಸೂತ್ರಗಳ ಮೇಲೆ ಅವನಿಗೆ ಒಳ್ಳೆಯ ಗುರಿ 
ಯುದಿತು. "ಆವನು ವಿಶ್ನೇಶ್ವರನನ್ನು ಭಕ್ತಿಯಿಂದ 
ಆರಾಧಿಸುತ್ತ, ವಿದ್ಯಾರ್ಜನೆಯಲ್ಲಿಯೂ, ಲಲಿತಕಲೆ, 
ಶಿಲ್ಪ ಕಲೆಗಳ ಮೇಲೆಯೂ ಮನಸ್ಸುಳ್ಳವನಾಗಿದ್ದನು. 
ಅಗಸ್ತ್ಯನ ಅಂಶವೇ ಅವನಲ್ಲಿ ಇರುವುದೆಂದು ಜನರು 
ಹೇಳಿ ಕೊಳ್ಳುತ್ತಿದ್ದರು. 

ಸಾಮ್ರಾಜ್ಯವನ್ನುವಿಸ್ತರಿಸಲಿಕ್ಕಾಗಿ ಶತ್ರುಂಜಯನು 
ತನ್ನ ಕುಮಾರರಿಗೆ ಆಜ್ಞೆಗಳನ್ನು ಮಾಡಿದನು. ಆಗ 
ಚಳುಕನು ತಂದೆಯೊಂದಿಗೆ, ಜನರಿಗೆ ಹಿಂಸೆ 
ಕೊಡುವುದೂ, ಪರರನ್ನು ಪೀಡಿಸುವುದೂ ಏನೇನೂ 
ಚೆನ್ನಾಗಿಲ್ಲ. ಈರೀತಿಯಾಗಿ, ಸಾಮ್ರಾಜ್ಯ ವಿಸ್ತರಣೆ 
ಮಾ! ಚಾಂಡಾಲ ವೃತ್ತಿಗೂ ಏನು 


ವ್ಯತ್ಯಾಸವಿದೆ? ಇಂತಹ ನೀಚಕಾರ್ಯಗಳಿಗೆ ನಾನಿಲ್ಲ” 
ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿ, ಅಣ್ಣಂದಿರೊಂದಿಗೆ 


ಸೈನ್ಯ ತೆಗೆದುಕೊಂಡು ಹೋಗಲು ನಿರಾಕರಿಸಿ 
ಬಿಟ್ಟನು ! 

ಶತ್ರುಂಜಯನು ಮಹಾ ಕೋಪದಿಂದ, “ಛೀ 

ಛೀ! ಸಿಂಹದ ಹೊಟ್ಟೆಯಲ್ಲಿ ಇಲಿ ಹುಟ್ಟಿದಂತೆ 

ರಾಜವಂಶದಲ್ಲಿ ನನ್ನ ಮಗನಾಗಿ ಹುಟ್ಟಿದಿ | 

ನಿನಗೆ ತಕ್ಕ ಶಾಸ್ತ್ರಿ ನಡೆಯಲೇಬೇಕು!” ಎಂದು 


ಒಂದು ಇಲಿಯನ್ನು ಹಿಡಿಸಿ. ತರಿಸಿ, ಅದಕ್ಕೆ 
ಚುಳುಕಿ ಎಂದು ಹೆಸರಿಟ್ಟು, ಅದರೊಂದಿಗೆ 
ಚಳುಕ ವರ್ಮನಿಗೆ ಮದುವೆ ಮಾಡುವೆ. 
ನೆಂದು  ಡಂಗುರುಹೊಡೆಸಿ ಎಲ್ಲರನ್ನೂ 
ಆಹ್ವಾನಿಸಿದನು. 

ಚುಳುಕಿ ಎಂಬ ಆ ಇಲಿ “ಕಲ್ಯಾಣ ಕಿಂಕಿಣಿ” 
ಎಂಬ ಅಪ್ಸರಸಿ. ಇಂದ್ರನ ಶಾಪದಿಂದ ಇಲಿಯಾಗಿ 
ಭೂಮಿಯಲ್ಲಿ ಬಿದ್ದಿದ್ದಳು. 

ಕಲ್ಯಾಣ ವೇದಿಕೆಯ ಮೇಲೆ ಅಲಂಕರಿಸಲ್ಪಟ್ಟ 
ಹಸೆಮಣೆಯ ಮೇಲೆ ಕುಳಿತಿದ್ದ ರಾಜಕುಮಾರ 
ನನ್ನೂ, ಇಲಿಯನ್ನೂ ನೋಡಿ ಎಲ್ಲರೂ ಮಾಡುವ 
ಪರಿಹಾಸದ ಕೋಲಾಹಲಕ್ಕೆ, ಚಳುಕವರ್ಮನು 
ನಾಚಿ ನೀರಾಗಿ ಹೋಗಬೇಕೆಂದೇ, ಶತ್ರುಂಜಯನು 
ಈ ವಿಚಿತ್ರ ವಿವಾಹಕ್ಕೆ ಎಲ್ಲಾ ರಾಜರನ್ನೂ ಪ್ರಜೆ 
ಗಳನ್ನೂ ಆಹ್ವಾನಿಸಿದನು. 

ಆದರೆ ಚಳುಕವರ್ಮನು ಮಂದಹಾಸದಿಂದ, 
* ಇಲಿಯನ್ನು ಮಹಾರಾಜನ ಸೊಸೆಯಾಗಿ 
ಮಾಡಿಸಬಲ್ಲವನಾದ ನನ್ನ ಆರಾಧ್ಯದೇವ ಮೂಸಿಕ 
ವಾಹನ ವಿಫ್ನೇಶ್ವರನು, ಈ ಇಲಿಯನ್ನು ಕೋಕಿಲ 
ವಾಣಿಯಂತಹ ಕನ್ಮೆಯಾಗಿ ಮಾಡಲಾರನೆಂದು 
ಇಲ್ಲಿ ಯಾರೂ ನಂಬದಿದ್ದರೂ, ನಾನು ಗಟ್ಟಿಯಾಗಿ 


ಕೋಣೆಯ ಹೊರಗೆ ಅಷ್ಟೊಂದು ಕೋಲಾಹಲ 
ನಡೆಯುತ್ತಿದ್ದರೂ, ಒಳಗೆ ನಿದ್ರಿಸಿಕೊಂಡಿದ್ದ ರೈತನಿಗೆ 
ಆವನ ಬದಿಯಲ್ಲಿ ಪ್ರೌ 


ಎಚ್ಚರವಾಗಲೇ ಇಲ್ಲ. 
ಪುಷ್ಪಗಳಿಂದ ಅಲಂಕೃತವಾದ ಗಣೇಶನ ವಿಗ್ರಹ 
ವಿದ್ವಿತು. ನೆಲದಲ್ಲೆಲ್ಲಾ ಕಬ್ಬಿನ ರಸ ಪಾನಕದ ಜೊಲ್ಲು 
ಕೆಸರಿನಂತೆ ಕಾಣುತ್ತಿತ್ತು. 

ಜಮಿನ್ಪಾರನು' ಇದೇನೆಂದು ಕಾವಲಿನವರನ್ನು 


ಕೇಳಿದನು. ಕಾವಲಿನವರು ನಡುಗುವ ಕಂಠದಿಂದ, 
“ಅಯ್ಯಾ, ಬಹಳ ರಾತ್ರಿಯಾಗಿ ಹೋಗಿತ್ತು. 
ಒಳಗಿರುವ ಆ ರೈತ ಯಾವ ಚಿಂತೆಯೂ ಇಲ್ಲದೆ ನಿದ್ದೆ 
ಮಾಡುವುದನ್ನು ನೋಡಿ ನಮಗೆ ಆಶ್ಚರ್ಯವಾಗುತ್ತಾ 
ಇತ್ತು. ನಮಗೂ ಹಾಗೆಯೇ ತೂಕಡಿಕೆ ಶುರು 
ವಾಯಿತು. ಸ್ವಲ್ಪ ಹೊತ್ತು ಏನಾಯಿತೆಂದೇ ನಮಗೆ. 
ಗೊತ್ತಾಗಲಿಲ್ಲ ಆನೆಯ ಕಾಲಡಿ ಶಬ್ದ, ಶ್ವಾಸ, 
ಕೂಗು ಕೇಳಿ ಫಕ್ಕನೆ ನಮ್ಮ ನಿದ್ದೆಯ ಮತ್ತು 
ಇಳಿದು ಹೋಯಿತು. ದೊಡ್ಡದೊಂದು ಬೆಳ್ಳಗಿನ 
ಆನೆ ರೈತನ ಕೋಣೆಯೊಳಗೆ ಸೇರಿತ್ತು. ಹೇಗೆ 


ಬಂತೋ ದೇವರೇ ಬಲ್ಲ. ಮಲಗಿದ ಹಾಗೇ ಇರುವ 
ರೈತನನ್ನು ನೋಡಿ ಸತ್ತನೇನೋ ಅಂದುಕೊಂಡೆವು. 
ಪಕ್ಕದಲ್ಲಿ: ಕಬ್ಬಿನ ' ಜಜ್ಲೆಗಳನ್ನು ಸೊಂಡಿಲಿನಿಂದೆತ್ತಿ 
ಬಾಯಿಯೊಳಗೆ ಹಾಕಿ ಜಗಿದು ರಸ ಕುಡಿಯುವ 
ಆನೆಯ ಶಬ್ದಕ್ಕೆ ಆವನಿಗೆ ಎಚ್ಚರವೇ ಆಗಿಲ್ಲ"! 
ಕಬ್ಬೆಲ್ಲಾ ಹಿಪ್ಪೆಯ ಪರ್ವತವಾಗುವುದನ್ನು ನೋಡಿ 
ಹೆದರಿ ನಾವು ದೂರ ಓಡಿದೆವು” ಎಂದು ಹೇಳಿದರು. 
ಮುಚ್ಚಿದ ಕೋಣೆಯೊಳಗೆ ಆನೆ ಸುಳಿಯುವು 
ದೆಂದರೇನು? ಜಮಾನ್ಸ್‌ರನಲ್ಲಿ. ದೊಡ್ಡದೊಂದು 
ಪರಿವರ್ತನೆಯುಂಟಾಗುತ್ತ ,ರೋಮಾಂಚಿತನಾದನು. 
ಅವನು “ಭಾವಪರವಶತೆಯಲ್ಲಿ ನಡುಗುತ್ತ ಕೋಣೆ 
ಯೊಳೆಗೆ ಹೋಗಿ, ರೈತನ ಪಾದಗಳನ್ನು ಹಿಡಿಯು 
ಫವನಂತೆ ಬಿದ್ದನು. 
ಆಗ ರೈತನು ಕನಸಿನ ಲೊಕದಿಂದ ಇಳಿದವನುತೆ 
. ಜಮಾನ್ಸಾರನು 


ಅವನ' ಪಾದಗಳ 


ಕಣ್ಣೀರಿನಿಂದ 


೨೬. ವಿಚಿತ್ರ ವಿನಾಯಕೀಯ 


ವಿಘ್ನೇಶ್ವರನ ಮುಂದೆ ಅಡ್ಡಬಿದ್ದು “ ದೇವಾ, ಇಷ್ಟು 


ದಿನಗಳ ಮೇಲೆ ನಮ್ಮನ್ನು ಅನುಗ್ರಹಿಸಿದೆಯಾ!, 


ನಾವೆಲ್ಲಾ ಧನ್ಯರಾದೆವು ಸ್ವಾಮಾ!” ಎಂದು 
ಪ್ರಾರ್ಥಿಸಿಕೊಂಡಳು. ಆಮೇಲೆ ರೈತನೊಂದಿಗೆ ನಡೆದ 
ಸಂಗತಿಯನ್ನೆಲ್ಲಾ ಅವಳೇ ಹೇಳಿದಳು. 

ಈ ಮಹಾ ಅದ್ಭುತದ ಸಮಾಚಾರವು ಕ್ಷಣ 
ಮಾತ್ರದಲ್ಲಿ ಊರೊಳಗೆಲ್ಲಾ ಹರಡಿತು. ಜನರು 
ತಂಡೋಪತಂಡವಾಗಿ ಜಮಿನ್ಬಾರನ ಮನೆಗೆ ಬರ 
ತೊಡಗಿದರು. ಕಬ್ಬಿನ ಕೋಣೆಯಲ್ಲಿದ್ದ ಆನೆಯ 
ಪಾದ ಬಿದ್ದ ಗುಳಿಗಳಲ್ಲಿ ಸೇರಿದ್ದ ಕಬ್ಬಿನ ರಸವನ್ನು 
ತೀರ್ಥದಂತೆ ಸೇವಿಸಿದರು. ಕಬ್ಬಿನ ಹಿಪ್ಪೆಯನ್ನು 
ವಿಘ್ನೇಶ್ವರನ ಮಹಾ ಪ್ರಸಾದವೆಂದುಕೊಂಡು ಒಯ್ದು 
ತಲೆಯಲ್ಲಿ ಧರಿಸಿಕೊಂಡರು. 

ರೈತನು ಹೆಂಡತಿಯೊಂದಿಗೂ, ಮಗನೊಂದಿಗೂ 
ವಿನಾಯಕ ವಿಗ್ರಹಕ್ಕೇ , ನಮಸ್ಕಾರ ಮಾಡುತ್ತ, 
“ನಾನೊಬ್ಬ ಶುಂಠ. ಸಣ್ಣದೊಂದು ಪತ್ರದ ಚೂರೂ 


ನಿನ್ನಮೇಲೆ ಹಾಕಿ ಪೂಜಿಸಲಿಲ್ಲ. ನಿನಗಾಗಿ ಕಳುಹಿಸಿದ 
ಕಬ್ಬು ನಿನಗೆ ಸೈವೇದ್ಯಮಾಡಲೂ ಇಲ್ಲ. ನನ್ನಂಥ 
ಅಲ್ಪದವನಿಗಾಗಿ ಇಷ್ಟು ಪ್ರಮಪಡುವ ಅಗತ್ಯವೇನು. 
ಬಂತು ಸ್ವಾಮಿ? ಆನೆಯ ರೂಪದಲ್ಲಿ ಎಲ್ಲರಿಗೂ 


| ದರ್ಶನ ಕೊಟ್ಟ ನೀನು ನನಗೆ ಕಾಣಲೇ ಇಲ್ಲ. ನಿದ್ದೆ 


ಯಲ್ಲಿ ಮುಳುಗಿದ ದುರ್ಭಾಗ್ಯದ ಮೊಪ್ರಪ್ಪ ನಾನು!” 


. ಎಂದು ಸಣ್ಣ ಹುಡುಗನ ಹಾಗೆ ಕಣ್ಣೀರು: ಸುರಿಸಿ 


ಕೊಂಡನು. 

ಆಗ ವಿಗ್ರಹದ ಸ್ಥಾನದಲ್ಲಿ ಕಬ್ಬಿನ ಜಲ್ಲೆಯನ್ನು 
ಹಿಡಿದುಕೊಂಡು ವಿಫ್ಲೇಶ್ವರನು ಆ ರೈತನ ಮುಂದೆ. 
ಪ್ರತ್ಯಕ್ಷನಾದನು. ರೈತನ ಮಗನು ಎತ್ತಿಕೊಂಡು 
ಹೊದ ಕಬ್ಬಿನ ಕೋಲೇ ಆವನ ಕೈಯಲ್ಲಿದ್ದಿತು. 

ವಿಘ್ನೇಶ್ವರನು ತನ್ನ ಸೊಂಡಿಲಿನಿಂದ ರೈತನನ್ನು 
ಹತ್ತಿರಕ್ಕೆ ಎಳೆದುಕೊಂಡು. “ ಅಪ್ಪಾ, ಅಳಬೇಡ. 
ಉಳಿದವರಿಗೆ ಆನೆಯಾಗಿ ಕಂಡ ನಾನು ನಿನಗೆ ಆನೆಯ. 
ಮುಖದ ಗುಂಡೋದರನಾಗಿ ಕಾಣಿಸುತ್ತೇನೆ. ಈ 
ನಿಮ್ಮ ಜಾತಿ ಕುಲ ಗೋತ್ರ ಆಚಾರಗಳನ್ನೆಲ್ಲಾ ನಾನು 
ಕಲ್ಪಿಸಿದವನಲ್ಲ. ಎಲ್ಲಾ ಮನುಷ್ಯರೇ ಕಲ್ಪಿಸಿಕೊಂಡು 
ತಾರತಮ್ಮವಿಟ್ಟಿದ್ದಾರೆ. ನನ್ನೆ ಹತ್ತಿರ ಆ ಹೆಚ್ಚು 
ಕಡಿಮೆಗಳ್ಳ ತಾರತಮ್ಯಗಳಿಗೆ ಸ್ಥಾನಿವಿಲ್ಲ. ನಾನು 
ನಿಮಗೆಲ್ಲರಿಗೂ ಸೇರಿದವನೇ ಎಂದು ಹೇಳಿ 
ಅಂಶರ್ಧಾನನಾದನು. 

ಅಲ್ಲಿ ಕೂಡಿದ ಜನರೆಲ್ಲಾ ಕೈಗಳನ್ನೆತ್ತಿ ಜೋಡಿಸಿ 
ಆ ರೈತನಿಗೆ ನಮಸ್ಕರಿಸುತ್ತ “ಅಹಾ ನೀನು ಕೈತ 
ನಲ್ಲಾ! ಗಣಪಶಿಯಮೂರ್ತಿ | ನಿನ್ನಲ್ಲೇ ನಾವೆಲ್ಲಾ 
ಮಹಾ ಗಣಪತಿಯನ್ನು ಕಂಡೆವು!” ಎಂದು ಪದೇ 
ಪದೇ ವಂದಿಸಿದರು. ಜಮಿನ್ಬಾರನಂತೂ ರೈತನಿಗೆ 
ಬ್ರಹ್ಮರಥವನ್ನೇ ಹಿಡಿದನು. ಆವನ ಜಂಬ ದರ್ಪ 
ಗಳೆಲ್ಲಾ ಪೂರ್ತಿ ಹಾರಿ ಹೋದುವು. 

ಹೀಗೆ ಕಥೆಯನ್ನು ಮುಗಿಸುತ್ತ ಪಾವನ ಮಿಶ್ರನು 
“ಇಕ್ಷು ಅಂದರೆ ಕಬ್ಬು, ಸಾವಿರ ಕಬ್ಬುಗಳ ಗಣಪತಿ 


ವಿಂಬಂತೆ ಸಹಸ್ರೇಕ್ಷು ಗಣಪತಿ ಎಂದು ಪ್ರಸಿದ್ಧನಾದ 
ಗಣಪತಿಯ ಈ ಕಥೆಯನ್ನು ಕೇಳಿದಿರಿ, ಆ ಜಾಗದಲ್ಲಿ 
ಕಬ್ಬಿನ ಜಲ್ಲೆಯನ್ನು ಹಿಡಿದ ಗಣಪತಿಯ ವಿಗ್ರಹವು 
ಪ್ರತಿಷ್ಠಿತವಾಗಿ. ದೊಡ್ಡ ದೇವಾಲಯವು ಎದ್ದಿತು” 
ಎಂದು ಮುಗಿಸಿದನು. 

ಆಲಯ ಮಂಟಪದೊಳಗಿನ ಚಿತ್ರಗಳ ಕಥೆಗಳನ್ನು 
ಪಾವನ ಮಿಶ್ರನು ಹೇಳುತ್ತಿದ್ದನೇ ಹೊರತು, ಮುಖ 
ದ್ವಾರದ ಹತ್ತಿರ ಚಿತ್ರಿಸಲ್ಪಟ್ಟ ಚಿತ್ರವು ಮಾತ್ರ 
ಹಾರೆಯೇ ಉಳಿದುಹೋಯಿತು. ಆದು ಬಹಳ 
ದೊಡ್ಡ "ಚಿತ್ರವಾಗಿತ್ತು. ಚಿತ್ರಲೇಖನ ಪ್ರತಿಬೆಗಳಲ್ಲಾ 
ಅದರಲ್ಲಿ ಅಡಕವಾಗಿತ್ತು. ಒಬ್ಬ ಯುವಕನು ಪ್ರತಿ 
ದಿನವೂ ಆ ಚಿತ್ರದ ಮುಂದೆ ಬಹಳ ಹೊತ್ತಿನವರೆಗೆ 
ತದೇಕ ಚಿತ್ತನಾಗಿ ನೋಡುವನು. ಕಡೆಗೆ ಒಂದು ದಿನ 
ಅವನು ಪಾವನ ಮಿಶ್ರನ ಪಾದಗಳಿಗೆ ಮಣಿದು, 
“ ಮಹಾಶಯಾ, ಈ ಆಲಯ ಮಂಟಪದ ಚಿತ್ರ: 
ಗಳನ್ನು ಚಿತ್ರಿಸಿದವರು ಯಾರೆಂದು ಗೊತ್ತಿದೆಯೆ ? 
ಆ ಮಹಾಶಿಲ್ಪಿ ಚಿತ್ರಕಾರನ ಚರಿತ್ರೆ ತಿಳಿಯಬೇಕೆಂದು 
ಬಹಳ ಆಸೆಯಾಗಿದೆ. ಆ ಮುಖದ್ವಾರದಲ್ಲಿರುವ 
ಚಿತ್ರ ನೋಡುತ್ತಿದ್ದರೆ. ನನ್ನ ಕಣ್ಮನಗಳಿರಡೂ ಅಲ್ಲೇ 
ಸಿಕ್ಕಿಕೊಳ್ಳುತ್ತವೆ. ಆದರ ವಿವರಗಳೇನೋ ಗೊತ್ತಾಗ 
ಲಿಲ್ಲ. ಆ ಚಿತ್ರದ ಕಥಾ ವಿವರಗಳನ್ನು ತಿಳೆಸ್ಸಿ ಈ 
ಚಿತ್ರ ಚರಿತ್ರೆಯನ್ನು ಸಂಪೂರ್ಣ ಮಾಡುವಿರಾ?" 
ಎಂದು ಕೇಳಿಕೊಂಡನು. 

: ಪಾವನ ಮಿಶ್ರನು ಆ ಯುವಕನನ್ನು ಸಾದರ 
ನಯನಗಳಿಂದ ನೋಡಿ, “ಅಪ್ಪಾ, ನಿನ್ನನ್ನು 
ನೋಡಿದರೆ ಚಿತ್ರಕಾರನ ಹಾಗೆಯೇ ಕಾಣುವಿ. 
ಮುಖದ್ದಾರದಲ್ಲಿರುವ ಚಿತ್ರವು ನನಗೂ ಅಭಿಮಾನ 
ಪುಳ್ಳದ್ದಾಗಿದೆ. ಅದರ ವಿವರಗಳನ್ನು ಆಮೇಲೆ 
ಹೇಳಿ ಎಫ್ನೇಶ್ವರ ಚರಿತ್ರೆಯನ್ನು ಮುಗಿಸುತ್ತೇನೆ. 
ನೀನು ಕೇಳಿದ ಚಿತ್ರಶಿಲ್ಪಿಗೆ ಒಳ್ಳೆಯ ಚರಿತ್ರೆ ಇರು 
ವುದು, ನಿಜವೇ. ನಿನಗೂ ಆದನ್ನು ಕೇಳುವ 


ಚಂದಮಾಮ 


ಕುತೂಹಲ ತುಂಭಾ ಇರುವಂತೆ ಕಾಣುತ್ತದೆ. ಕೇಳಪ್ಪ” 
ಎಂದು ಕಣ್ಣುಗಳನ್ನು ಮುಚ್ಚಿ ಏನನ್ನೋ 
ಕೊಂಡು, ಸ್ವಲ್ಪ ಹೊತ್ತಿನ ಮೇಲೆ “ಹೇಳಲು 
ತೊಡಗಿದನು : ` 

ಒಂದು .ಸಾರಿ ವಾತಾಪಿನಗರಕ್ಕೆ ಸಾಧುಗಳ 
ಗುಂಪೊಂದು ಬಂದಿತು. ಅವರೊಳಗೆ ಹದಿನಾಲ್ಕು 
ವಯಸ್ಸಿನ ಬಾಲಕನೊಬ್ಬನೂ ಇದ್ದನು. ಸಾಧುಗಳೆಲ್ಲ 
ಇಲ್ಲಿನ ಸೇವೆ ಮುಗಿಸಿ ಮುಂದೆ ಹೊರಟುಹೋದರೂ 
ಆ ಬಾಲಕನು ಮಾತ್ರ ವಾತಾಪಿ ಗಣಪತಿಯ 
ಆಲಯವನ್ನು ಬಿಡದೆ ಅಲ್ಲಿಯೇ ಇದ್ದನು. ಆವನು 
ಅಲ್ಲಿಂದ ಹೊರಟು ಹೋಗುವವನಂತೆ ಕಾಣಲಿಲ್ಲ. 

ಅವನ 'ಊರಾವುದು, ಹೆಸರೇನು ಎಂಬುದು 
ಅವನಿಗೇ ತಿಳಿಯದು. ಅವನ ನೊಸಲಿನಲ್ಲಿ ದೊಡ್ಡ 
ದೊಂದು ಗಾಯವು ಮಾಸಿ ಹೋದ ಗುರುತಿದ್ದಿತು. , 
ಅದನ್ನು ನೋಡಿದವರು ಎಲೋ ಬಿದ್ದು ಸ್ಮೃತಿ 
ತಪ್ಪ ಹೋದವನಿರಬೇಕೆಂದು. . ಎಲ್ಲರೂ ಅಂಡು 


ನೆನೆಸಿ 


೫೩ 


ಯಿಂದ ಕೇಳುತ್ತಿದ್ದನು. ಕಥೆ. ಕೇಳಿದ ಮರುದಿನ 
ಆ ಕಥೆಗೆ ಸಂಬಂಧಿಸಿದ ಚಿತ್ರಗಳನ್ನು ಯಾವುದಾದರೂ 
ಗೋಡೆಯಲ್ಲಿ ಬರೆಯುತ್ತಿದ್ದನು. ಆಗ ಅವನಿಗೆ 
ಬಹಳ ಉತ್ಸಾಹವೆನಿಸಿ ಹೊತ್ತು ಹೋಗುವುದೇ 
ತಿಳಿಯದು. 

ಗಜಾನನ ಪಂಡಿತನಿಗೆ ವಿಚಿತ್ರನ ಮೇಲೆ ಅತ್ಯಂತ 
ವಾಶ್ಸಲ್ಯವೂಟಾಗಿತ್ತು. ಮನೆಯೊಳಗೆ: . ಬಾರೆಂದು 


|: ಕರೆದರೆ ವಿಚತ್ರನು ಮುಂಬಾಗಿಲಿನ ಹೊಸ್ತಿಲಿನ 


ಹೊರಗೇ ಕುಳಿತುಕೊಂಡು ಕಥೆಯನ್ನು ಕೇಳುವನು. 
“ ಸ್ವಾಮಾ: ಇಲ್ಲಿ ಕುಳಿತುಕೊಂಡು ಕೇಳುವಾಗ ನೀವು 


| ನನಗೊಬ್ಬನಿಗೇ ಬಹಳ ಚೆನ್ಕಾಗಿ ಕಥೆ ಹೇಳುವಂತೆ 


ಕೊಂಡರು. ಆ ಬಾಲನು ಮೂಗನಲ್ಲವೆಯಪ್ಪೆ ಬಹಳ 
ಸ್ವಲ್ಪ ಮಾತಾಡುತ್ತಿದ್ದನು. ಕುಳಿತಲ್ಲಿ ನೆಲದ ಮೇಲೆ, 
ಗೋಡೆಗಳ ಮೇಲೆ ಚಿತ್ರಗಳನ್ನು ಬರೆಯುತ್ತಿದ್ದನು. 
ಚಿತ್ರ ಬರೆಯುವಾಗ ಅವನ ಮುಖವು ಪೂರ್ಣ 
ಚಂದ್ರನ ಬಿಂಬದಂತೆ ಬೆಳಗುತ್ತ ಮುಗುಳು ನಗು 
ಲಾಸ್ಕವಾಡುತ್ತಿತ್ತು. ಆದುದರಿಂದ, ಅವನನ್ನು 
ಚಿತ್ರಾನಂದ ಎಂದರು. ಇನ್ನು ಕೆಲವರು ಚಿತ್ರ 
ಮುಖನೆಂದರು, ಅವನು ಹೆಚ್ಚಾಗಿ ವಿಘ್ನೇಶ್ವರನ 
ಚಿತ್ರಗಳನ್ನೇ ಬರೆಯುವುದರಿಂದ ವಿಘ್ನೇಶ್ವರ 
ಚಿತ್ರಕಾರ ಎಂಬ ಹೆಸರನ್ನು ಲುಪ್ತಾಕ್ಷರಿಯಾಗಿ ಮಾಡಿ, 
ವಿಚಿತ್ರನೆಂದು ಆಸೇಕರು ಅವನನ್ನು ಸಂಬೋಧಿಸಿದರು. 
ಕಡೆಗೆ ಏಿಚಿತ್ರನೆಂಬ ಹೆಸರೇ ನೆಲೆಯಾಯಿತು. 

ಆ ಹೊತ್ತಿಗೆ ಗಜಾನನ ಪಂಡಿತನು ಬಹಳ ವೃದ್ಧ 
ನಾಗಿದ್ದನು. ಪ್ರತಿ ದಿನ ಸಾಯಂಕಾಲ ಮನೆಯ 
ಹತ್ತಿರವೇ ಹುಡುಗರಿಗೆ ವಿಘ್ನೇಶ್ವರನ ಕಥೆಗಳನ್ನು 
ಹೇಳುತ್ತಿದ್ದನು. ವಿಚಿತ್ರನು ಆ ಕಥೆಗಳನ್ನು ಅತ್ಯಾ? ಸಕ್ತಿ 


ಕೇಳಿಸುತ್ತದೆ ” ಎನ್ನುವನು ವಿಚಿತ್ರ. ಕಥೆಗಳಿಗೆ ಅವನು 
ಚಿತ್ರಿಸಿದ ವಿಘ್ನೇಶ್ವರನ ಚಿತ್ರಗಳನ್ನು 'ನೋಡಿ 


ಗಚುನನ ಪಂಡಿತನು ಮುಗ್ಧನಾಗಿ, ವಿಘ್ನೇಶ್ವರನ 
ಸಂಬಂಧವಾದ ಆನೇಕ ಕಥೆಗಳನ್ನು ಪ್ರತ್ಯೇಕವಾಗಿ 


ಆವನಿಗೆ ಹೇಳುತ್ತಿದ್ದನು. 

ವಿಚಿತ್ರನ ಹಿಂದೆ ಯಾವಾಗಲೂ 'ಕೆಲವರು ಆವ 
ನಂತಹ ಹುಡುಗರು ಗುಂಪಾಗಿರುತ್ತಿದ್ದರು. ಅವನು 
ಚಿತ್ರಗಳನ್ನು ಬರೆಯುವಾಗ: ನಿಶ್ಶಬ್ಧವಾಗಿ ನೋಡಿ 
ಆನಂದಿಸುತ್ತ, ಆಮೇಲೆ ಅವರು ಕೂಡಾ. ಚಿಕ್ಕ ಚಿಕ್ಕ 
ಚಿತ್ರಗಳನ್ನು ಬರೆಯುವರು. ಹೀಗೆ ಚಿತ್ರ 
ಕಲೆ ಚಟದಂತೆ ಊರೊಳಗಿನ ಹುಡುಗರಿಗೆ ಕೂಡ 
ಅಂಟಿಕೊಂಡಿತು. 

ವಿಚಿತ್ರನು ಹಗಲು ಊರೊಳಗೆ ತಿರುಗುವಾಗ 
ಬೀದಿಗಳ ಗೋಡೆಗಳ ಮೇಲೆ, ಕಂದು ಮಣ್ಣಿನ 
ಗೆಡ್ಡೆಯಿಂದರೋ, ಜೇಡಿ ಮಣ್ಣಿನಿಂದಲೋ ಚಿತ್ರ 
ಗಳನ್ನು ಬರೆಯುತ್ತ, ವಾತಾಪಿಗಣಪಶಿ ಆಲಯದಲ್ಲಿ 
ಹಂಚಿಕೊಡುವ ಪ್ರಸಾದದಿಂದಲೇ ದಿನಗಳೆಯುತ್ತಿ 
ಧ್ವನು, ರಾತ್ರಿ ಆಲಯ ಮಂಟಪದ ಮೆಟ್ಟಿಲಿನ 
ಮೇಲೋ, ಊರಹೊರಗಿನ ಯಾವ ಮನೆಯ 
ಜಗಲಿಯ ಬದಿಯಲ್ಲಿಯೋ ಮಲಗಿ ನಿದ್ರಿಸುವನು. 


ಊರ ಹೊರಗೆ ಅವನು ಮಲಗುವುದು ಕುಂಬಾರ 
ಕೇರಿಯಾಗಿತ್ತು. ಅದರ ಹತ್ತಿರವೇ ಜರ್ಮಕಾರರೂ 
ಇದ್ದರು. ಅವರಿಗೆಲ್ಲಾ ವಿಚಿತ್ರನ ಮೇಲೆ ಬಲು ಪ್ರೀತಿ. 
ಯಾವ ಅಪರಾತ್ರಿಯ ಹೊತ್ತಿನಲ್ಲಿ ಏಿಚಿತ್ರನು 
ಬಂದರೂ, ಅವನಿಗಾಗಿ ತೆಗೆದಿಟ್ಟ ತಿಂಡಿಯನ್ನು 
ಪ್ರೀತಿಯಿಂದ ಕೊಟ್ಟು ತಿನ್ನಿಸುವರು.. ಮಲಗಲು 
ಅವನಿಗೆ ಚಾಪೆ ಹಾಸು ವಸ್ತ್ರಗಳನ್ನು ಕೂಡಾ ಕೊಡು 
ವರು. ಹೀಗೆ ಅವನು ಕೇರಿಗಾರರೆಲ್ಲರಿಗೂ ಮಗ 
ತಾದನು. ಈ ರೀತಿಯಾಗಿ ವಿಚಿತ್ರನು ಬೆಳೆದು 
ದೊಡ್ಡವನಾದನು. 
ತಾನು ಯಾರೆಂಬುದನ್ನು ಅರಿಯದೆ ಮರೆತು 
ಹೋದ ವಿಚಿತ್ರನಿಗೆ ನಿಜಜ್ಕೂ ತಾಯಿ ತಂದೆ 
ಅಣ್ಣಂದಿರೂ ಇದ್ದರು. ಅವನು ಅವರನ್ನೆಲ್ಲ ಹೇಗೆ 
ಆಗಲಿದನೆಂದರೆ. 
ವಾತಾಪಿನಗರಕ್ಕೆ ಸ್ವಲ್ಪ ದೂರದಲ್ಲಿರುವ ಒಂದು 
ಊರಿನಲ್ಲಿರುವ ಮಧ್ಯಮ ತರಗತಿಯ ಕುಟುಂಬದಲ್ಲಿ 
ವಿಚಿತ್ರನು ಹುಟ್ಟಿದ್ದನು. ತಂದೆಯ ಮೂಲಕವಾಗಿಯೇ 
ಅವನಿಗೆ ಚಿಕ್ಕಂದಿನಲ್ಲೇ "ಚಿತ್ರ ಗೀಚುವ ಅಭ್ಯಾಸ 
ಅಂಟಿತ್ತು. ಅವನ ತಂದೆ ಮಣ್ಣಿನ ಬೊಂಬೆಗಳನ್ನು 
ಮಾಡಿ ಮಾರುವವನಾಗಿದ್ದನು. ಆದರೆ ತನ್ನ ಮಕ್ಕಳು 
ಬೇರೆ ವೃತ್ತಿಯಿಂದ ಬೆಳಗಬೇಕೆಂದು ತಂದೆಯ ಆಸೆ 
ಆದಕ್ಕಾಗಿ ' ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ತೊಡಗಿ 
ಸಿದ್ಧನು, ವಿಚಿತ್ರನಿಗೆ ಚಿತ್ರ ಬರೆಯುವುದರಲ್ಲಿರುವ 
ಆಸಕ್ತಿ ಬೇರೆ ವಿದ್ಯೆಗಳ ಮೇಲೆ ಇರಲಿಲ್ಲ. ಅದರಿಂದ 
ಅವನ ಅಣ್ಣಂದಿರೂ ಅತ್ತಿಗೆಯರೂ ಅವನಿಗೆ 
ಛೀಮಾರಿ ಹಾಕಿ ಮನೆಯಿಂದ ಓಡಿಸಿ ಬಿಟ್ಟರು, ಆ 
ಹುಡುಗಿಗೆ ವಿಘ್ನೇಶ್ವರನ ಮೇಲೆ ಬಹಳ 
ಮೆಗಳನ್ನು 
ಗೆ" ಹೊರಟು ಬರುತ್ತ. 
ನೂ ಸಿಗದೆ, ಆಯಾಸ 
ಒಂದು ದೊರಗು ಕಲ್ಲಿನ 


ಬೇಲೆ ಬಿದ್ದುಕೊಂಡಿದ್ದನು. ಬಿದ್ದ ಪೆಟ್ಟಿನಿಂದ ಗಾಯ 

ಗೊಂಡು ಮೂರ್ಛಿತನಾದವನನ್ನು ಸಾಧುಗಳ ಗುಂಪು 

ಕಾಪಾಡಿ, ' ವಾತಾಪಿನಗರಕ್ಕೆ ಕರೆ ತಂದು ಬಿಟ್ಟಿತ್ತು. 
ಇದು ವಿಚಿತ್ರನ ಬಾಲ್ಯ ಚರಿತ್ರೆ. 

ಆಮೇಲೆ ಏನಾಯಿತೆಂದರೆ, ಆ ವರ್ಷದ ವಿನಾಯಕ 

ಸ. ಆ ಉತ್ಸವಕ್ಕೆ ಒಂದು 

೯ಡು ನಡೆಯ ತೊಡಗಿತು. 


ಭೆಯನ್ನು ತೋರಿ: 


ಗಳನ್ನು 
ಲ್ಲಿ ಇರಿಸುವಂತಹ ಹೊಸ ಏರ್ಪಾಡು 


ಸೂ ಉತ್ತಮವಾಗಿ ತೋರುವ 


ಕೊಂಡುಕೊಳ್ಳುತ್ತಾರೆ. 
ಕಂಕಣಗಳನ್ನು ' ನಗರಪಾಲಕರು 
ಬಹು ಕೊಡುತ್ತಾರೆ. 


ಬಹುಮಾನ 


ಸ್ಪರ್ಧೆಯ ಪ್ರದರ್ಶನವೇ ಆಯಿತು. 

ಇಂತಹ ವಿಶೇಷ ಪ್ರದರ್ಶನಕ್ಕಾಗಿ ಆಸ್ಥಾನದ 
ಚಿತ್ರಕಾರರೂ, ದೊಡ್ಡದೊಡ್ಡ ಚಿತ್ರಕಲಾ ನಿಪುಣರೂ 
ತುಂಬಾ ಹಣವನ್ನು ವೆಚ್ಚ ಮಾಡಿ ದೇಶಾಂತರಗಳಿಂದ 
ತರಿಸಿದ ಬಣ್ಣಗಳಿಂದ, ಬಂಗಾರದ ಲೇಪನಗಳಿಂದ. 
ಹೊಳೆಯುವ ವರ್ಣರೇಖೆಗಳಿಂದ, ಬಣ್ಣದ ಕಲ್ಲು 
ಗಳನ್ನು ಕೂಡಾ ಉಪಯೋಗಿಸಿ, ಒಂದಕ್ಕಿಂತ ಒಂದು 
ಆದ್ದು: ವೆನಿಸುವ ' ವಿಘ್ನೇಶ್ವರನ ವಿಗ್ರಹಗಳನ್ನು 
ಮಾಡಿ, ಪ್ರದರ್ಶನದಲ್ಲಿ ಇರಿಸಿದ್ದರು. ' 

ವಿಚಿತ್ರನಿಗೆ.ಒಬ್ಬ ಕುಂಬಾರ ಮಿತ್ರನಿದ್ದ. ವಿಚಿತ್ರನು 
ಹತ್ತಿರವಿದ್ದು ಹೇಳಿದ ವಿಧವಾಗಿ ಅವನು ಆವೆ 
ಮಣ್ಣಿನಿಂದ ವಿಘ್ನೇಶ್ವರ ವಿಗ್ರಹವನ್ನು ಮಾಡಿದನು. 
ವಿಚಿತ್ರನು ಸುಣ್ಣ, ಮಸಿ ಕಂಡು ಮಣ್ಣು, ಹಳದಿ 
ಮಣ್ಣು, ಕೆಮ್ಮಣ್ಣುಗಳಿಂದ, ಹಸಿರೆಲೆಗಳ ರಸಗಳಿಂದ 
ವಿಗ್ರಹಕ್ಕೆ ಬಣ್ಣ ತೀಡಿದನು. 


೫೬ 


ವಿಚಿತ್ರನು ಮಾಡಿದ ಈ ಬಣ್ಣದ ಗಣಪತಿ 
ಯನ್ನು, ಚಿತ್ರಕಾರ ಪ್ರಮುಖರ ಪ್ರದರ್ಶನದಲ್ಲಿ 
ಇರಿಸಲು ' ನೋಡಿದಾಗ ಯಾರೂ ಅದಕ್ಕೆ . ಎಡೆ 
ಕೊಡಲಿಲ್ಲ. 


ವಿಚಿತ್ರನು ಪ್ರದರ್ಶನ ನಿರ್ವಾಹಕರೊಂದಿಗೆ, 


" “ಅಯ್ಯಾ, ದಯವಿಟ್ಟು ಕಟ್ಟಕಡೆಯ ಒಂದು 


ಮೂಲೆಯಲ್ಲಾದರೂ ನನ್ನ ವಿಗ್ರಹವನ್ನು ಇರಿಸಿರಿ 
ಸ್ವಾಮಾ, ಅಳಿಲು ಭಕ್ತಿಯಂತೆ ನಾನು ಕೂಡಾ ನನ್ನ 
ಶಕ್ತಿಗೆ ಸಾಧ್ಯವಾದ ಹಾಗೆ ವಿಫ್ನೇಶ್ವರನಿಗೆ ಬಣ್ಣ 
ಹಾಕಿದೆನೆಂದುಕೊಳ್ಳುತ್ತ, ' ಆ ದೊಡ್ಡ ದೊಡ್ಡ 
ವಿಭ್ನೇಶ್ವರರ ಸಾಲಿನಲ್ಲಿ ನನ್ನ ವಿಘ್ನೇಶ್ವರನ ಕೂಡಾ 
ಇದ್ದರೆ ನೋಡಬೇಕೆಂದು ಒಂದು ಆಶೆಯಷ್ಟೇ ನನಗೆ. 
ಬೇರೆ ಕೋರಿಕೆಯಾವುದೂ ನನಗಿಲ್ಲವಯ್ಯಾ” ಎಂದು 
ದೀನನಾಗಿ ಪ್ರಾರ್ಥಿಸಿಕೊಂಡನು. 

“ ಸಾಧ್ಯವಿಲ್ಲಪ್ಪ.' ಕುಲಗೋತ್ರ, ಊರು ಹೆನರು. 
ಇಲ್ಲದವನ ಕೈಯಿಂದಾದ ಬೊಂಬೆಗಳನ್ನು, ವಂಶ 
ಪ್ರತಿಷ್ಠೆಯುಳ್ಳವರ ವಿಗ್ರಹಗಳ ಜತೆಯಲ್ಲಿಡುವುದು. 
ಸರಿಯಲ್ಲ. ಪ್ರಖ್ಯಾತ ಚಿತ್ರಕಾರರ, ಶಿಲ್ಪಿಗಳ ಸಾಲಿಗೆ 
ಸೇರಲು ತಕ್ಕ ಅರ್ಹತೆ ನಿನಗಿಲ್ಲ” ಎಂದು ಒತ್ತಿ 
ಹೇಳಿಬಿಟ್ಟರು. ನಿರ್ವಾಹಕರು ಏಚತ್ರನಿಗೆ ನಿರಾಶೆ 
ಯಿಂದ ಅಳುವೇ ಬಂದಿತು. ' 

ಆಗ ಅವನ ಕುಂಬಾರಮಿತ್ರನು, “ಹೋಗಲಿ 
ಬಿಡು. ಪ್ರದರ್ಶನ ಮಂದಿರದೊಳಗೆ ಇಡಲಾಗದಿದ್ದರೆ 
ಬೇಡ. ನಾವು ಈ ವಿಗ್ರಹವನ್ನು ಬೇರೊಂದು 
ಕಡೆಯಲ್ಲಿ ಇಡೋಣ, ನಡೆ” ಎಂದು ಐಚಿತ್ರನಿಗೆ 
ಸಮಾಧಾನ ಹೇಳಿ, ಪ್ರದರ್ಶನ ಮಂದಿರದ ಪಕ್ಕೆ 
ದಲ್ಲಿದ್ದ ಒಂದು ಬಾಳೇ ಮರದ ಅಡಿಯಲ್ಲಿ ಆ 
ವಿಗ್ರಹವನ್ನು ಇರಿಸಿದರು. ವಿಚಿತ್ರನೂ ಅವನ 
ಮಿತ್ರನೂ ಅಲ್ಲಿಯೇ ಕುಳಿತರು. 

ಜನರು ಪ್ರದರ್ಶನ ಮಂದಿರದಲ್ಲಿರುವ ದೊಡ್ಡ 
ವರ ವಿಗ್ರಹಗಳನ್ನು ನೋಡುತ್ತ, ಗುಂಪು ಗುಂಪಾಗಿ 


ಚಂದೆಮಾಮ 


ರಿ, ವಿಗ್ರಹಗಳಿಗೆ ಉಪಯೋಗಿಸಲ್ಪಟ್ಟ ಬಣ್ಣಗಳ 
ನೆಲೆಯನ್ನು ಕುರಿತೂ, ಚಿತ್ರಕಾರರ ವಂಶಗೌರವ, 
ಗಳನ್ನು ಕುರಿತೂ ವ್ಯಾಖ್ಯಾನಿಸಿಕೊಂಡಿರುವಾಗ, 


ಹರ್ಷಧ್ವಾನಮಾಡುತ್ತ ಆಸಕ್ತಿಯಿಂದ ಅವನು 
ತಯಾರಿಸಿದ ವಿಗ್ರಹವನ್ನು ನೋಡುತ್ತಿದ್ದರು: 

ಆ ಸಮಯದಲ್ಲಿ ಆಕಾಶದಿಂದ ಜಾರಿಬಿದ್ದ ಜಂಟಿ 
ಮಿಂಚುಗಳಂತೆ ಕಾಣುವ ಇಬ್ಬರು ತರುಣಿಯರು 
ಚಿತ್ರ ಶಿಲ್ಪಗಳ ಪ್ರದರ್ಶನ ಮಂದಿರದೊಳಗೆ ಪ್ರವೇಶಿ 
ಸಿದರು. , ಅವರ ಶರೀರದಲ್ಲಿ ರತ್ನಾಭರಣಗಳು 
ದೇದೀಪ್ಯಮಾನವಾಗಿ ಮರೆಯುತ್ತಿದ್ದುವು, 

ಜನರು ಅವರನ್ನು ನೋಡಿ ಯಾವ ಲೋಕದ 
ವರಪ್ಪಾ ಎಂದು ಬೆರಗಾಗುತ್ತಿರಲು, ಅವರಲ್ಲಿ ಸ್ವಲ್ಪ 
ಮೊಡ್ಡವಳಾದವಳು, “ ನಮ್ಮದು ಕಲಾನಂದ ನಗರ. 
ನಮಗೆ ಹಿಡಿಸುವ ವಿನಾಯಕ ವಿಗ್ರಹವಿದ್ದರೆ,.ಕೊಂಡು 
ಕೊಳ್ಳಬೇಕೆಂದು ಹತ್ತು ಸಾವಿರ ಪರಷಗಳೊಂದಿಗೆ 
ತಿರುಗುತ್ತಿದ್ದೇವೆ” ಎನ್ನುತ್ತ ಬಂಗಾರದ ಎಳೆಗಳಿಂದ 
ಕೋದ ಜರತಾರೀ ಸಂಜಿಕೆಯನ್ನು ಗಲಗಲವಾಡಿ 
ಸಿದಳು. ಅದನ್ನು ನೋಡಿ, ಅಲ್ಲಲ್ಲಿದ್ದ ಕಲಾಕಾರರೆಲ್ಲಾ 
ಅವರವರ ಚಿತ್ರಶಿಲ್ಪಗಳ ಹತ್ತಿರ ಹೋಗಿ ನಿಂತರು. 

“ ನನ್ನ ಅಕ್ಕ ಪ್ರಸನ್ನವದನೆ ದೊಡ್ಡ ಗಾಯಕ 
'ಮಣಿ ಮಾತ್ರವಲ್ಲದೆ, ಭಾರೀ ತಿಂಡಿಬಾಕಳು. ನೈವೇದ್ಯ 


ಪುಟ್ಟಿ ವಿಗ್ರಹಪ್ಪಪ್ಪಿಯಾದ ಮೇಲೆ ಹೊಟ್ಟಿಡೊಳ್ಳಾಗಿ 
ಬಂದಾಗ ಕೇಳಬೇಕು ಇವಳ ಹಾಡು. ಆಗ ತಿಳಿಯ 


ಗಾಯಕ ಸಿದ್ಧಾಂತಕ್ಕೆ ಇವಳ ತಾರ್ಕಾಣೆ ಹೇಗೆಂದು!” 
ಎನ್ನುತ್ತ ಸುಕುಮಾರಿಯಾಗಿ ಸನ್ಮೋಹನಾಸ್ತ್ರದಂತಿದ್ದ 
ಚಿಕ್ಕವಳು ತನ್ನ ಕಾಲಿನ ಗೆಜ್ಜೆಗಳನ್ನು ಘಲುಘಲ್ಲಾಡಿಸಿ 
ಕೊಂಡು ನಲಿದಳು. 

“ ಈ ನನ್ನ ತಂಗಿ ಮೋಹನೆಯಷ್ಟು. ವಾಚಾಳಿ 
ಇನ್ನೊಬ್ಬರಿಲ್ಲ. ಆದಕ್ಕಿಂತ ಹೆಚ್ಚು ನರ್ತನಾಮಣಿ. 


ನೋಡಲು ಸಣ್ಣವಳಾಗಿ ಕಾಣುತ್ತಾಳೆಯೇ ಹೊರತು 
ನನ್ನನ್ನೇ ಎತ್ತಿ ಗರಿಗರಿ ಸುತ್ತುತ್ತಾಳೆ ! ಅಷ್ಟು ದೊಡ್ಡ 
ಶಕ್ತಿ ಇವಳಿಗಿದೆ. ನೃತ್ಯದಲ್ಲಿ ಇವಳ ಚುರುಕುತನ 
ನೋಡಲು ಕಣ್ಣುಗಳ ವೇಗ ಸಾಲದಪ್ಪ !” ಎಂದಳು 
ಆಕ್ಕ ಪ್ರಸನ್ನವದನೆ. 

“ನಮ್ಮಿಂದ ಹಾಡಿಸಲಿಕ್ಕೂ .ಆಡಿಸಲಿಕ್ಕೂ ಆ 
ಇಂದ್ರನಿಗೂ, ಕುಬೇರನಿಗೂ ಸಾಧ್ಯವಲ್ಲ. ಆ ಬಗೆಯ 
ನಮ್ಮ ನೃತ್ಯಗೀತಗಳನ್ನು ನಮಗೆ ಬೇಕಾದ ವಿಗ್ರಹದ 
ಮುಂದೆ ನಡೆಸುತ್ತೇವೆಂದು ಹರಕೆ ಹೇಳಿಕೊಂಡಿದ್ದೇವೆ” 
ಎಂದಳು ಮೋಹನೆ, 

ಆ ಮಾತುಗಳಿಂದ ಜನರೆಲ್ಲಾ ಪರವಶರಾಗಿ ಮಂತ್ರಿ 
ಸಿದ ಹಾಗೆ ಆಕ್ಕಪಕ್ಕೆಗಳಿಗೆ ಸರಿದು ದೂರದೂರ 
ನಿಂತು ಅವರಿಗೆ ವಿಶಾಲವಾದ ದಾರಿ ಮಾಡಿದರು. 

(ಮುಂದಿನ ಸಂಚಿಕೆಯಲ್ಲಿ ಮುಗಯುತ್ತದೆ) 


ಮೋಹನೆಯೂ ಸಾಲುಸಾಲಾಗಿರುವ ವಿಗ್ರಹ 
ಗಳನ್ನು ನೋಡುತ್ತಾ, ಚಿತ್ರಶಾಲೆಯೊಳಗೆಲ್ಲಾ 
ತಿರುಗಿದರು. ಕಡೆಗೆ ನಿರಾಶೆಯಿಂದ ಹಿಂದಿರುಗು 
ತ್ತಿರಲು, ಹೊರಗೆ ಮಕ್ಕಳು ಮಾಡುವ ಕೋಲಾ 
ಹಲವು ಅವರಿಬ್ಬರ. ಗಮನವ: 
ಬಿರಬಿರನೆ ಅಲ್ಲಿಗೇ ಹೋದರು. ಪೆ 

ಅದನ್ನು ನೋಡಿ ಯಾರೋ ಒಬ್ಬರು, 
"ಅಲ್ಲಿರುವುದು. ಕಡಿಮೆ ತರಗತಿಯ ಬಣ್ಣದ 
ವಿಗ್ರಹ, ಅಷ್ಟೇ” ಎಂದರು. ಆ ಮಾತು ಇಬ್ಬರು 
ಸುಂದರಿಯರ ಕಿವಿಗೂ ಬಿದ್ದಿತು. 

ಅದನ್ನು ಕೇಳಿ' ಮೋಡನೆ ಉತ್ಸಾಹದಿಂದ 
“ನಡೀ ಅಕ್ಕಾ. ಅದೇನೋ ಕಡಿಮೆ ಬೆಲೆಗೇ ಸಿಗುವ 
ಹಾಗಿದ್ದರೆ ಒಳ್ಳೇದು ತಾನೆ!" ಎಂದು ಪ್ರಸನ್ನ 


ಸೆಳೆಯಿತು 


ಕೈಯನ್ನು ಹಿಡಿದು ಆ ಕಡೆಗೆ ಕೆ 
. ಅದನ್ನು ನೋಡಿ ಪ್ರದರ್ಶನಶಾಲೆ 
ಒಬ್ಬರೂ ಉಳಿಯದಂತೆ, ಎಲ್ಲರೂ 


೨೪, 


ಶ್ರೀಮಂತ ಸುಂದರಿಯರಾದ ಪ್ರಸನ್ನವದನೆಯೂ. ಕುತೂಹಲದ ಆಕರ್ಷಣೆಗೊಳಗಾದವರಂತೆ 


ದ್‌್‌ 
| 
| 


ಅವರನ್ನನು ಸರಿಸಿಕೊಂಡು ಹೊರಗೆ ಬಂದರು. 


ಪ್ರಸನ್ನವದನೆ ಸರಸರನೆ ಹೋಗಿ ವರಹಗಳ 
ಚೀಲವನ್ನು ವಿಗ್ರಹದ ಮುಂದೆ ಇಟ್ಟಳು. ಆಮೇಲೆ 


ತನ್ನ ಕೊರಳಲ್ಲಿರುವ, ಮರಕತ ರತ್ನಗಳ ಹಾರ 
ವನ್ನು ತೆಗೆದು, ತಲೆತಗ್ಗಿಸಿ ಕುಳಿತುಕೊಂಡಿದ್ದ 
ವಿಚಿತ್ರನ ಕೈಯನ್ನು ಹಿಡಿದು ಕಂಕಣ ತೊಡಿಸುವ 
ಹಾಗೆ ಸುತ್ತಿದಳು. 

ಅದನ್ನು ನೋಡಿ ಜನರು, “ ಇವರಿಗೇನೋ 
ಹುಚ್ಚು ಹಿಡಿದಿದೆ... ಪ್ರದರ್ಶನಶಾಲೆಯೊಳಗಿನ 
ಮಹಾ ಮಹಾ ವಿಗ್ರಹಗಳನ್ನು ಬಿಟಪ. ಇದರ 
ಮುಂದೆ ಹಣ ಸುರಿಯುತ್ತಿದ್ದಾರೆ!” 


ಪ್ರಸಸ್ನವದನೆ ಆ ಮಾತು ಹೇಳಿದವರನ್ನು 
ನೋಡಿ, “ಇಲ್ಲಿರುವ ಈ ವಿಗ್ರಹದಲ್ಲಿ ಯಾವ 
ವಿಶೇಷವನ್ನು ನೋಡಿ ಬಾಲಬುಲಕಿಯರೆನಾ | 
ಅನಂಡಪಡುತ್ತಿದ್ದಾರೋ ಆ ವಿಶೇಷವೇ ನಮ್ಮನ್ನು | 


ಮುಗ್ಧಗೊಳಿಸಿತು. ಬುಲರ ಹುಚ್ಚುಗೆಯೇ ಬ್ರಹ್ಮನ 


ಮಹಃಭಾರತ ರಚನೆ 


ಹುಡುಕಿದೆವು. ಇಷ್ಟು ದೊಡ್ಡವನಾಗಿ ನಮ್ಮ 
ಕಣ್ಣಿಗೆ ಬಿದ್ದು ಅತ್ಕಾನಂದಪಡಿಸಿದಿ! ನಿನ್ನನ್ನು 
ಪಡೆದ ನಮ್ಮ ಜನ್ಮ ಸಾರ್ಥಕವಾಯಿತು." ಎಂದು 
ತಂದೆತಾಯಿಯರು ಕುಮಾರನನ್ನು ಆಲಿಂಗಿಸಿ. 
ಕೊಂಡು ಆನಂದೆಭಾಪ್ಪ ಸುರಿಸಿದರು. 

ಆಗ ವಿಚಿತ್ರನು ಬಾಲ್ಕದಿಂದ ತಾರುಣ್ಮಕ್ಕೆ 
ಕಾಲಿಟ್ಟಿದ್ದು. ತಂದೆತಾಯಿಯರನ್ನು ನೋಡಿ 
ಅವನಿಗಾದ ಆನಂದ ಅಷ್ಟಿಪ್ಪಲ್ಲ. ಹಿಂದಿನ ಸಂಗತಿ 
ಗಳೆಲ್ಲಾ ಅವನ ನೆನಪಿಗೆ ಬಂದುವು. ತನ್ನ ನಿಜವಾದ. 
ಹೆಸರು ಏನೆಂಬುದೂ ಆವನಿಗೆ ಈಗ ತಿಳಿಯಿತು. 

ತಾಯಿತಂದೆ ಮಗಂದಿರ ಈ ಸಮಾಗಮವನ್ನು 
| ನೋಡಿ ಪ್ರಸನ್ನವದನೆ ಅತ್ಯಂತ ತೃಪ್ತಿಯಿಂದ, 
“ಈಗ ತಾನೇ ನಮ್ಮ ಕೋರಿಕೆ ನೆರವೇರಿತು. ಇನ್ನು 
ನಾವು ಸಂತೃಪ್ತಿಯಿಂದ ನಮ್ಮ ಹರಕಿ ಸಲಿಸ 
ಬಹುದು. ಈಗಲೇ ಇಲ್ಲಿಯೇ ಅದನ್ನೂ ಸಲಿಸಿ 
ಮೆಚ್ಚುಗೆ. ಬಾಲರು ದೇವರಿಗೆ ಸಮಾನರೆಂದು ' ಬ್ರಡುತ್ತೀವೆ” ಎಂದಳು ಗೆಜ್ಜೆಯ ಕಾಲುಗಳನ್ನು 
ಹೇಳುತ್ತಾರಲ್ಲವೆ? ಆದುದರಿಂದಲೇ ಅವರ. ರುಣತ್ಯರಿಸುತ್ತ. 
ಆರಿಕೆಯನ್ನೇ ಶ್ರೇಷ್ಠವೆಂದುಕೊಂಡು ನಾವು ಶಿರಸಾ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಕೂಡಿದ ಜನರು 
ವಹಿಸಿಕೊಂಡವು.” ಎಂದಳು. ಅಲಯಾರ ಚಪ್ಪರವನ್ನೆಬ್ಬಿಸಿ, ಭವ್ಯವಾದ ವೇದಿಕೆ 

“ಕೇವಲ ಮಣ್ಣಿನ ಶಿಲ್ಪದಲ್ಲಿ ಎಲ್ಲಿಲ್ಲದ ಯನ್ನು ನಿರ್ಮಿಸೆಬಿಟ್ಟರು. ಪ್ರಸನ್ನವದನೆ ವಿನಾಯಕ 
ಸೌಂದರ್ಯವನ್ನೂ, ಅಮೋಘ ತೆಯನ್ನೂ, ಜೇಡಿ, ಎಗ್ರಹವನ್ನು ಅಂಟಿಕೊಂಡಂತೆ ಕುಳಿತು ತಾಳೆ 
ಸುಣ್ಣ, ಮಸಿ, ಅರಸಿನ, ಕುಂಕುಮಗಳಿಂದಲೇ ಗಳನ್ನು ಬಾರಿಸುತ್ತ “ತಾಂಡವ ನೃತ್ಯಕರೀ 
ಮೂಡಿಸಿ, ಮೂರ್ತಿಮಂತವಾಗುವಂತೆ ತಿದ್ದಿ ಗಜಾನನ ಎಂದು ಕೀರ್ತನೆಯನ್ನು ಪ್ರಾರಂಭಿ 
ತೀಡಿದ ಈ ಬಾಲ ಚಿತ್ರಕಾರನ ಪ್ರತಿಭೆ ಅತ್ಯಮೋಘ ಸಿದಳು. ಆ ಧ್ವನಿಯಿಂದ ನಾಲ್ಕು ಸುತ್ತಲೂ ಸೇರಿದ 
ವಾಗಿದೆ. ನಾವು ಕೊಡುವ ಬಹುಮಾನವು ಅತ್ಯಲ್ಪ *' ಜನರೆಲ್ಲ ನಿಶ್ಶಬ್ಬರಾದರು. 
ಎಂದಳು ಮೋಹನೆ. ವೇದಿಕೆಯ ಮೇಲೆ ಮೋಹನೆ ವಿದ್ಭುಲ್ಲತೆಯ 
, ಆ ಸಮಯದಲ್ಲಿ ವಿಚಿತ್ರನ ವೃದ್ಧ : ಜನನೀ ಹಾಗೆ ನೃತ್ಯಮಾಡುತ್ತಿರಲು, ಜನರು ಆನಂದ 
ಜನಕರು ಅಲ್ಲಿಗೆ ಅಕಸ್ಮಾತ್ತಾಗಿ ಬಂದರು. ತರಂಗಗಳಿಂದ ಪರವಶರಾಗಿ ಓಲಾಷತೊಡಗಿದತು. 
“ಕಂದಾ, ಪಾವನು! ವಾತುಪೀಗಣಪತಿಯ ಪ್ರಸನ್ನವದನೆಯ ಗಾನವು ಗಜಾನನ ಪುಡಿತನ 
ಕೃಪೆಯಿಂದ ನಮ್ಮ ಅನ್ವೇಷಣೆ ಫಲಿಸಿತು. ಮನೆ ಕಿವಿಗೂ ಕೇಳಿಸಿತು ಆಗ ಗಜಾನನ ಪುಡಿತನು 
ಬಿಟ್ಟು ಹೋದ ಮೇಲೆ ನಿನ್ನನ್ನು ಎಲ್ಲೆಲ್ಲೋ ಶತಾಥಿಕೆ ವೃದ್ಧನಾಗಿ ಮನೆಬಿಟ್ಟು ಕದಲಲಾಗದ 


ಸ್ಥಿತಿಯಲ್ಲಿದ್ದರು. ಅಂತಹವಾಗೆ ಎಲ್ಲಿಲ್ಲದ ಶಕ್ತಿ 
ಸತ್ವದೊಂದಿಗೆ ಕುತೂಹಲವೆದ್ದಿತು. ಅವನು ಓಡು 
ನಡಿಗೆಯಿಂದ ಚಪ್ಪರದ ವರೆಗೆ ಬಂದು, ಪ್ರಸನ್ನ 
ವದನೆಯನ್ನು ನೋಡೆ, [ಕೈಗಳನ್ನೆತ್ತಿ ಜೋಡಿಸಿ 
ಸಾಷ್ಟಾಂಗವಾಗಿ ಬಿದ್ದು ಹಾಗೆಯೇ ಧ್ಯಾನಮುದ್ರೆ 
ಯಲ್ಲಿ ಇದ್ದುಬಿಟ್ಟನು. 

ಮೋಪನೆ ನೃತ್ಯಮಾಡುತ್ತ ಮಾಡುತ್ತ, ಎಚಿತ್ರನು 
ಮಾಡಿಟ್ಟ ದೊಡ್ಡದಾದ ವಿಗ್ರಹವನ್ನು ಅವಲೀಲೆ 
ಯಾಗಿ ಎತ್ತಿ ಹೆಗಲಿನ ಮೇಲೆ ಇಟ್ಟುಕೊಂಡಳು. 
ಅದನ್ನು ನೋಡಿ ಎಚ್ಚೆತ್ತುಕೊಂಡ ಜನರು “ ಅಷ್ಟು 
ಭಾರ ಹೊರಲು ನಿನ್ನಿಂದಾಗದಮ್ಮಾ !" ಎದು 
ಕೂಗಿದರು. 

ಅದಕ್ಕೆ ಉತ್ತರವಾಗಿ ಮೋಹನೆ. “ನನಗೆ 
ಇದನ್ನು ಹೊತ್ತು ಹೊತ್ತು ಅಭ್ಯಾಸ ತಾನೇ!” 
ಎಂದಳು ನಗುತ್ತಾ. ಹಾಗೆ ಅವಳು ಆ ವಿಗ್ರಹವನ್ನು 
ಹೊತ್ತುಕೊಂಡು ನಾಟ್ಕದ ನಡಿಗೆಯಲ್ಲಿಯೇ 
ಹೊರಟಳು. ಜನರು ಕೂಡಾ ಮಂತ್ರಮುಗ್ರರಾಗಿ 
ಅವಳ. ಹಿಂದೆಯೇ ಹೊರಟರು. ಆ ಗಲಾಟೆಯಲ್ಲಿ 
ಯಾವಾಗಲೋ ಮಾಯವಾಗಿ ಹೋದ ಪ್ರಸನ್ನ 
ವದನೆಯನ್ನು ಯಾರೂ ಗಮನಿಸಲಿಲ್ಲ. 

ಧ್ಯಾನಮುದ್ರೆಯಲ್ಲಿದ್ದ ಗಜಾನನ ಪಂಡಿತನು ಕಣ್ಣು 
ತೆರೆದನು. ಇದಿರಿನಲ್ಲಿ ವಿಗ್ರಹವಿದ್ದ ಜಾಗದಲ್ಲಿ ವರಹ 
ಗಳಿಂದ ತುಂಬಿ ಹೊಳೆಯುವ ಬಂಗಾರದ ಜರತಾರೀ 
ಚೀಲವಿರುವುದನ್ನು ನೋಡಿದನು. ಆತನ ಪಾದ 
ಪ್ರದೇಶದಲ್ಲಿ ಕೈಮುಗಿದು ವಿನೀತನಾಗಿ ಕುಳಿತಿದ್ದ 
ವಿಚಿತ್ರನನ್ನು ನೋಡಿ “ನೋಡಿದೆಯಾ ಕಂದಾ! 
ಆಲಯದ ಮಂಟಪ, ಕಂಬ ಗೋಡೆಗಳಲ್ಲೆಲ್ಲಾ 
ಗಣೇಶಲೀಲೆಯ ಚಿತ್ರಗಳನ್ನು ರಚಿಸಿ ಶೋಭಾಯ 
ಮಾನ ಮಾಡು. ಅದಕ್ಕೆ ಬೇಕಾದ ಧನವನ್ನು 
ಪ್ರಸನ್ನವದನನಾದ ವಿಘ್ನೇಶ್ವರನೇ ನಿನಗೆ ಒದಗಿಸಿ 
ದ್ದಾನೆ ನೋಡು!" ಎಂದು ಹೇಳಿ ವಿದ್ದನು, 


ಚಂದಮಾಮ 


ಗಜಾನನ ಪಂಡಿತನೂ, ವಿಚಿತ್ರನೂ ಮರೆವಣಿಗೆ 
ಯಾಗಿ ಹೋಗುತ್ತಿರುವ ಜನರೊಂದಿಗೆ ಕೂಡಿದರು. 

ಮೋಷನೆ ವಿಗ್ರಹವನ್ನು ಹೊತ್ತುಕೊಂಡು 
ಆಲಯದ ಪುಷ್ಕರಣಿಯ ಬದಿಗೆ ಹೋದಳು. 
ಮೆಟ್ಟಿಲುಗಳನ್ನು ಇಳಿಯುತ್ತಾ ಒಮ್ಮಿಂದೊಮ್ಮೆಗೇ 
ಮಾಯವಾದಳು. ಅವಳಿಗೆ ಬದಲಾಗಿ ಇಲಿಯೊಂದು. 
ಗಣೇಶ ವಿಗ್ರಹವನ್ನು ಹೊತ್ತುಕೊಂಡು ನೀರಿನ 
ಮೇಲೆ ಓಡಿ ಮುಳುಗಿ ಮಾಯವಾಯಿತು. ಆ. 
ದಿನವೇ ವಿಘ್ನೇಶ ವಿಗ್ರಹವನ್ನು ಜಲವಿಸರ್ಜನ 
ಮಾಡುವ ಪರ್ವದಿನವಾಗಿತ್ತು. 

ಇಲಿ ವಿಗ್ರಹದೊಂದಿಗೆ ಮುಳುಗಿದ ಜಾಗದಲ್ಲಿ 
ಕೋಟಿ ಪೂರ್ಣಿಮೆಯ ಬೆಳುದಿಂಗಳ ಪ್ರಕಾಶವು 
ಬೆಳಗಿತ್ತು. ಆ ಕಾಂತಿಯಲ್ಲಿ: ಅಭಯಯಸ್ತದಿಂದ 
ಆಶೀರ್ವಾದ ತೋರುವ ವಿಫ್ಲೇಶ್ವರನು ಸಾಕ್ಷಾತ್ಕಾರ 
ನಾಗಿ ಎಲ್ಲರಿಗೂ ಒಮ್ಮೆ ತೋರಿ, ಮರುಕ್ಷಣವಃ 
ಅಂತರ್ಧಾನನಾದನು, 


ಗಜಾನನ ಪಂಡಿತನು ವಿಚಿತ್ರನನ್ನು ಗಾಢಾಖಿಂಗನ 
ಮಾಡಿ. “ಕಂದಾ, ಪಾವನಾ! ನಿನ್ನ ಮೂಲಕವಾಗಿ 
ವಾತಾಪಿ ನಗರಕ್ಕೆ ಪಾವನತೆ ಪ್ರಾಪ್ತವಾಯಿತು. 
ಇನ್ನು. ನಿನ್ನನ್ನು ಪಾವನ ಮಿಶ್ರನೆಂದು ಕರೆಯು 
ತ್ತೇನೆ.” ಎಂದನು. 

ಹೀಗೆ ಪಾವನ ಮಿಶ್ರನು ಕಥೆಯನ್ನು ಹೇಳುತ್ತ 
ಮುಂದುವರಿಸಿ, “ ಗರ್ಭಾಲಯ. ಮುಖದ್ವಾರದ 
ಮೇಲೆ ಮಹಾಭಾರತ ರಚನೆಯ ಗಣಪತಿ...” 
ಎನ್ನುವುದನ್ನು ಕೇಳಿದ ಕೂಡಲೇ ಯುವಚಿತ್ರ 
ಕಾರನು ಪಾವನ ಮಿಶ್ರನ ಪಾದಗಳನ್ನು ಬಿಗಿ 
ಹಿಡಿದುಕೊಂಡು, * ಗುರುದೇವಾ | ನಿಮ್ಮ ಪಾವನ 
ಚರಿತ್ರೆಯನ್ನು ಕೇಳಿ ನಾನು ಧನ್ಯನಾದೆನು. ನನ್ನ 
ಹೆಸರು ಆಸಂದನೆಂದು. ನಿಮ್ಮ ಪಾವನ ನಾಮಾಕ್ಷರ 
ಗಳಲ್ಲಿರುವ. ಮೊದಲನೆಯ ಎರಡು ಅಕ್ಷರಗಳನ್ನು 
ಬದಲಿಸಿ ಹೆಸರಿನ ಮುಂದೆ ಸೇರಿಸಿ 
:ವಪಾನಂದ" ಅನಿಸಿಕೊಳ್ಳಲು ಅನುಮತಿ ನೀಡ 


ನನ್ನ 


ಬೇಕು. ಈ ಆಲಯ ಮಂಟಪವು ಪಾವನ ಚಿತ್ರಾ 
ಲಯವಾಗಿದೆ. ಈ ಪಾವನ ಮಂಟಪದ ಚಿತ್ರಗಳಿಗೆ 
ನಾನು ಪ್ರತಿಕೃತಿಗಳನ್ನು ರಚಿಸುತ್ತೇನೆ. ಮುಂದಿನ 
ವರಿಗಾಗಿ ನೀವು ಹೇಳಿದ ಕಥೆಗಳನ್ನೆಲ್ಲಾ ಹೇಳು 
ತ್ರೇನೆ, ಅನುಗ್ರಹಿಸಿರಿ ಗುರೂ!” ಎಂದು ತಲೆ 
ವಾಗಿದನು. 
ಹೊಳೆಯುವ ಬೆಳ್ಳಿಯ ಕೂದಲುಗಳಿಂದ. ನಿರಿಗೆ 
ಬಿದ್ದ ವಿಶಾಲ ಫಾಲದಿಂದ, ವಾರ್ಧಕ್ಯವು ಮೇಲೆ 
ಬಿದ್ದರೂ ಮನಸ್ಸಿಗೆ ವಾರ್ಧಕ್ಕವನ್ನು ಮುಟ್ಟಲು 
ಬಿಡದ ಪಾವನ ಮಿಶ್ರನು, ಮಂದಹಾಸ ಬೆಳಗಿಸಿ 
ಮತ್ತೆ, ಹೇಳತೊಡಗಿದನು. 
ಭಗವಾನ್‌ ವ್ಯಾಸನು ತಾನು ಹೇಳುವಂತಹ 
ಮಹಾಭಾರತವನ್ನು ಬರೆಯಬಲ್ಲ. ಸಮರ್ಥ 
ಲೇಖಕನು ಯಾರೆಂದು ಆಲೋಚಿಸುತ್ತಿದ್ದನು. 
ಅದನ್ನು ತಿಳಿದು ಬ್ರಹ್ಮನು ಅವನ ಮುಂದೆ 
ಸಾಕ್ಷಾತ್ಕರಿಸಿ, ವಿಘ್ನೇಶ್ವರನನ್ನು ಲೇಖಕನಾಗಿ ಇಟ್ಟು 
ಕೊಳ್ಳುವಂತೆ ಸೂಚಿಸಿ ಮಾಯವಾದನು. 
ಬ್ರಹ್ಮದೇವನ ಆದೇಶದಂತೆ ವ್ಯಾಸನು ವಿಘ್ನೇಶ್ವರ 
ನನ್ನು ಧ್ಯಾನಿಸುತ್ತ ಪ್ರಾರ್ಥಿಸತೊಡಗಿದನು. 
ವಿಫ್ಲೇಶ್ವರನು ಪ್ರಸನ್ನನಾಗಿ ವ್ಯಾಸನ - ಮುಂದೆ. 
ಪ್ರತ್ಯಕ್ಷನಾಗಿ, “ ಅಯ್ಯಾ. ವ್ಯಾಸಮಹರ್ಷಿ | ಮಹಾ 
ಭಾರತವನ್ನು ಪೂರ್ತಿ ಯೋಚಿಸಿ ನಿನ್ನ ಪಾಡಿಗೆ 
ಹೇಳಿಕೊಂಡು ಹೋಗಬೇಕೇ ಹೊರತು ನನ್ನ ಕಡೆಗೆ 
*ನೋಡಕೂಡದು” ಎಂದು ಹೇಳಿ ಬರೆಯಲು 
ಕುಳಿತೇಬಿಟ್ಟಿನು. 
ವಿಘ್ನೇಶ್ವರನು ತನ್ನ ದಂತದ ತುಂಡನ್ನು ಕಂಠ 
ವಾಗಿ ಹಿಡಿದುಕೊಂಡು, ತಾಲಪತ್ರದ ಮೇಲೆ 
ತಾಗಿಸಿದ ಅದರ ಮೊನೆಯನ್ನು ಎತ್ತದೆ ಬರೆಯುತ್ತಾ 
ನ, ವ್ಯಾಸನು ಅರ್ಧನಿಮಾಲಿತ ನೇತ್ರ 
ಧ್ಯಾನಮಾಡುತ್ತ. ತುಟಿಯಲುಗಿಸಿಕೊಂಡು 
ನಿರ್ದಿರಾಮವಾಗಿ ಹೇಳುತ್ತು ಹೋದನು. 


ಅವರ ಇದಿರಿನಲ್ಲಿ ಹಿಮಾಲಯ ಶಿಖರಗಳಿದ್ದುವು. 


ಒಂದು ಹಿಮಶಿಖರಾಗ್ರದಿಂದಬೀಳುತ್ತಿದ್ದ ಜಲಪಾತವು 
ಮಧ್ಯಮಾವತಿ ರಾಗಾಲಾಪನೆಯ ಮಂದ್ರ ಗಂಭೀರ 
ಧ್ವನಿ ನೇಪಥ್ಯ ಶ್ರುತಿಯಾಗಿ ಹೊರಡುತಿತ್ತು. ದೇವ 
ವಾರು ವೃಕ್ಷಗಳ ವನವು ತಲೆಯಾಡಿಸುತ್ತಿದ್ದಿತು. ಜಲ 
ಜಲನೆ ಹರಿಯುವ ನದಿಗಳ ಆನಂತ ರಾಗಮಾಲಿಕೆಗಳು 
ಆನಂದಲಹರಿಯಂತಾದುವು. ಮಹಾಭಾರತ ರಚನೆ 
ಧಾರಾವಾಹಿಯಾಗಿ ನಿರ್ವಿರಾಮವಾಗಿ ಸಾಗುತ್ತಿದ್ದಿತು. 
ಹುಟ್ಟುಗುರುಡನಾದ ಧೃತರಾಷ್ಟ್ರನು ಹಸ್ತಿನಾ 
ಪುರದ ಸಿಂಹಾಸನವನ್ನು ಅಲಂಕರಿಸಿದನು. ಅವನ 
ತಮ್ಮ ಪಾಂಡುರಾಜನು ಸಾಮ್ರಾಜ್ಯಪಾಲನೆ 
ಹೊತ್ತುಕೊಂಡು ತುಂಬಾ ವಿಸ್ತರಿಸಿದನು. ಪಾಂಡು 
ರಾಜನಿಗೆ ಪಂಚಪಾಂಡವರೂ, ಧೃತರಾಷ್ಟ್ರನಿಗೆ 
ನೂರು ಮಂದಿ ಕೌರವರೂ ಪುತ್ರರಾದರು. 
ಚಿಕ್ಕಂದಿನಿಂದಲೇ ಕೌರವ ಪಾಂಡವರ ನಡುವೆ 
ಇದ್ದ ಅಸೂಯೆ ವರ್ಧಿಸಿಕೊಂಡೇ ಹೋಯಿತು. 


೨ ಸಭೆಯಲ್ಲಿ ಪರಾಭವಗೊಂಡು ಅವಮಾನಿತ 
ೇಧನನು. ಪ್ರತೀಕಾರವಾಗಿ ಪಾಂಡವ 
ಅವರ ಹೆಂಡತಿ ದ್ರೌಪದಿಯನ್ನೂ 
ಗೆದ್ದುಕೊಂಡು, .. ದ್ರೌಪದಿಯ. 
ಮಾಡಿಸುವಾಗ... ಭೀಮನು 
ದುರ್ಯೊಧನನ ತೊಡೆಗಳನ್ನು ಒಡೆಯುವನೆಂದು, 
ದುಶ್ಶಾಸನನ ರಕ್ತವನ್ನು ಕುಡಿಯುವನೆಂದು ಸಿಂಹ 
ಪಾಂಡವರು ಜೂಜಿನ ನಿಯಮದಂತೆ ವನವಾಸಕ್ಕೆ 
ಹೋದರು, ` ಆದನ್ನು ಮುಗಿಸಿ. ವಿರಾಟರಾಜನ 
ಆಸ್ಥಾನದಲ್ಲಿ ಅಜ್ಞಾತವಾಸಕ್ಕೆ ತೊಡಗಿದರು. 
ಸೈರಂಧ್ರಿಯಾಗಿದ್ದ ದ್ರೌಪದಿಯನ್ನು ಕೀಚಕನು 
ಅವಮಾನಿಸಿ. ಭೀಮನ ಕೈಯಲ್ಲಿ ಮುದ್ದೆಯಾಗಿ 
ಬಿದ್ದನು. ಉತ್ತರಗೋಗ್ರಹಣದಲ್ಲಿ " ಬೃಹನ್ನಳಿ 
ವಿಜಯಿಯಾಗಿ," ಕೌರವಸೇನೆಯ ಧೂಳು ಹಾರಿ 
ಸಿದನು. ಮಹಾಭಾರತದಲ್ಲಿ ಸುಂದರಕಾಂಡವಾಗಿ 
ವಿರಾಟಪರ್ವವು ಸಾಗಿತು. 
ಹಿಮಗಿರಿ ಜಲಪಾತವು ಕಲ್ಯಾಣೀರಾಗಕ್ಕೆ 
ತಿರುಗಿತು. ಅಭಿಮನ್ಯುವಿಗೆ ಉತ್ತರೆಯೊಂದಿಗೆ 
ವಿವಾಹವಾಯಿತು. ಭಗವಾನ್‌ ಕೃಷ್ಣನು ರಾಯಭಾರ' 
ವನ್ನು ಕೈಕೊಂಡು, ಪಾಂಡವರಿಗೆ ಐದು ಊರು 
ಗಳನ್ನು ಕೊಟ್ಟರೆ . ಸಾಕೆಂದು. ಹೇಳಿದನು. 
ದುರ್ಯೋಧನನು ಸೂಜಿಮೊನೆಯ ಸ್ಥಳವನ್ನು 
ಕೂಡಾ ಕೊಡಲಾರೆನೆಂದು ಹೇಳಿಬಿಟ್ಟನು. 
ಯುದ್ಧವು ಅನಿವಾಯರವಾಯಿತು.-ಹಿಮಾ 
ಲಯದ ರುರಿ ಕದನ ಕುತೂಹಲ ರಾಗವನ್ನು 
ಹಿಡಿಯಿತು. ಹಿಮ ಶಿಖರಗಳು ಜರಿದು ಬೀಳು 
ತ್ರಿಪೆಯೋ ಎಂಬಂತೆ ತೋರಿತು. ಹಿಮಾನೀ ನದಿ 
ಗಳು ಕುದುರೆಗಳ ಹಾಗೆ ದೌಡಾಯಿಸತೊಡಗಿದುವು. 


~ 


ಕೃಷ್ಣನು ಅರ್ಜುನನಿಗೆ ರಥಸಾರಥಿಯಾದನು. 
ಅವನು ಅರ್ಜುನನಿಗೆ ಉಪದೇಶಿಸಿದ ನುಡಿಮುತ್ತು 
ಗಳು ಭಗವದ್ಗೀತೆಯಾದುವು. ಜಲಪಾತವು ಸಾಮ, 
ಸೌರಾಷ್ಟ್ರ, ದೇವಗಾರಿಧಾರ ರಾಗಗಳನ್ನು ಶ್ರುತಿಸಿ 
ಕೊಂಡಿದ್ದಿತು. 

ಭೀಷ್ಮನು ಶರಶಯ್ಯೆಯಲ್ಲಿ ವಿಶ್ರಮಿಸಿದನು. 
ದ್ರೋಣನು ಪದ್ಮವ್ಯೂಹವನ್ನು ರಚಿಸಿದನು. ಹಃ 
ಮಂದಿ ಸೇರಿದ ಹೊರತು ಅಭಿಮನ್ನುವನ್ನು ಕೊಲ್ಲ 
ಲಾಗಲಿಲ್ಲ. ಸುಭದ್ರೆಯ ಪುತ್ರಶೋಕದಂತೆ ಜಲ 
ಪಾತವು ಮುಖಾರಿ ರಾಗವನ್ನು ಸೂಸಿತು. 
ಅರ್ಜುನನು ಕೋಪೊದ್ರೇಕದಿಂದ ವಿಜೃಂಭಿ 
ಸಿದನು: ದೃಷ್ಟದ್ಯುಮ್ನನಿಂದ ದ್ರೋಣನ ಅಂತ್ಯ 
ವಾಯಿತು. ಅನೇಕ ಅಂತರಾಯಗಳಿಂದ ನಿರ್ಬಂಧಿಸ 
ಲ್ಪಟ್ಟ ಕರ್ಣನನ್ನು ಕೊಂದ ಮೇಲೆ, ಅವನನ್ನೇ 
ನಂಬಿದ್ದ ದುರ್ಯೋಧನನು ಪೂರ್ತಿ ಏಕಾಂಗಿ, 
ಯಂತಾದನು. ಭೀಮನು ದುಶ್ವಾಸನನ್ನು ಕೊಂದು, 
ದುರ್ಯೋಧನನ ತೊಡೆಗಳನ್ನು ಗದಾಘಾತದಿಂದ 
ಮುರಿದು ಹಾಕಿದನು. 

ಜೂಜಾಟದಲ್ಲಿ ಸೋತು ಹೋದ ಧರ್ಮ 
ರಾಜನು, ತಮ್ಮಂದಿರೊಂದಿಗೆ ವಿಜಯದುಂದುಭ್ಲಿ 
ಕೃಷ್ಣನು ತನ್ನ ಅವತಾರವನ್ನು ಮುಗಿಸಿದನು. 
ಪಾಂಡವರು ಪರೀಕ್ಷಿತಾಗೆ ಪಟ್ಟಕಟ್ಟಿ, ದ್ರೌಪದಿ 
ಯೊಂದಿಗೆ ಮಹಾಪ್ರಸ್ಥಾನಕ್ಕೆ ಹೊರಟರು. 

ಧರ್ಮಕ್ಕೆ ಸಾವಿಲ್ಲವೆಂದು, ಕಡೆಗೆ ನಿಲ್ಲುವುದು 
ಧರ್ಮವೇ ಎಂದು ಜಗತ್ತಿಗೆ ಎಶ್ತಿ ತೋರಿಸುವಂತೆ 
ಧರ್ಮರಾಜನು ಮಹಾ ಮೇರುವಿನ ಶಿಖರಾಗ್ರ 
ದಲ್ಲಿ ನಿಂತುಕೊಂಡನು. ಆಗ ಸುತ್ತುಮುತ್ತಲೂ 
ಒಂದು ಬಗೆಯ ಶಾಂತತೆ. ಹರಡುತ್ತಾ, 
ಜಲಪಾತದ ಧ್ವನಿ ಕ್ಷೀಣಿಸುತ್ತಾ ಬಂದಿತು. 
ನೋಡ ನೋಡುತ್ತಿರಲು; ಸುತ್ತುಮುತ್ತಲೂ 


ಗಂಭೀರ ನಿಶ್ಶಬ್ದವು ತುಂಬಿಕೊಂಡಿತು. ವ್ಯಾಸನು 
ಹೇಳುವುದನ್ನು ವಿಘ್ನೇಶ್ವರನು ಬರೆಯುತ್ತಿರುವನೋ 
ಅಥವಾ ವಿಘ್ನೇಶ್ವರನು ಬರೆಯುವುದನ್ನು ವ್ಯಾಸನು 
ಓದುತ್ತಿದ್ದಾನೋ ಎಂಬ ಹಾಗೆ ಚಕಚಕನೆ ಮಹಾ 
ಭಾರತದ ರಚನೆಯಾಯಿತು. 

ಸತ್ಯಲೋಕದಲ್ಲಿ ಪದ್ಮಾಸನಸ್ಥನಾಗಿದ್ದ. ಬ್ರಹ್ಮ 
ದೇವನು ಸಂತೃಪ್ತನಾಗಿ ' ಕಿರುನಗು ಸೂಸುತ್ತ. 


ಸರಸ್ವತಿಯನ್ನು ನೋಡಿ ತಲೆಯೊಲಿದನು. ಅದನ್ನು 
ಅರ್ಥಮಾಡಿಕೊಂಡ ಸರಸ್ವತಿ ವೀಣೆಯನ್ನು 


ಮಹಾಭಾರತವು ಮುಗಿಯುತ್ತಾ ಬರುತ್ತಿದೆ. 
ಕೊನೆಯ. ಪರ್ವವು ಸಾಗುತ್ತಿದೆ. ಸರಸ್ವತೀದೇವಿ 
ಸತ್ಯಲೋಕದಿಂದ ಮಂಗಳಾಚರಣೆಯಾಗಿ ಆಲಾಪಿ 
ಸುವ ಶ್ರೀರಾಗದ ವೀಣಾನಾದವು ತಾನು ಹೇಳುವ 
ಕಥೆಗೆ ಅಂತರಾಯವನನಿಸುವಂತೆ. ವ್ಯಾಸನ ಕಿವಿ 
ಯೊಳಗೆ ರೋಂಕರಿಸತೊಡಗಿತು. 


ಂದೆಮಾವ 


೫೭ 


ಇನ್ನೂ ಹೇಳಬೇಕಾದುದು ಎಷ್ಟೋ ಇದೆ. 
ವ್ಯಾಸನು ಕ್ಷಣಮಾತ್ರ ತಡೆದು ಕಣ್ಣು ಬಿಡಿಸಿ 
ಲೇಖಕನನ್ನು ನೋಡಿದನು. ಮರುಕ್ಷಣದಲ್ಲಿ 
ವಿಫ್ನೇಶ್ವರನು ಕಾಣಲಿಲ್ಲ ಆಗಲೇ ಅಂತರ್ಧಾನ 
ನಾಗಿ ಬಿಟ್ಟಿದ್ದನು. 

ಅಲ್ಲಿ ಬರೆದು ಅಣಿಯಾಗಿಟ್ಟಿದ್ದ ಮಹಾಭಾರತ 
ಗ್ರಂಥದ ಮೇಲೆ ಆಕಾಶದಿಂದ ಅಕ್ಷತೆಗಳು 
ಬೀಳುವಂತೆ. ಪುಷ್ಪಗಳು ಜಲಜಲನೆ ಉದುರಿದುವು. 

ವ್ಯಾಸನು ಅತ್ಯಾತುರದಿಂದ ಗ್ರಂಥಗಳನ್ನು 
ಬಿಡಿಸಿ ಪರಿಶೀಲಿಸಿ ನೋಡಿದನು. ತಾನಿನ್ನೂ ಹೇಳ 
'ಬೇಕಾದದನ್ನು ಕೂಡಾ ಒಂದಕ್ಷರವನ್ನೂ ಬಿಡದೆ 
ಸಂಪೂರ್ಣವಾಗಿ ಬರೆಯಲ್ಪಟ್ಟಿದ್ದಿತು ! 

ವ್ಯಾಸನು ಅನಂದಾಶ್ಚರ್ಯಗಳಿಂದ ಗಣೇಶನಿಗೆ 
ಮಾನಸಿಕವಾಗಿ ನಮಸ್ಕರಿಸಿಕೊಂಡಿರಲು, ಮಹತೀ 
ವೀಣೆಯಿಂದ ಹೊರಡುವ ಹಂಸಧ್ವನಿರಾಗವು ಕೇಳ 
ತೊಡಗಿತು. ಅಲ್ಲಿಗೆ ಬಂದ ನಾರದನು, "ವಿನಿದು ಮಹಾ 


ಭಾರತ ಮಹರ್ಷೇ ! ಗ ಸತ ಪರವಶನಾ 
ಪಂತಿದೆಯಲ್ಲಾ 1" ಎಂದನು. 

ವ್ಯಾಸನು ನಡೆದ ಸ ನಾರದ 
ನೊಂದಿಗೆ ಹೇಳಿದನು. 


* ಅಂದರೆ ನೀನು ಹೇಳುವುದನ್ನು ಹೇಳುವ 
ಮೊದಲೇ ನಿನ್ನ ಲೇಖಕನು ಬರೆದಿದ್ದಾನೆಂದಾಯಿತು. 


ಅವನು ನಿನ್ನ ಮನಸ್ಸಿನೊಳಗೇ ಹೊಕ್ಕಿರುವ 
ನೆಂದಾಯಿತು." ಎಂದನು ನಾರದ. 

“ಹೌದು ನಾರದಾ, ಹಾಗೆಯೇ ನಡೆದಿದೆ. 
ಅಂತಹ ಲೇಖಕನು ಎಂತಹ ತಪಸ್ಸು ಮಾಡಿದರೂ 
ದೊರೆಯಲಾರನು. ನಾನು ಧನ್ಯನಾದೆ! ನನ್ನ 
ಸಂಕಲ್ಪವು ಜಯಪ್ರದವಾಯಿತು. ಈ ಮಹಾಭಾರತ 
ವನ್ನು 'ಜಯ' ಎಂಬ ಹೆಸರಿನಿಂದಲೂ. ಕರೆಯು. 
ತ್ತೇನೆ." ಎಂದು ಹೇಳಿ ವ್ಯಾಸನು ಮತ್ತೆ ವಿಘ್ನೇಶ್ವರ 
ನನ್ನು ಧ್ಯಾನಿಸಿದನು. 

ಮಹಾಭಾರತ ಗ್ರಂಥಗಳ ಹತ್ತಿರ ದೊಡ್ಡ 
ದೊಂದು. ಜ್ಯೋತಿ ಬೆಳಗುವುದು ಕಂಡಿತು. ಆ 
ಜ್ಯೋತಿ ವಿಘ್ನೇಶ್ವರನ ಆಕಾರಮಗಿ ಮಾರ್ಪಟ್ಟಿತು. 
ಹೀಗೆ ಸಾಕ್ಷಾತ್ಮರಿಸಿದ ವಿಘ್ನೇಶ್ವರನು, “ವ್ಯಾಸ 
ಮಹರ್ಷಿ ! ನಿನ್ನ ಮಹಾಭಾರತವು ಅದ್ವಿತೀಯ 
ಕಾವ್ಯವಾಗಿ, ಪಂಚಮವೇದವಂದು ಪುಗಣಿಸಲ್ಪಟ್ಟು, 
ಕೀರ್ತಿಸಲ್ಪಡುತ್ತ ಅಮರವಾಗಿರುತ್ತದೆ"” ಎಂದು 
ಆಶೀರ್ಮುದಮಾಡಿ, ಅಂತರ್ಹಿತನಾದನು. 

ವಿಫ್ನೇಶ್ವರನಿಂದ್ರು. ಅವನ. ಪಂತಕಂಠದಿಂದ 
ಬರೆಯಲ್ಪಟ್ಟು, ಅಕ್ಷರಸಿದ್ಧಿ ಹೊಂದಿದ ಮಹಾ 
ಭಾರತವು, ಎಲ್ಲಾ ಕಾಲದಲ್ಲಿಯೂ ಸಾರಸ್ವತಾಕಾಶ 
ದಲ್ಲಿರುವ ನಕ್ಷತ್ರಗಳ ನಡುವಿನ ಚಂದ್ರನಂತೆ. 
ಚಿರಸ್ಥಾಯಿಯಾಗಿ ನಿಂತಿರುತ್ತದೆ... (ಸಮಾಪ್ತಿ) 


